ಕರ್ನಾಣಕದ ಕಲಾನಿದರು 


ಭಾರ 1 


ಕರ್ನಾಟಕದ ಕಲಾವಿದರು 


(೧೬ ಕಲಾವಿದರ ಪರಿಚಯ) 


ಅ.ನ ಸ 


1916 


ವಿಶ್ವವಾಣಿ ಪ್ರಕಟನ ಮಂದಿರ 
“ಅನ್ನಪೂರ್ಣ” ವಿಶ್ವೇಶ್ವರಪುರಂ 


ಬೆ೦ಗಳೂರು ನಗರ 


೧೫೬ ಪುಟಗಳು] ಬೆಲೆ. ರೂ೩ಆ೮ [ಚಿತ್ರಗಳು. ೩೯ 


ಮಾರಾಟಗಾರರು 
ಸತ್ಯಶೋಧನ ಪುಸ್ತಕ ಭಂಡಾರ 
ಕೋಟೆ, ಬೆಂಗಳೂರು. 


ಆಕರ: https://archive.org/details/dli.osmania.3306 


ಮುದ್ರಕರು 
ವಿ. ರಾಮಕೃಷ್ಣ ರಾಮಕೃಷ್ಣ ಅ೦ಡ್‌ ಕೋ, ಪ್ರೆಸ್‌ 


ಕೋಟಿ, ಬೆಂಗಳೂರು. 


ರಕ್ಷಾಪುಟ, ಚಿತ್ರಗಳ ಮುದ್ರಕರು 
ಎಂ. ಎಸ್‌. ಚಿಂತಾಮಣಿ, ಈಸ್ಟ್ರನ್‌ ಪ್ರೆಸ್‌, 
ಬ) 


ಬೆಂಗಳೂರು. 


ಗ್ರಂಥಕರ್ತ 


ಮುನ್ನುಡಿ 

ಒಂದು ದೇಶದ ಸಂಸ್ಕೃತಿಯನ್ನು ಅಳೆಯುವ ಮಾನದಂಡ ಕೇವಲ ಅದರ 
ರಾಜಕೀಯ ಪ್ರಗತಿಯಲ್ಲ. ಸಾಹಿತ್ಯ ಕಲೆಗಳು ಸಹಜವಾಗಿ ಪ್ರಧಾನ ಸ್ಥಾನವನ್ನು 
ಅಲಂಕರಿಸಬೇಕು. ಐರ್ಲೆಂಡ್‌, ರಷ್ಯಾ ದೇಶಗಳಲ್ಲಿ ಸಾಹಿತ್ಯ ಕಲೆಗಳ ಉತ್ಕರ್ಷಕ್ಕಾಗಿ 
ನಡೆದಿರುವ ಪ್ರಯತ್ನ ಅವುಗಳನ್ನು ಜನಸಾಮಾನ್ಯದ ಸೊತ್ತನ್ನಾಗ ಮಾಡುವ ಸಾಹಸ 
ಅನುಕರಣೀಯವಾಗಿದೆ. ಸ್ವಸ೦ಸ್ಕೃತಿಯ ಪರ ಪರೆಯನ್ನು ನೀಗಿಕೊ೦ಡು, ಆಮದಾದ 
ಸಂಸ್ಕೃತಿಯನ್ನುಜಜೀರ್ಣಿಸಿಕೊಳ್ಳಲಾರದೆ. ತೊಳಲಾಡುತ್ತಿರುವ ಭಾರತೀಯರಾದ ನಾವು 
ಇದರ ಮಹತ್ವವನ್ನರಿಯದಿರುವುದು ಅಚ್ಚರಿಯಲ್ಲ. 


ಈ ಎರಡು ದಶಕಗಳಲ್ಲಿ ಭಾರತದಲ್ಲಿ ಸಾಂಸ್ಕೃತಿಕ ಉತ್ಯಾಂತಿಗಾಗಿ ಕೆಲವು 
ಪ್ರಯತ್ನಗಳು ನಡೆದಿವೆ. ಜಪಾನ್‌ ತುರ್ಕಿ ದೇಶಗಳನ್ನು ಆದರ್ಶವನ್ನಾಗಿಟ್ಟುನಮ್ಮಬಾಳು 
ಬದುಕನ್ನು ಸಂಪೂರ್ಣವಾಗಿ ಪಾಶ್ಚಿಮಾತ್ಯ ಸಂಸ್ಕೃತಿಮಯ ಮಾಡಬೇಕೆಂದು 
ಪ್ರಯತ್ನಿಸುವ ಆಂಗ್ಲಾಭಿಮಾನಿಗಳ ತಂಡ ಒಂದು ಕಡೆ; ಭಾರತೀಯ ಸಂಸ್ಕೃತಿ 
ಸರ್ವಾಂಗ ಪರಿಪೂರ್ಣವಾದುದು- ಆದಷ್ಟು ಹಿಂದಿನ ರೀತಿನೀತಿಗಳನ್ನು 
ಆಚರಣೆಯಲ್ಲಿ ತರುವ ಎಂದು ಪುರಾಣಯುಗಗಳಿಗೆ ಒಯ್ಯಲೆತ್ತಿಸುವ ತಂಡ 
ಇನ್ನೊಂದು ಕಡೆ. ಒ೦ದು ತಂಡಕ್ಕೆ ಬೇಕು ಬರೀ ಷೇಕ್ಕ್‌ಪಿಯರ್‌, ವಿನ್‌ಸ್ಟನ್‌ ಚರ್ಚಿಲ್‌; 
ಇನ್ನೊಂದು ತಂಡಕ್ಕೆ ಬೇಕು ಬರೀ ರಾಮಾಯಣ, ರಮಣ ಮಹರ್ಷಿ. 


ಆದರೆ ವರ್ತಮಾನ ಭಾರತದ ಸ್ಥಿತಿಗತಿಯನ್ನು ನಿರೀಕ್ಷಣೆ ಅವಶ್ಯಕತೆಗಳನ್ನು 
ಗಮನಿಸಿದರೆ ಎರಡೂ ತಪ್ಪ ಹಾದಿಗಳು. ಹಟದಿಂದ ಜೋನ್ಸ್‌ 
ಜಯತಿಲಸನಾಗುವುದಿಲ್ಲ--ಹಾಗೇ ಮರಿಯಪ್ಪ ಮೈಖೇಲ್‌ ಆಗುವುದಿಲ್ಲ. ಒಂದು 
ಸಂಸ್ಕೃತಿ ವ್ಯಕ್ತಿಯಲ್ಲಿ ಅವಿರ್ಭೂತವಾಗಿರುತ್ತದೆ. ಅವನ ಒಳಗಣ್ಣು ಅದರ 
ಅಂತರಂಗವನ್ನರಿತಿರುತ್ತದೆ. ಈ ಪರಿಜ್ಞಾನ ದೇಶ, ಕಾಲ, ಧರ್ಮ ಜನ್ಮಗಳನ್ನು ಮೀರಿದ್ದು 


ಪಂಡಿತ ಜವಹಿರಲಾಲ ನೆಹ್ರೂ ಅವರಂತೆ ಪಾಶ್ಚಾತ್ಯ ಸಂಸ್ಕೃತಿಯ 
ತಿರುಳನ್ನರಿತಿರುವವರು ಆಂಗ್ಗರಲ್ಲಿಯೇ ವಿರಳ; ರೊಮೇ ರೋಲಾ ಅವರಂತೆ 
ಭಾರತೀಯ ಸಂಸ್ಕೃತಿಯ  ರಹಸ್ಯವನ್ನರಿತಿದ್ದವರು ಭಾರತೀಯರಲ್ಲಿಯೂ 
ದೊರೆಯಲಾರರು. 


ಸಂಸ್ಕೃತಿಯನ್ನೂ ಇಂದು ನಾವು ರಾಜಕೀಯದ ಕಣ್ಣುಗಳಿಂದ 
ನೋಡುತ್ತಿದ್ದೇವೆ. ಪಾಕಿಸ್ಕಾನ ಸಮಸ್ಯೆ ಆರಂಭವಾದ ಮೇಲೆ ಮುಸಲ್ಮಾನ 
ಗವಯ್‌ಗಳನ್ನು ಕೇಳುವುದಿಲ್ಲವೆಂದು  ಶಪಥಮಾಡಿರುವ ಹಿಂದುಗಳಿದ್ದಾರೆ. 
ಸಾವರ್ಕಾರವರ ಭಾಷಣಗಳನ್ನು ಕೇಳಿ ಹಿ೦ದೂ ಧರ್ಮ, ಕಲೆ, ಸಾಹಿತ್ಯಗಳೆಲ್ಲವನ್ನೂ 
ಮುಟ್ಟುವುದಿಲ್ಲವೆಂದು ಪ್ರಮಾಣಮಾಡಿರುವ ಮುಸಲ್ಕಾನರಿದ್ದಾರೆ. ಐರ್ಲೆಂಡಿನ್‌-- 


ಹಾಗೂ ರಷ್ಯಾದ ಸಾಂಸ್ಕ ಸ್ಯ ತಿಕ ಆಂದೋಲನ ರಾಜಕೀಯ ದೃಷ್ಟಿಯ ಪಡಿನೆಳಲಾಗಿವೆ. 


ದೂರದೃಷ್ಟಿಯಿಂದ ವಿವೇಚಿಸಿ, ಜೀವನದ ಉತ್ಕರ್ಷಕ್ಕಾಗಿಯೇ 
ರಾಜಕೀಯವಿರುವುದೆ೦ದು ಅರ್ಥಮಾಡಿದರೆ ಈ ನೋಟಕ್ಕೆ ಸಮಾಧಾನ ಸಿಕ್ಕುತ್ತದೆ. 
ಆದರೆ ಐರ್ಲೆಂಡ್‌, ರಷ್ಯಾಗಳ ಪ್ರಯತ್ನ--ಪಾಕಿಸ್ತಾನ, ಹಿ೦ದೂಸ್ಥಾನಗಳ ಸಮಸ್ಯೆ-- 
ಜನತೆಗಿ೦ತಲೂ ಪಕ್ಷ ಪ್ರತಿಪಕ್ಷಗಳನ್ನು ಸಂಬಂಧಿಸಿದ್ದು ನಾಯಕರ, ದೇಶಗಳ 
ಪ್ರೌಢಿಮೆಯನ್ನು ಸ್ಥಾಪಿಸಲು ಹೊರಟದ್ದು 


ವ್ಯಕ್ತಿ-ಸಮಾಜ--ಜನಾ೦ಗಗಳ.. ಸರ್ವತೋಮುಖ ಉನ್ನತಿಯನ್ನು 
ಸಾಧಿಸುವುದು ಸ೦ಸ್ಕೃತಿಯ ಘನ ಉದ್ದೇಶವೆಂಬ ತತ್ವವನ್ನು ಒಪ್ಪಿಕೊಂಡರೆ ನಮ್ಮ 
ಗುರಿಯನ್ನು ನಿರ್ದೇಶಿಸಿಕೊಂಡು, ಮಾರ್ಗವನ್ನು ಬದಲಾಯಿಸಬೇಕಾಗುತ್ತದೆ. 
ಪರಂಪರಾಗತವಾಗಿ ಬಂದಿರುವ ಸಂಸ್ಕೃತಿಯ ಅವಶೇಷ ಈ ಕೆಲಸವನ್ನು 
ಮಾಡುತ್ತದೆಯೇ--ವಿದೇಶಗಳಿ೦ದ ಬರಮಾಡಿಕೊಂಡ ಸಂಸ್ಕೃತಿಯ ಅನುಕರಣಗಳು 
ಮಾಡುತ್ತವೆಯೇ ವಿಚಾರಮಾಡಿ ನೋಡಬೇಕು. ಜನಾ೦ಗದ ಬಾಳು ಬದುಕನ್ನು 
ಸಜೀವವಾಗಿ ಉಳಿಸಲಾರದುದು ಸ್ವದೇಶದ್ದಾಗಲಿ ಪರದೇಶದ್ದಾಗಲಿ ತ್ಯಾಜ್ಯವಾಗುತ್ತದೆ. 


ಒಂದೊಂದು ದೇಶದ ಪರಿಸ್ಥಿತಿ, ಅವಶ್ಯಕತೆಗಳನ್ನು ಅನುಲಕ್ಷಿಸಿಯೇ ಅದರ ನೈಜ 
ಸಂಸ್ಕೃತಿ ಬೆಳೆಯುತ್ತದೆ. ನೈಸರ್ಗಿಕ ಬೆಳೆಯನ್ನು ಪರಂಪರೆಯ ಅನುಸರಣೆಯಿಂದಾಗಲಿ 
ಪರದೇಶಗಳ ಅನುಕರಣದಿಂದಾಗಲಿ ತಡೆಗಟ್ಟುವುದು ಪರಮದ್ರೋಹ. 


ಗಾ೦ಧೀಯುಗ ಹುಟ್ಟಿದ ಮೇಲೆ ಭಾರತದ ಎಲ್ಲ ಕಡೆಯಲ್ಲಿಯೂ 
'ಭಾರತೀಯತ್ವ'ದ ಶೋಧ ಆರಂಭವಾಯಿತು. ಒಂದೊಂದು ಪ್ರಾಂತ್ಯವೂ ಅದರ 
ಸುಪ್ತಚೈತನ್ಯವನ್ನು ಜಾಗೃತಗೊಳಿಸಲಾರಂಬಿಸಿತು. ಭಾರತ ಸಂಸ್ಕೃತಿಯೆಂಬುದು 
ಸಮನ್ಹಯದ ಮಹದ್ದಿದ್ದಿ ಇದಕ್ಕೆ ನಮ್ಮ ( ನಮ್ಮ ಪ್ರಾಂತ್ಯದ) ಕಾಣಿಕೆಯೇನು? ಎಂದು 
ವಿವಿಧ ಭಾಷಾವಾರು ಪ್ರಾಂತ್ಯಗಳು ಯೋಚಿಸತೊಡಗಿದವು. ತೆಲುಗರು 
ನಾಗಾರ್ಜುನಕೊ೦ಡದ ಕಡೆ ನೋಡಿದರೆ ಕನ್ನಡಿಗರು ಎಲ್ಲೋರಾ, ಅಜ೦ತಾ ಬೇಲೂರು, 
ಹಳೆಯಬೀಡು, ಹಂಪೆಗಳನ್ನು ನೋಡತೊಡಗಿದರು. ತಮಿಳರು ಚೋಳ, ಪಲ್ಲವ 
ಶಿಲ್ಪಗಳ ಕಡೆಗೆ ನಮ್ಮ ಲಕ್ಷ್ಯವನ್ನೆಳೆದರು. ಬಂಗಾಳಿಗಳು ಚಿತ್ರಕಲೆಯಲ್ಲಿ ಒಂದು 
ವಿನೂತನ ಸ೦ಪ್ರದಾಯವನ್ನಾರಂಭಿಸಿ ಎಲ್ಲರ ಲಕ್ಷ್ಯವನ್ನು ಸೆಳೆದರು. ಹಳೆಯ 
ಸಂಪ್ರದಾಯವನ್ನು ಬಿಡದೆ ಹೊಸದನ್ನು ಹೇಗೆ ಆರಂಭಿಸಬಹುದೆಂಬುದನ್ನು 
ತೋರಿಸಿಕೊಟ್ಟಿವರು ಬಂಗಾಳಿಗಳು. 


ಈ ದೃಷ್ಟಿ ಇತರ ಪ್ರಾಂತ್ಯಗಳಲ್ಲಿ ಹಬ್ಬಿದಷ್ಟು ಕರ್ನಾಟಕದಲ್ಲಿ ಬೆಳೆಯಲಿಲ್ಲ 
ಕನ್ನಡನಾಡು ಚೂರು ಚೂರಾಗಿ ಒಂದು ರಾಜ್ಯಾಡಳಿತದ ಕೆಳಗೆ ಬರದೆ, ಬೇರೆ ಬೇರೆ 
ಭಾಷಾ ಪ್ರಾಂತ್ಯಗಳ ಅಧೀನದಲ್ಲಿರುವುದು ಒಂದು ಕಾರಣ ಮುಖ್ಯ ಕಾರಣ. 
ಎರಡನೆಯದು ಕನ್ನಡಿಗರ ಅಕ್ಷಮ್ಯ ಆಲಸ್ಯ. ಕನ್ನಡನಾಡಿನ ದಿಗ್ಗರ್ಶನ ಮಾಡಿದರೆ 
'ಕನ್ನಡತನ'ವನ್ನು ಹುಡುಕಬೇಕಾದಷ್ಟು ಪರನಾಡವರ ಪ್ರಭಾವ ಮೂಡಿದೆ. 


ಲಲಿತಕಲೆಗಳಲ್ಲಂತೂ ಕನ್ನಡಿಗರ ಪರಿಸ್ಥಿತಿ ತುಂಬ ಶೋಚನೀಯ. 
ಚಿತ್ರಕಲೆಯಲ್ಲಿ ಒ೦ದು ಮಹಾಕ್ರಾ೦ತಿಯನ್ನು ೧೮೯೬ರಲ್ಲಿಯೇ ಬ೦ಗಾಳ ಮಾಡಿತು. 
ಅವನೀ೦ದ್ರನಾಥ ಠಾಕೂರರ, ನ೦ದಲಾಲ ಬಸು ಅವರೂ ಅಜಂತಾ, ಬಾಗ್‌ 


ಸೀತಾನ್ನಿವಾಸಲ್‌ಗಳ ಭಿತ್ರಿಚಿತ್ರಗಳ ಪ್ರತಿಮಾಡಿದುದಲ್ಲದೆ, ಅವುಗಳ ತಂತ್ರನೈಪುಣ್ಯ 
ರಸಭಾವಗಳನ್ನಳವಡಿಸಿಕೊ೦ಡು ಆಧುನಿಕ ಆಶೋತ್ತರಗಳನ್ನು ಪೂರೈಸುವ ಒಂದು 
ಸಂಪ್ರದಾಯವನ್ನೇ ಆರಂಭಿಸಿದರು. ಇವರ ಶಿಷ್ಯರು ಸಂಪ್ರದಾಯವನ್ನು ಭಾರತದ 
ವಿವಿಧ ಪ್ರಾಂತ್ಯಗಳಿಗೊಯ್ದರು. ಆಂಧ್ರಜಾತೀಯ ಕಳಾಶಾಲೆಗೆ ಸಂಸ್ಕೃತಿಯ 
ರಾಯಭಾರಿಗಳಾಗಿ ಬಂದ ಪ್ರಮೋದಕುಮಾರ ಚಟ್ಟೋಪಾಧ್ಯಾಯರು ಆಂಧ್ರನಾಗರಿ 
ಕತೆಗಳವಡುವ ಚಿತ್ರಕಲಾ ಸ೦ಪ್ರದಾಯಕ್ಕೆ ನೆರವಾದರು. ದಾಮರ್ಲಾ ರಾಮರಾವ್‌, 
ಸತ್ಯನಾರಾಯಣ, ಅಡಿವಿ ಬಾಪಿರಾಜು, ಗುರ್ರ೦ ಮಲ್ಲಯ್ಯ ಮೊದಲಾದ ಕುಶಲ 
ಕಲಾವಿದರು ಇದರಿಂದ ಸ್ಫೂರ್ತಿಗೊಂಡು ಭಾರತಾಂತರ್ಗತವಾದ 
ಆಂಧ್ರನಾಗರಿಕತೆಯನ್ನು ಚಿತ್ರಕಲೆಯಲ್ಲಿ ಮೂಡಲೆತ್ತಿಸಿದರು. 


ಇಂತಹ ಪ್ರಯತ್ನ ಕ್ರಾಂತಿಯನ್ನು ಕರ್ನಾಟಕದಲ್ಲಿ ಮಾಡಿಬಲ್ಲವರಿದ್ದಾರೆ. 
ಅವನೀ೦ದ್ರನಾಥ ಠಾಕೂರರ ಶಿಷ್ಯಕೋಟಿಗೆ ಸೇರಿದ ಕೆ. ವೆಂಕಟಿಪ್ಪನವರು, ನಂದಲಾಲ 
ಬಸು ಅವರ ಶಿಷ್ಯರಾದ ನಾರಾಯಣ ಸ೦ಗಮರು ತಟಿಸ್ಕರಾಗಿದ್ದಾರೆ. ಆದರೆ ಕೆಲಕೆಲವು 
ಚಿತ್ರಗಾರರು ಅಲ್ಲಲ್ಲಿ ಉತ್ತಮ ಪ್ರತಿಭೆಯನ್ನು ತೋರುತ್ತಿದ್ದಾರೆ. ಮಿಣಜಿಗಿಯವರ 
ಚಿತ್ರಗಳ ಭಾವ ಸೌಂದರ್ಯ, ಕಮಡೋಳಿಯವರ ಜೀವನ ದರ್ಶನ, ಎಲವಟ್ಟಿಯವರ 
ಪ್ರಕೃತಿ ನೋಟ ಕೆ. ವೆ೦ಕಟಪ್ಪನವರ ಕೆತ್ತನೆಯ ಮೂರ್ತಿಗಳು, ವರ್ಬೇಡಿಯವರ ಶಿಲ್ಪ 
ಸಿದ್ದಲಿ೦ಗಸ್ಥಾಮಿಗಳ ದೇವತಾಮೂರ್ತಿಗಳು ಕರ್ನಾಟಕದ ವೈಶಿಷ್ಟ್ಯವನ್ನು ಸಾರುತ್ತಿವೆ. 
ಆದರೆ ಇವರ ಕೃತಿಗಳು ಸಾಕಷ್ಟು ರಸಿಕರ ಗಮನಕ್ಕೆ ಬ೦ದಿಲ್ಲ. ಇವರ ಕೃತಿಗಳನ್ನು 
ಎತ್ತಿಹಿಡಿದು ಜಗತ್ತಿಗೆ ತೋರಿಸಬಲ್ಲ 'ಮಾಡರ್ನ್‌ ರೆವ್ಯೂ--'ವಿಶಾಲಭಾರತ'-- 
'ಭಾರತಿ' ಮೊದಲಾದ ಪತ್ರಿಕೆಗಳು ಕನ್ನಡದಲ್ಲಿಲ್ಲ 


ವೈಯಕ್ತಿಕವಾಗಿ ಕನ್ನಡ ಚಿತ್ರಕಾರರು, ಶಿಲ್ಪಿಗಳು ಮಾಡುತ್ತಿರುವ ಪ್ರಯತ್ನ 
ಸಾಲದು. ಶಾಂತಿನಿಕೇತನ, ನಾಗಾರ್ಜುನ ವಿದ್ಯಾಪೀಠದ೦ತಹ ಕಲಾವ್ಯಾಸಂಗ 


ಕ್ಷೇತ್ರಗಳು ನಮ್ಮಲ್ಲಿ ಬೇಕು. ಕಲಾವಿದರು ಕೂಡಿ ಕನ್ನಡ ನಾಡಿನ ವೈಶಿಷ್ಟ್ಯ ಸಾಂಸ್ಕೃತಿಕ 
ಪರ೦ಪರೆಗನುಗುಣವಾದ ಚಿತ್ರಕಲಾ ಪದ್ಧತಿಯನ್ನು ಆರಂಭಿಸಬೇಕು. 


ಸ೦ಗೀತದ ಬಗ್ಗೆ ಕನ್ನಡನಾಡಿನ ಪರಿಸ್ಥಿಕಿ ಇನ್ನೂಶೋಚನೀಯ. ಕನ್ನಡನಾಡಿನ 
ಮುಖ್ಯ ಪಟ್ಟಣಗಳಾದ ಬೆ೦ಗಳೂರು, ಮೈಸೂರು, ಮಂಗಳೂರು, ಬಳ್ಳಾರಿಗಳಲ್ಲಿ ಕೇಳಿ 
ಬರುವುದು ತೆಲುಗು ಕೀರ್ತನೆಗಳು, ಧಾರವಾಡ, ಹುಬ್ಬಳ್ಳಿ ಕಾರವಾರ, ಬೆಳಗಾಂವಿ, 
ಸೊಲ್ಲಾಪುರಗಳಲ್ಲಿ ಕೇಳಿ ಬರುವುದು ಹಿಂದೀ ಚೀಸುಗಳು, ಉರ್ದು ಘಸಲ್‌ 
ಕವಾಲಿಗಳು. ಕನ್ನಡ ಹಾಡುಗಳ ಒಂದು ಕಛೇರಿಯೂ ಆಗುವುದಿಲ್ಲ. 


ರು 


ರಂದರದಾಸ 


ಪು 


ಶ್ರೀ 


ಕನ್ನಡ ಹಾಡುಗಬ್ಬಗಳ ಇತಿಹಾಸ ೧೧ನೆಯ ಶತಮಾನದಂತ್ಯಕ್ಕೆ ಹೋಗುತ್ತದೆ. 
ನಿಜಗುಣ, ಮುಪ್ಪಿನ ಷಡಕ್ಷರಿ ಮೊದಲಾದವರು ಶೈವ ಸಂಪ್ರದಾಯವನ್ನು ಬೆಳಸಿದಂತೆ 
೧೬ನೆಯ ಶತಮಾನದಲ್ಲಿ ದಾಸಕೂಟದ ನೂರಾರು ಹರಿದಾಸರು ವೈಷ್ಣವ 
ಪರಂಪರೆಯನ್ನು ಬೆಳಸಿದರು. ಲಕ್ಷಗಟ್ಟಳೆ ಹಾಡುಗಬ್ಬಗಳು ಈ ೯೪೦೦ ವರ್ಷ 
ಕನ್ನಡನಾಡಿನಲ್ಲಿ ಬೆಳೆದು ಬಂದಿವೆ. ಆದರೆ ತೆಲುಗು ಕೀರ್ತನೆಗಳ ದತ್ತುಪುತ್ರರಾದ ನಮ್ಮ 
ಸಂಗೀತಗಾರರ ಲಕ್ಷ್ಯ ಈ ಕಡೆ ಹೋಗಿಲ್ಲ. ಅವರ ಗಮನವನ್ನು ಸೆಳೆಯುವ 
ಪ್ರಯತ್ನವನ್ನುಸಾಹಿತಿಗಳು ಮಾಡಿಲ್ಲ 


ಉತ್ತರ ಕರ್ನಾಟಕದಲ್ಲಿ ದಿವಂಗತ ಪಂಚಾಕ್ಷರಿ ಬೂವಾ ಅವರು ಕೆಲವು 
ವಚನಗಳನ್ನುಹಾಡುತ್ತಿದ್ದರು. ವಚನಗಳ ಹಾಡುಗಾರಿಕೆಗೆ ಕರ್ನಾಟಕ ಪದ್ಧತಿಯೇ ಹೆಚ್ಚು 
ಸೊಗಸೆಂದು ಭಾವಿಸಿದ ನಾನು ೭-೭-೧೯೩೭ರಲ್ಲಿ ವಿದ್ವಾನ್‌ | ಚಕ್ರಕೋಡಿ 
ನಾರಾಯಣಶಾಸ್ತ್ರಿ ಗಳ ಕಡೆಯಿಂದ ವಚನಗಳ ಕಛೇರಿಯೊಂದನ್ನು ಬೆಂಗಳೂರಿನ 
ವೀರಶೈವ. ಸಮಾಜ ಸೇವಾ ಸಂಘದ ಸಹಕಾರದಿಂದ ಕನ್ನಡ ಸಾಹಿತ್ಯ 
ಪರಿಷನ್ಮಂದಿರದಲ್ಲಿ ಏರ್ಪಡಿಸಿದೆ. ತರುವಾಯ ಆಸ್ಥಾನ ವಿದ್ದಾನ್‌ 
ದೇವೇಂದ್ರಪ್ಪನವರೂ, ಮಲ್ಲಿಕಾರ್ಜುನ ಮನ್‌ಸೂರ್‌ರವರೂ. ವಚನಗಳನ್ನು 
ಹಾಡತೊಡಗಿದರು. ಆದರಿದೂ ಗುಪ್ತಗಾಮಿನಿಯಾಗಿದೆ. ಜನಸಾಮಾನ್ಯಕ್ಕೆ ಹಬ್ಬಿಲ್ಲ 
ವಚನಗಳ ಹಾಡುಗಾರಿಕೆ ಎಷ್ಟು ಪ್ರಸಾರವಾಗಬೇಕೋ ಅಷ್ಟಾಗಿಲ್ಲ 


ನ 


ದಾಸರ ಕೃತಿಗಳನ್ನು ಬಿಡಾರ೦ ಕೃಷ್ಣಪ್ಪನವರು ಅತ್ಯಮೋಘವಾಗಿ 


೨`ಣಬ 


ಹಾಡುತ್ತಿದ್ದರು. ಇಡೀ ಕಥೇರಿಯನ್ನು ಅವರು ದಾಸರ ಕೃತಿಗಳಿ೦ದಲೇ ನಿರ್ವಹಿಸಿ 
ಪಂಡಿತ ಪಾಮರರ ಮನಸ್ಸಂತೋಷಪಡಿಸುತ್ತಿದ್ದರು. ಅವರ ಶಿಷ್ಕರಾದ 
ದೇವೇಂದ್ರಪ್ಪನವರು ಗುರುಮಾರ್ಗವನ್ನು ಇಂದಿಗೂ ಅನುಸರಿಸುತ್ತಿದ್ದಾರೆ. 


ಸುಬ್ಬರಾಮಯ್ಯನವರು, ಸೌಭಾಗ್ಯವತಿ ರಾಜಮ್ಮನವರು, ರಾಜಾರಾಯರು, ಶ್ರೀಮತಿ ಜಿ. 


ಚನ್ನಮ್ಮನವರು ದಾಸರ ಕೃತಿಗಳಿಗೆ ಪ್ರಸ್ತಾರ ಹಾಕಿ ಪ್ರಕಟಿಸುವ ಕೆಲಸವನ್ನಲ್ಲದೆ 
ಅವುಗಳನ್ನು ಸೊಗಸಾಗಿ ಹಾಡಿ, ನುಡಿಸಿ ಪ್ರಸಾರಮಾಡುತ್ತಿದ್ದಾರೆ. 


ಈಚೆಗೆ ಸೌ| |ರಾಜಮ್ಮನವರು (ಭಾರತಿ) ಸಂಗೀತರೂಪದಲ್ಲಿ ಕೆಲವು 
ರಾಷ್ಟ್ರಗೀತೆಗಳನ್ನು ಬರೆದಿದ್ದಾರೆ. ದೇವೇ೦ದ್ರಪ್ಪನವರು ಕೆಲವು ಕನ್ನಡ ಕೀರ್ತನೆಗಳನ್ನು 
ಬರೆದಿದ್ದಾರೆ. ಹುಬ್ಬಳ್ಳಿಯ ಶ೦ಕರದೀಕ್ಷಿತರು ಕೆಲವು ಕನ್ನಡ ಕೃತಿಗಳನ್ನು ಬರೆದಿದ್ದಾರೆ. 


ನಮ್ಮ ಜೀವನ ಸರ್ವತೋಮುಖವಾಗಿ ಕನ್ನಡಮಯವಾದ ಹೊರತೂ ನಮ್ಮ 
ಸ್ವಸ್ವರೂಪಜ್ಞಾನೋದಯವಾಗುವುದಿಲ್ಲ ಕನ್ನಡಿಗರ ಬಾಳಿನ ಬವಣೆ, ಆಸೆ, ಶಾಂತಿ, 
ರೋಷಾದಿ ಭಾವಗಳನ್ನು ಬೇರೆ ಭಾಷೆ ತಿಳಿಸಲಾರದು. ಜನತಾಶಿಕ್ಷಣಕ್ಕೆ ಸಂಗೀತ 
ಪರಮಸಾಧನವೆಂಬುದನ್ನು ನಿತ್ಯಗೊಳಿಸಬೇಕಾದಲ್ಲಿ ಆಯಾಯ ದೇಶಭಾಷೆಗಳಲ್ಲಿ 
ಅವುಗಳ ಸಂಗೀತವಿರಬೇಕು. ಕನ್ನಡ ನಾಡಿನಲ್ಲಿ ಸಂಗೀತವಿಷಯದಲ್ಲಂತೂ 
ಪರಭಾಷೆಗಳ ದಬ್ಬಾಳಿಕೆ ಸಹಿಸಲಸಾಧ್ಯವಾಗಿದೆ. ಕನ್ನಡ ಸಂಗೀತಗಾರರು ಪರಭಾಷೆಗಳ 
ಕೀರ್ತನೆ, ಚೀಸುಗಳ ದಳ್ಳಾಳಿಗಳಾಗಿದ್ದಾರೆ. ತಮಿಳುನಾಡಿನಲ್ಲಿ ಹುಟ್ಟಿರುವ೦ತಹ ಜಾಗೃತಿ 
ಕನ್ನಡನಾಡಿನಲ್ಲಿಯೂ ಹುಟ್ಟಬೇಕು. ತಮಿಳರು ತಮ್ಮ ವ್ಯಕ್ತಿತ್ವವನ್ನು ಸ೦ಗೀತದಲ್ಲಿ 
ಸ್ಥಾಪಿಸಲು ಮಾಡಿರುವ ಪ್ರಯತ್ನ ಅನುಕರಣೀಯವಾಗಿದೆ. ದೇವಕೋಟೆಯಲ್ಲಿ ನಡೆದ 
ತಮಿಳು ಸ೦ಗೀತ ಸಮ್ಮೇಳನದ ಆರ೦ಭ ಭಾಷಣ ಮಾಡುತ್ತಾರಾಜಾ ಸರ್‌ ಅಣ್ಣಾಮಲೆ 
ಚೆಟ್ಟಿಯಾರ್‌ ಅವರು ಹೇಳಿದ ಮಾತುಗಳು ಕನ್ನಡ ಸಂಗೀತದ ಬಗ್ಗೆಯೂ 
ಅನ್ವಯಿಸುತ್ತವೆ. “ತಮಿಳು ಸಂಗೀತಕ್ಕೆ ಒಗ್ಗುವ ಭಾಷೆ. ತೇವಾರ, ತಿರುಪ್ಪುಗಳ 
ಹಾಡುಗಳು ತುಂಬ ರಸವತ್ತಾಗಿವೆ..... ನಮಗೆ ಬೇರೆ ಭಾಷೆಗಳ ಮೇಲೆ ದ್ವೇಷವಿಲ್ಲ 
ತಮಿಳು ಜನರ ತಾಯ್ನುಡಿಯಾದ ತಮಿಳಿನಲ್ಲಿ ಹಾಡುಗಳ ರಚನೆಗೂ, ಹಾಡುವಿಕೆಗೂ 
ಪ್ರೋತ್ಸಾಹಕೊಡಬೇಕೆ೦ಬುದೇ ನಮ್ಮ ಉದ್ದೇಶ. ಮುತ್ತುಸ್ತಾಮಿ ದೀಕ್ಷಿತರವರ ಚಿತ್ರ 
ಅನಾವರಣಮಾಡುತ್ತಾ ಸರ್‌ ಅಲ್ಲಾಡಿ ಕೃಷ್ಣಸ್ವಾಮಿ ಅಯ್ಯರ್‌ರವರು ಇಂತಹ 
ಪ್ರಯತ್ನಗಳು ಸಂಸ್ಕೃತಿಬಾಹಿರವಾದುವೆಂದು ಹೇಳಿದ್ದಾರೆ. ಅವರ ಅಭಿಪ್ರಾಯ 


ಸಾಧುವಾದುದಲ್ಲ ತಮಿಳು ಹಾಡುಗಳಿರಬೇಕೆ೦ದು ನಾವು ಕೇಳುವುದನ್ನು ಹೊಸ 
ಸಂಗೀತ ಸಂಪ್ರದಾಯ ನಿರ್ಮಾಣಪ್ರಯತ್ನವೆಂದು ಭಾವಿಸಿ ಸರ್‌ ಅಲ್ಲಾಡಿಯವರು 
ತೆಗಳಿದ್ದಾರೆ. ಕರ್ನಾಟಕ ಸಂಗೀತ ಸಂಪ್ರದಾಯಕ್ಕೆ ಅಳಪಟ್ಟು ತಮಿಳು ಹಾಡುಗಳು 
ಬೇಕೆಂದು ನಾವು ಕೇಳುತ್ತಿರುವುದು--ಅದೇ ರಾಗ, ತಾಳ ಸಂಪ್ರದಾಯ ಬೇಕು 
ನಮಗೆ--ತಮಿಳುಭಾಷೆಯಲ್ವಿ ಖಂಡಿತವಾಗಿಯೂ ಇದು ಸಂಸ್ಕೃತಿ 
ಬಾಹಿರವಾಗಲಾರದು. 


ಸಂಗೀತಕ್ಕೆ ಭಾಷೆ ಮುಖ್ಯವಾದುದಲ್ಲವೆಂದು ಸರ್‌ ಅಲ್ಲಾಡಿಯವರ 
ಅಭಿಪ್ರಾಯ. ಸರ್‌ ಅಲ್ಲಾಡಿಯವರ ಅಭಿಪ್ರಾಯ ಸತ್ಯವಾದುದಾಗಿದ್ದರೆ ಭಕ್ತಿಗೀತೆಗಳು 
ಭಾವೋದ್ರೇಕವನ್ನೂ ವೀರಗೀತೆಗಳು ರಣಪ್ರಿಯತೆಯನ್ನು ಹುಟ್ಟಿಸುವುದೇಕೆ? ಆದರೂ 
ಅಲ್ಲಾ ಡಿ ಹೇಳಿದ್ದಾರೆ 'ಭಾಷೆ ತಿಳಿದರೆ ಹೆಚ್ಚು ಚೆನ್ನ: ಎ೦ದು. ಪದರಹಿತ ಸಂಗೀತ 
ಒಳ್ಳೆಯದು, ಪದಸಹಿತವಾದುದು ಇನ್ನೂ ಒಳ್ಳೆಯದು. ನಾವು ಹೇಳುವುದಿಷ್ಟೇ 
ಸಂಗೀತದ ಸ್ವರಗಳಿಗಿಂತಲೂ ಉತ್ತಮವಾದ ಪದಗಳನ್ನು ಸಂಯೋಜಿಸಿದ 
ಸಂಗೀತವನ್ನು ಕೊಡಿ ಎ೦ದು. ಖಂಡಿತವಾಗಿಯೂ ಈ ಕೋರಿಕೆ ಸಂಸ್ಕೃತಿ 
ಬಾಹಿರವಾಗಲಾರದು. 


ಸರ್‌ ಅಲ್ಲಾಡಿಯವರ ಮೂರನೆಯ ಆಕ್ಷೇಪ ಸಂಗೀತವನ್ನು ಹೇಳಿ 
ಮಾಡಿಸುವುದಕ್ಕಾಗುವುದಿಲ್ಪ ಬಹುಮಾನ, ಪಾರಿತೋಷಕಗಳಿ೦ದ ಉತ್ತಮ ಸಂಗೀತ 
ನಿರ್ಮಾಣವಾಗುವುದಿಲ್ಲ. ನಿಜ, ಸ೦ಗೀತ ಕಲಾವಿದನಿಗೆ ಬಹುಮಾನಕೊಟ್ಟು ಒಂದು 
ಕೀರ್ತನೆ ಮಾಡಿಸುವುದಕ್ಕಾಗುವುದಿಲ್ವ ಆದರೆ ಪ್ರತಿಫಲದ ಆಸೆ-ಧನ, ಕೇರ್ತಿಗಳ ಆಸೆ 
ಯೋಗ್ಯತೆಯುಳ್ಳವರಿಗೆ ಪ್ರೇರಕವಾಗುತ್ತದೆ. ಈ ದೇಶದಲ್ಲಿ ಬಹಳ ಜನ 
ಸ೦ಗೀತಗಾರರಿದ್ದಾರೆ. ಆದರೆ ಯಾರೂ ಪ್ರತಿಫಲವಿಲ್ಲದೆ ಹಾಡಲು ಹೋಗುವುದಿಲ್ಲ 
ಅನೇಕ ಸಲ ಅವರಿಗೆ ಕೈತುಂಬ ಹಣಕೂಡಬೇಕಾಗುತ್ತದೆ. ಒಣ ಸ್ತುತಿಗಿಂತಲೂ 
ಗಟ್ಟಿಯಾದ ಪ್ರತಿಫಲ ದೊರಕುವುದಾದರೆ ಹೊಸ ಗೀತಾರಚಕರು ಬರುತ್ತಾರೆ. ಕೇವಲ 


ಪ್ರತಿಭೆಯ ಬಲದಿ೦ದಲೇ ರಚನಾತ್ಮಕ ಕೆಲಸಮಾಡುತ್ತಿರುವವರನ್ನು ಪ್ರತಿಫಲ 
ಹೆದರಿಸಲಾರದು. 


ನಮಗೆ ಬೇರೆ ಭಾಷೆಗಳ ಮೇಲೆ ದ್ವೇಷವಿಲ್ಲ ಪ್ರತಿಯೊಂದು ದೇಶದಲ್ಲಿಯೂ 
ಆಯಾಯ ಸಮಾಜ ತನಗಕುಗುಣನಾದ ಮಾರ್ಗವನ್ನು ಅವಲಂಬಿಸುವುದಕ್ಕೆ 
ಅವಕಾಶವಿರಬೇಕು. ಈ ವೈಯಕ್ತಿಕ ಗುಣವಿಸ್ತರಣೆ ಸಮಷ್ಠಿಯ ಕಲ್ಯಾಣಕ್ಕೆ 
ನೆರವಾಗಬೇಕು. ಇದೇ ಪ್ರಜಾಸ್ವಾಮ್ಯದ ತಿರುಳು. ಸಂಗೀತಕ್ಕೆ ಭಾಷೆ ಮುಖ್ಯ. ಭಾಷೆ 
ಮುಖ್ಯವಾಗಿರಬೇಕಾದರೆ ಅದು ಜನಕ್ಕೆ ತಿಳಿಯುವ ಭಾಷೆಯಾಗಿರಬೇಕು. ಅದಕ್ಕೇ 
ನಾವು ತಮಿಳು ಹಾಡುಗಳು ಬೇಕೆಂದು ಹೇಳುತ್ತಿರುವುದು. ಸಂಗೀತದ ಉದ್ದೇಶ ಕೇವಲ 
ಇಂದ್ರಿಯ ಚಾಪಲ್ಯವನ್ನು ಪೂರೈಸುವುದಲ್ಲ ಅದರ ಉದ್ದೇಶ ದೈವಿಕವಾದುದು. 
ಕೆಲಕಾಲವಾದರೂ ಲೋಕವನ್ನು ಮರೆತು ಪರಮಾತ್ಮನನ್ನು ಧ್ಯಾನಿಸುವಂತೆ ಅದು 
ಮಾಡಬಲ್ಲುದು. 


ಕಛೇರಿಗಳಲ್ಲಿ ಬೇರೆ ಭಾಷೆಗಳ ಹಾಡುಗಳನ್ನು ಹಾಡುವುದಕ್ಕೆ ನಮ್ಮ 
ಅಭ್ಯಂತರವಿಲ್ಲ. ಈಗ ತಮಿಳು ಹಾಡುಗಳಿಗೆ, ತಮಿಳು ಕಛೇರಿಗಳಿಂದ ದೊರೆತಿರುವ 
`ಅರ್ಧಚ೦ದ್ರ ಪ್ರಯೋಗ' ತೊಲಗಬೇಕು. ಅದು ತನ್ನಯುಕ್ತ ಸ್ಥಾನವನ್ನಡರಬೇಕು.”' 


ಕನ್ನಡಿಗರ ದೃಸ್ಟಿ ಧೋರಣೆಗಳೂ ಇವೇ ಆಗಿವೆ. ಕನ್ನಡ ದೇಶದಲ್ಲಿ ಸಂಗೀತ 
ಕಛೇರಿ (ಜಲಸಾ)ಗಳಲ್ಲಿ ಕನ್ನಡಕ್ಕೆ ದೊರೆತಿರುವ ತಿರಸ್ಕಾರ ಅಸಹನೀಯವಾಗಿದೆ. 


ತಮಿಳರ ಈಸ್ಯೆ ಚಳುವಳಿಯಿಂದ ಈ ಐದು ವರ್ಷಗಳಲ್ಲಿ ಭಾರತಿ, ಸ್ವಾತಿ 
ತಿರುನಾಳ್‌, ಮುತ್ತಯ್ಯಭಾಗವತರ್‌, ಶರವಣಭವಾನ೦ದ, ವೇದನಾಯಕಂ ಪಿಳ್ಳೆ 
ದೊರೆಸ್ವಾಮಿ ಕವಿರಾಯರ್‌, ಅರುಣಾಚಲಕವಿ, ಪಾಪವಿನಾಶ ಮೊದಲಿಯಾರ್‌, ಮುತ್ತು 
ತಾ೦ಡವರ್‌, ರಾಮಲಿ೦ಗಸ್ಥಾಮಿ, ಮಾರಿಮುತ್ತು ಪಿಳ್ಳೆ ಪಾಪನಾಶನ೦ ಶಿವನ್‌ 


1 ಹಿಂದೂ. ಮದರಾಸು. ೨೫-೧೦-೧೯೪೧ 


ಮೊದಲಾದವರ ಕೃತಿಗಳು ಪ್ರಸಾರಕ್ಕೆ ಬಂದಿವೆ. ಅಣ್ಣಾಮಲೆ ಚೆಟ್ಟಿಯಾರವರ 
ಪ್ರೋತ್ಸಾಹದಿ೦ದ ಹೊಸ ಕೃತಿ ರಚಕರು ಮುಂದೆ ಬರುತ್ತಿದ್ದಾರೆ. ತೆಲುಗಿಗೆ 
ಶರಣುಹೋಗುತ್ತಿದ್ದದೊಡ್ಡದೊಡ್ಡವಿದ್ವಾಂಸರು ತಮಿಳು ಕೀರ್ತನೆಗಳಿ೦ದಲೇ ಕಛೇರಿ 


ನಡಸುತ್ತಿದ್ದಾರೆ. 


ಕೀರ್ತನೆಗಳ ವಿಷಯದಲ್ಲಿ ತಮಿಳಿಗಿ೦ತ ಕನ್ನಡ ಭ೦ಡಾರ ದೊಡ್ಡದು. 
ನಿಜಗುಣಾದಿ ಹಾಡುಗಬ್ಬಗಾರರು, ಬಸವಣ್ಣಾದಿ ವಚನಕಾರರು, ಪುರ೦ದರಾದಿ 
ಕೀರ್ತನಕಾರರು ಸಹಸ್ರಾರು ಹಾಡುಗಳನ್ನು ಬರೆದಿಟ್ಟಿದ್ದಾರೆ. ಕನ್ನಡ ಜನಪದ 
ಸಾಹಿತ್ಯದಲ್ಲಿ ಸೊಗಸಾದ ಹಾಡುಗಳು, ಲಾಲಿಗಳೂ ದೊರೆಯುತ್ತವೆ. ನಾಟಕ 
ಶಿರೋಮಣಿ ವರದಾಚಾರ್ಯರು ಶಾಸ್ತ್ರೋಕ್ತವಾದ ನೂರಾರು ಕನ್ನಡ ಹಾಡುಗಳನ್ನು 
ಬರಸಿದ್ದಾರೆ. ಈಚೆಗೆ ವಿ. ಸೀತಾರಾಮಯ್ಯ ರಂ. ಶ್ರೀ. ಮುಗಳಿ, ಭಾರತಿ, ಮೊದಲಾದ 
ಶವಿ, ಕವಿಯಿತ್ರಿಯರು ಕೀರ್ತನೆಗಳ೦ತೆ ಹಾಡಬಲ್ಲ ಗೀತೆಗಳನ್ನು ಬರೆದಿದ್ದಾರೆ. ಕನ್ನಡ 
ಸ೦ಗೀತಗಾರರು ಮನಸ್ಸುಮಾಡಿದರೆ ಅವರಿಗೆ ಕೀರ್ತನೆಗಳನ್ನು ಬರೆದು ಕೊಡಬಲ್ಲ 
ಅನೇಕ ಕವಿಗಳು ಕನ್ನಡನಾಡಿನಲ್ಲಿದೊರೆತಾರು. 


ಕನ್ನಡ ಸಂಗೀತ ಕನ್ನಡ ಭಾಷೆಯಲ್ಲಿ ಆಗಬೇಕು- ಇದೇ ಕನ್ನಡ ನಾಡಿನಲ್ಲಿ 
ಪ್ರಸಾರದಲ್ಲಿರಬೇಕಾದ ಸಂಗೀತ ಎಂಬುದು ನಮ್ಮನಿರ್ದಿಷ್ಟ ಅಭಿಪ್ರಾಯ. ಆದರೆ ನಮ್ಮ 
ಸಂಗೀತ ಬರೀ ಭಕ್ತಿರೋದನೆಯಾಗಿರಬಾರದು. ತ್ಯಾಗರಾಜ ಕೀರ್ತನೆಗಳ ಈ 
'ಏಕತಾನ'ವನ್ನುಕೇಳಿ ನಾವು ಬೇಸತ್ತಿದ್ದೇವೆ. ನಮ್ಮಜನಾ೦ಗದ ಮುನ್ನಡೆಗೆ ನೆರವಾಗುವ 
ಭಾವರಸಗಳು ಸಂಗೀತದಲ್ಲಿ ಆವಿರ್ಭೂತವಾಗಬೇಕು. ಭಕ್ತಿಯೊ೦ದೇ ಸಾಲದು-ಬೇಕು 
ನಮಗೆ ವೀರ-ಶ್ವಂಗಾರ-ಅದ್ದುತಾದಿ ರಸಗಳು. ಕಛೇರಿಗೆ ಬಂದವರು ಭಕ್ತಿಗೀತೆಗಳನ್ನು 
ಕೇಳಿ ಅಪುತಿಂದವರಂತೆ ಹೋದರೆ ಸಾಲದು-ಅವರಲ್ಲಿ ನವಜೀವನದ ಕಲರವ 
ಸಂಗೀತದಿಂದ ಹುಟ್ಟಬೇಕು. 


ಕನ್ನಡನಾಡಿನ ಮುಖ್ಯ ಪಟ್ಟಿಣಗಳಾದ ಬೆ೦ಗಳೂರು, ಮೈಸೂರು, 
ಮಂಗಳೂರು, ಬಳ್ಳಾರಿಗಳಲ್ಲಿ ಸಂಗೀತ ಪ್ರೇಮಿಗಳ ಸಂಖ್ಯೆ ಹೆಚ್ಚುತ್ತಿದೆ. ಗಾಯನ 
ಸಮಾಜಗಳು, ಮ್ಯೂಸಿಕ್‌ ಸರ್ಕಲ್‌ಗಳೂ ಬೆಳೆಯುತ್ತಿವೆ. ಆದರೆ ಈ ಸಮಾಜ 
ಸರ್ಕಲ್‌ಗಳು ಮಾಡುತ್ತಿರುವುದೇನು? ಸಂಗೀತದ ವ್ಯಾಪಾರ. ದಕ್ಷಿಣಾದಿ 
ಸಂಗೀತಗಾರರನ್ನು ಹೊರಗಿನಿಂದ ಕರಸಿ ಅವರಿಗೆ ಬೊಗಸೆ ಬೊಗಸೆ ಹಣ ಕೊಟ್ಟು 
ಕಳುಹಿಸುವುದು. ಸ್ಥಳೀಯ ವಿದ್ದಾಂಸರಿಗೆ ಪ್ರೋತ್ಸಾಹವಿಲ್ಹ ಸಾಲದುದಕ್ಕೆ ಕನ್ನಡ 
ಸಂಗೀತ ವಿದ್ದಾಂಸರ ವಿರುದ್ಧ ಪ್ರಚಾರಮಾಡುವ ಕೆಲಸವೊಂದು ಈ ಸಂಸ್ಥೆಗಳ 
ಕಾರ್ಯಭಾಗ. ಈ ಸುಲಿಗೆಯ ವ್ಯಾಪಾರ ದೇಶದ ಹಿತದ ದೃಷ್ಟಿಯಿಂದ ನಿಲ್ಲಬೇಕು. 
ಸ್ಥಳೀಯ ಸಂಗೀತ ವಿದ್ವಾಂಸರು ಸಂಘಟಿತರಾಗಿ ತಹ ಧಾಳಿಗಳನ್ನು ಎದುರಿಸುವ 
ಮಾರ್ಗಗಳನ್ನು ನಿಯೋಜಿಸಬೇಕು. ಹೊರಗಿನಿಂದ ಸಂಗೀತ ವಿದ್ವಾಂಸರನ್ನು 
ಕರೆಸಬಾರದು, ಅವರ ಸಂಗೀತವನ್ನು ಕೇಳಬಾರದು ಎ೦ದು ನನ್ನ ಅಭಿಪ್ರಾಯವಲ್ವ 
ಆದರೆ ಅದರಲ್ಲಿಯೂ ಒಂದು ಇತಿಮಿತಿಯಿರಬೇಕು. ಮನೆಯ ಮಕ್ಕಳ ಬಾಯಿಕಟ್ಟಿ 
ಹೊರಗಿನವರಿಗೆ ಮೃಷ್ಟಾನ್ನ ಭೋಜನ ಮಾಡಿಸುವುದು ಯಾವ ನ್ಯಾಯ? 


ನಾಟಕದ ಸ್ಥಿತಿಯೂ ಹೇಳಿಕೊಳ್ಳುವ ಹಾಗಿಲ್ಲ. ನಾಟಿಕಶಿರೋಮಣಿ ಎ. ವಿ. 
ವರದಾಚಾರ್ಯರ ಕಾಲದಲ್ಲಿ ಕನ್ನಡನಾಟಿಕ ಅತ್ಯುನ್ನತ ಶಿಖರವನ್ನು ಮುಟ್ಟಿತು. 
ಮಹಮದ ಪೀರರವರೂ ಜಿ. ಎಚ್‌. ವೀರಣ್ಣನವರೂ ಅದನ್ನು ಹಲವು ವಿಧದಲ್ಲಿ 
ಬೆಳಸಿದರು. ಮೈಸೂರು, ಬೆ೦ಗಳೂರು, ಮ೦ಗಳೂರು, ಬಾಗಿಲುಕೋಟೆ, ಧಾರವಾಡದ 
ನಾಟ್ಯ ವಿಲಾಸಿಗಳು ಕೆಲವು ಸ ಸ್ಥಾರಸ್ಕವಾದ ಪ್ರಯೋಗಗಳನ್ನು ನಡೆಸಿದರು. ಆದರಿ೦ದು 
ನಾಟ್ಯೋಪಜೀವಿಗಳಲ್ಲಾಗಲಿ, ನಾಟ್ಯವಿಲಾಸಿಗಳಲ್ಲಾಗಲಿ ನಾಟಕದ ಬಗ್ಗೆ ಸಾಕಷ್ಟು 
ಕಳಕಳಿಯಿಲ್ಲ ಉತ್ತಮ ನಟರಾದ ಹಂದಿಗನೂರು ಸಿದ್ದರಾಮಪ್ಪ ಬಸವರಾಜ 
ಮನ್‌ಸೂರ್‌, ರಾಮಚಂದ್ರಶಾಸ್ತ್ರಿ, ಎಚ್‌. ಎಲ್‌. ಎನ್‌. ಸಿಂಹ ಮೊದಲಾದವರು 
ಸಣ್ಣಪುಟ್ಟ ಸಂಘಗಳನ್ನು ಕಟ್ಟಿಕೊಂಡು ತೊಳಲಾಡುತ್ತಿದ್ದಾರೆ. ಸಂಘಗಳನ್ನು ಬೆಳಸಿ, 
ಆಧುನಿಕ ರಂಗೋಪಕರಣಗಳಿ೦ದ ಅವುಗಳನ್ನು ಸಿದ್ಧಗೊಳಿಸಿ ಹೊಸ ಹೊಸ 


ಪ್ರಯೋಗಗಳನ್ನು ನಡೆಸುವುದಕ್ಕೆ ಹಣದ ಅಭಾವ, ಪ್ರೋತ್ಸಾಹದ ದಾರಿದ್ರ್ಯ. ಎಲ್ಲಕ್ಕೂ 
ಮೊದಲಾಗಿ ನಾಟಕ ಪ್ರದರ್ಶನಕ್ಕೆ ಮಂದಿರಗಳಿಲ್ಲ ಪ್ರತಿ ಊರಿನ ನಾಟಕಶಾಲೆಯೂ 
ಸಿನೀಮಾ ಮಂದಿರವಾಗಿದೆ. ಸಿನೀಮಾ ನಿಲ್ಲಿಸಿ ನಾಟಕಕ್ಕೆ ಮಂದಿರವನ್ನು ಒಂದೆರಡು 
ದಿವಸ ಬಿಟ್ಟು ಕೊಡಲು ಅವರು ಅಪಾರ ಹಣಬೇಡುತ್ತಾರೆ. ಈ ಸಮಸ್ಯೆಯನ್ನುಸ್ಥಳೀಯ 
ನಗರ ಸಭೆಗಳು ಎದುರಿಸಬೇಕು. ನಾಟಕ, ಸಂಗೀತಗಳ ಸಲುವಾಗಿಯೇ ಸ್ಥಳೀಯ 
ನಗರ ಸಭೆಗಳು ಸಭಾಭವನಗಳನ್ನು ಕಟ್ಟಿಸಿ, ಕನ್ನಡ ನಾಟಕ ಮಂಡಳಿಗಳಿಗೆ ಅವುಗಳ 
ಉಪಯೋಗವನ್ನು ಅತ್ಯಲ್ಪಶುಲ್ಕಕ್ಕೆ ಕೊಡಬೇಕು. 


ಕನ್ನಡ ಕಲೆಗಳ ಉತ್ಕರ್ಷಕ್ಕಾಗಿ ಒ೦ದು 'ಕಲಾ ಪರಿಷತ್ತ'ನ್ನು (Academy of 
Kannada Arts) ಸ್ಥಾಪಿಸಬೇಕು. ಕನ್ನಡನಾಡಿನ ಸರ್ಕಾರಗಳು, ಶ್ರೀಮಂತರು, 
ಕಲಾವಿದರು ಈ ಬಗ್ಗೆ ಲಕ್ಷ್ಮಕೂಡಬೇಕು. ಎಲ್ಲ ಕಡೆಯಲ್ಲಿಯೂ ಯುದ್ಧಾನಂತರದ 
ನಿಯೋಜನೆಗಳು ಹೊರಟಿರುವಾಗ ಕನ್ನಡನಾಡಿನ ಆರ್ಥಿಕ, ರಾಜಕೀಯ, ಲಲಿತಕಲಾ 
ಸಮಸ್ಯೆಗಳ ಬಗ್ಗೆ ಕನ್ನಡ ಜನ ತಳೆದಿರುವ ಆಲಸ್ಯ ಅಕ್ಷಮ್ಯ. 


ಈ ಗ್ರಂಥವನ್ನು ಬರೆಯುವ ವಿಚಾರ ನನ್ನಲ್ಲಿ ಹುಟ್ಟಿ ಬಹಳ ವರ್ಷಗಳಾದವು. 
ನಾನು 'ಕನ್ನಡನುಡಿ' ವಾರ ಪತ್ರಿಕೆಯ ಸ೦ಪಾದಕನಾಗಿದ್ದಾಗ (೧೯೩೮) ಕೆಲವು 
ಕಲಾವಿದರ ಪರಿಚಯ ಬರೆದು ಪ್ರಕಟಿಸಿದೆ. 'ಇದು ಏಕ'--'ಇದು ಕೃಷ್ಣರಾಯರ ಕೆಲವು 
ಗೆಳೆಯರ ಪ್ರಸಾರ' ಎಂದು ಮೂಗು ಮುರಿದವರೇ ಹೆಚ್ಚು ನಾನು 
ಲೇಖನಮಾಲೆಯನ್ನು ಮುಂದುವರಿಸಿ ಕೆಲವನ್ನು ಪ್ರಜಾಮತ ದೀಪಾವಳಿ 
ಸಂಚಿಕೆಗಳಲ್ಲಿಯೂ, ಜಯಕರ್ನಾಟಕದಲ್ಲಿಯೂ ಪ್ರಕಟಿಸಿದೆ. ಆ ಲೇಖನಗಳನ್ನು 
ಪರಿಷ್ಕರಿಸಿ, ಹೊಸ ವಿಷಯಗಳನ್ನುಸೇರಿಸಿ, ಹಲವು ಹೊಸ ಲೇಖನಗಳನ್ನುಕೂಡಿಸಿ ಈ 
ಪುಸ್ತಕವನ್ನು ಪ್ರಕಟಸಿದ್ದೇನೆ. ಇದನ್ನು ಭಾಗ ೧ ಎ೦ದು ಓದುಗರು ಪರಿಗಣಿಸಬೇಕು. 


> ಈ ವಿಷಯವನ್ನುನನ್ನ “ಕನ್ನಡದ ದಾರಿ” (ಪುಟ ೧೩೦) ಗ್ರಂಥದಲ್ಲಿ ಪ್ರಸ್ತಾಪಿಸಿದ್ದೇನೆ. 


ಕನ್ನಡ ನಾಡಿನ ಕಲಾವಿದರ ಪರಿಚಯಗಳನ್ನು ಮುಂದುವರಿಸಿ ಮುಂದೆ ಮೂರು 
ಭಾಗಗಳನ್ನಾಗಿ ಪ್ರಕಟಿಸಬೇಕೆಂದು ಸ೦ಕಲ್ಪ ಮೊತ್ತದ ನಾಲ್ಕು ವಿಭಾಗಗಳಲ್ಲಿ ಸುಮಾರು 
೬೪ ಜನ ಕನ್ನಡ ಸ೦ಗೀತಗಾರರು, ಶಿಲ್ಪಿಗಳು, ಚಿತ್ರಗಾರರು, ನರ್ತಕನರ್ತಕಿಯರ 
ಪರಿಚಯ ಕೊಡಲು ಸಾಧ್ಯವಾಗುತ್ತದೆ. 


ವಿಷಯಗಳನ್ನು ಸಂಗ್ರಹಿಸುವಾಗ ನಾನು ಪಟ್ಟಿ ಪಾಡು ಅಷ್ಟಿಷ್ಟಲ್ಲ ನಮ್ಮ 
ಕಲೆಗಳ ಬಗ್ಗೆ ಜನತೆಯಲ್ಲೆಷ್ಟು ತಾತ್ನಾರವೋ ಕಲಾವಿದರಲ್ಲಿಯೂ ಅಷ್ಟೇ ಆಲಸ್ಯ. 
ಸ೦ಗೀತಗಾರರು ಇದ್ದಲ್ಲಿ ಹೋಗಿ, ಅವರ ವೇಳೆ ಅನುಕೂಲಗಳನ್ನು ನೋಡಿಕೊಂಡು 
ಅವರ ಗೆಳೆಯರು ಸಹಾಧ್ಯಾಯಿಗಳನ್ನು ಕಂಡು ವಿಷಯಸಂಗ್ರಹಣ 
ಮಾಡಬೇಕಾಯಿತು. ಇದಕ್ಕಾಗಿ ಊರೂರು ತಿರುಗಬೇಕಾಯಿತು. ಇಂದು ಪರಿಚಯ 
ಗ್ರಂಥಗಳ ಮೊದಲನೆಯ ಭಾಗ ಹೊರಡಿಸುವುದು ನನಗೆ ಹಿಗ್ಗಿನ ವಿಷಯ. ಇದರ 


ಮಹತ್ವ ನಮ್ಮಕಲಾವಿದರಿಗೆ, ಜನತೆಗೆ ಅರ್ಥವಾದರೆ ನನ್ನ ಶ್ರಮ ಸಾರ್ಥಕವಾಗುತ್ತದೆ. 


ಈ ಗ್ರಂಥಕ್ಕೆ ಬೇಕಾದ ಚಿತ್ರಗಳನ್ನು ಒದಗಿಸಿಕೊಟ್ಟ ಕಟ್ಟಿ (ಬೆಳಗಾಂವಿ) 
ಕಮಡೋಳಿ (ಹುಬ್ಬಳ್ಳಿ) ಸೀತಾರಾಮ್‌ (ವಾನ್‌ಡೀಕ್‌ ಸ್ಟುಡಿಯೋ ಬೆ೦ಗಳೂರು) 
ವಿಶ್ವಕರ್ನಾಟಕ (ಬೆ೦ಗಳೂರು) ಎಸ್‌. ಎನ್‌. ಸ್ವಾಮಿ (ಮೈಸೂರು) ಅವರಿಗೂ, ಕೆಲವು 
ಪಡಿಯಚ್ಚುಗಳನ್ನು ಎರವಲಿತ್ತ ಕನ್ನಡ ಸಾಹಿತ್ಯ ಪರಿಷನ್ಮಂದಿರ, ಸುಬೋಧ 
ಕಾರ್ಯಾಲಯ, ಪ್ರಜಾಮತ ಕಾರ್ಯಾಲಯ, ವರದಾಚಾರ್ಯರ ಸ್ಮಾರಕ ಕಲಾಸಂಘ, 
ಬಿ. ಪುಟ್ಟಸ್ವಾಮಯ್ಯನವರು, ದ. ಕೃ. ಭಾರದ್ದಾಜರು ಅವರಿಗೂ ಮುದ್ರಣಾದಿ ಕೆಲಸಗಳಲ್ಲಿ 
ನೆರವಾದ ಕುಮಾರ ವೆಂಕಣ್ಣ ವಿ. ರಾಮಕೃಷ್ಣ ಎಂ. ಎಸ್‌. ಚಿಂತಾಮಣಿ ಅವರಿಗೂ ನನ್ನ 
ಧ್ವನ್ಯವಾದಗಳು ಸಲ್ಲಬೇಕಾಗಿದೆ. 


“ಅನ್ನಪೂರ್ಣ. ವಿಶ್ವೇಶ್ವರಪುರಂ” ಅ.ನ. ಕೃಷ್ಣರಾಯ 


ಬೆ೦ಗಳೂರು ನಗರ. ೧-೫-೧೯೪೬ 


ಪರಿವಿಡಿ 
೧. ಮುನ್ನುಡಿ 


೨. ಸ೦ಗೀತರತ್ನ ಮಲ್ಲಿಕಾರ್ಜುನ ಮನ್‌ಸೂರ್‌ 
೩. ಸಂಗೀತ ವಿದ್ದಾನ್‌ ಡಿ. ಸುಬ್ಬರಾಮಯ್ಯ 

೪. ವೈಜಿಕಪ್ರವೀಣ ವೆಂಕಟಗಿರಿಯಪ್ಪ 

೫. ಚಿತ್ರಗಾರ ಕಮಡೋಳಿ 

೬. ಆಸ್ಥಾನ ವಿದ್ದಾನ್‌ ಬಿ. ದೇವೇಂದ್ರಪ್ಪ 

೭. ವೀಣೆ ಕೇಶವಮೂರ್ತಿ 

೮. ಕುಂದಗೋಳದ ರಾಮರಾಯರು 

೯. ನಾಟಕ ಶಿರೋಮಣಿ ಎ. ವಿ.ವರದಾಚಾರ್ಯ 
೧೦. ವಾದ್ಯವಾದನನಿಪುಣ ವಾಸುದೇವ 

೧೦. ಆಸ್ಥಾನ ವಿದ್ದಾನ್‌ ಎಸ್‌. ರಾಮರಾಯರು 
೧೨. ಗಾಯನಾಚಾರ್ಯ ರಾಮಕೃಷ್ಣಬೂವಾ ವರು 
೧೩. ವೀಣೆ ರಾಜಾರಾಯರು 

೧೪. ಶ೦ಕರ ಜೋಶಿ 

೧೫. ನಟಶೇಖರ ಮಹಮದ್‌ ಪೀರ್‌ 


೧೬. ನಟಭೂಷಣ ಬಸವರಾಜ ಮನಸೂರ್‌ 


೧೭. ನಾಟಕರತ್ನಗುಬ್ಬಿ ವೀರಣ್ಣನವರು 
೧೮. ಅನುಬಂಧ 
ಅ) ಬಿ. ದೇವೇ೦ದ್ರಪ್ಪ 


ಆ) ವಾಸುದೇವ. 


ಚಿತ್ರಗಳು 
೧. ಗ್ರಂಥಕರ್ತ 


೨. ಶ್ರೀತ್ಯಾಗರಾಜರು 

೩ ಶ್ರೀಪುರಂದರದಾಸರು 

೪. ಮಲ್ಲಿಕಾರ್ಜುನ ಮನ್‌ಸೂರ್‌ 
೫. ಮನಸೂರ್‌--ಗೆಳೆಯರು 
೬ ಡಿ. ಸುಬ್ಬರಾಮಯ್ಯ 

೭. ವೆ೦ಕಟಗಿರಿಯಪ್ಪ 

೮. ಕಮಡೋಳಿ 

೯. ರಾವಣ ಜಟಾಯು 

೧೦. ತಕಲಿ 

೧೦. ಲಂಬಾಣಿ ಮುದುಕಿ 

೧೨. ಹಂಪೆಯ ಕಲ್ಲಿನ ರಥ 
೧೩. ಲಕ್ಷ್ಮೇಶ್ವರದ ದೇವಾಲಯ 
೧೪. ಟಿಪ್ಪುವಿನ ಗು೦ಬಜ್‌ 
೧೫. ಇಬ್ರಾಹಿ೦ ರೋಜಾ 


ದ್‌ 
೧೬. ದೇವೇ೦ದ್ರಪ್ಪ 


೧೭. ದೇವೇ೦ದ್ರಪ್ಪ-ನಾರದನ ಪಾತ್ರದಲ್ಲಿ 
೧೮. ವೈ. ವಾ. ಬಿಡಾರ೦ ಕೃಷ್ಣಪ್ಪ 

೧೯. ಕೇಶವಮೂರ್ತಿ 

೨೦. ಸವಾಯ್‌ ಗಂಧರ್ವ 

೨೧. ಸವಾಯ್‌ ಗಂಧರ್ವ 

೨೨. ಅಬ್ದುಲ್‌ ಕರೀ೦ಖಾನ್‌ 

೨೩. ಎ. ವಿ. ವಿ. (ತರುಣರಾಗಿದ್ದಾಗ) 

೨೪. ಎ. ವಿ. ವಿ. (ಪ್ರಬುದ್ಧರಾಗಿದ್ದಾಗ) 

೨೫. ದುಷ್ಕಂತ--ಎ. ವಿ. ವರದಾಚಾರ್ಯ 
೨೬. ರೋಮಿಯೋ--ಎ. ವಿ. ವರದಾಚಾರ್ಯ 
೨೭. ವಾಸುದೇವ 

೨೮. ಎಸ್‌. ರಾಮರಾಯ 

೨೯. ರಾಮಕೃಷ್ಣಬೂವಾ 

೩೦. ರಾಜಾರಾಯ 

೩೧. ಕೆ. ವಾಸುದೇವಾಚಾರ್ಯ 


೩೨. ಶ೦ಕರ ಜೋಶಿ 


೩೩ ಬುದ್ಧ--ಮಹಮದ್‌ ಪೀರ್‌ 
೩೪. ದಾರಾ--ಮಹಮದ್‌ ಪೀರ್‌ 
೩೫. ಬಸವರಾಜ ಮನ್‌ಸೂರ್‌ 

೩೬ ಜಿ. ಎಚ್‌. ವೀರಣ್ಣ 

೩೭. ಬ್ರಾಹ್ಮಣನ ಪಾತ್ರದಲ್ಲಿ ವೀರಣ್ಣ 
೩೮. ನಾಟಿಕರತ್ನವೀರಣ್ಣ 


೩೯. ಜಿ. ಎಚ್‌. ವೀರಣ್ಣ 


ಅ. ನ. ಕೃಷ್ಣರಾಯರ ಗ್ರಂಥಗಳು 


ಲಲಿತಕಲೆ ಪ್ರಬಂಧ 

ಕರ್ನಾಟಿಕದ ಕಲಾವಿದರು ವೀರಶೈವ ಸಾಹಿತ್ಯ ಮತ್ತು ಸಂಸ್ಕೃತಿ 

ರಾಜಾ ರವಿವರ್ಮ ಹೊಸಹುಟ್ಟು 

ಕಥೆ ಸಾಹಿತ್ಯ ಮತ್ತು ಜೀವನ 

ಕಣ್ಣುಮುಚ್ಚಾಲೆ ಕನ್ನಡದ ದಾರಿ 

ಪಾಪ-ಪುಣ್ಯ ಅಖಂಡ ಕರ್ನಾಟಿಕ 

ಕಾಮನ ಸೋಲು 

ಜಾಕಿಹೀನತ ಮನೆಯ ಜ್ಯೋತಿ 

ಕಿಡಿ 

ಮಿಂಚು 

ಕಾದಂಬರಿ ನಾಟಕ 

ಜೀವನಯಾತ್ರೆ ಮದುವೆಯೋ-ಮನೆಹಾಳೋ 

ಉದಯರಾಗ ಆಹುತಿ 

ಸಂಧ್ಯಾರಾಗ ಆದದ್ದೇನು 

ಮಂಗಳಸೂತ್ರ ಗೋಮುಖವ್ಯಾಪು 

ಸಾಹಿತ್ಯರತ್ನ ಎರಡು ನಾಟಿಕಗಳು 

ನಟಿಸಾರ್ವಭೌಮ ಬಣ್ಣದ ಬೀಸಣಿಗೆ 
ರಜಪೂತಲಕ್ಷ್ಮೀ 

ಜೀವನಚರಿತ್ರೆ ಸಂಕಲನ 

ಬಸವಣ್ಣನವರ ಅಮೃತವಾಣಿ ಪ್ರಣಯಗೀತಗಳು 

ಸ್ವಾಮಿ ವಿವೇಕಾನಂದ ರಸಖಷಿ 
ಕಾಮನಬಿಲ್ಲು 


ಭಾರತೀಯ ಕಥಾಸಾಹಿತ್ಯ 


ಪ್ರಗತಿಶೀಲ ಸಾಹಿತ್ಯ 

ಮ್ಯಾಕ್ಸಿಂ ಗಾರ್ಕಿ 
ಸಂಪಾದಿತ ಇತರ 
ಮರುಳಸಿದ್ದಕಾವ್ಯ ನನ್ನನ್ನುನಾನೇ ಕಂಡೆ 


ಕರ್ನಾಟಕದ ಕಲಾವಿದರು 


೧ 


ಮಲ್ಲಿಕಾರ್ಜುನ ಮನ್‌ಸೂರ್‌ 


ಮನ್‌ಸೂರ್‌ - ಗೆಳೆಯರು 


೧. ಸ೦ಗೀತರತ್ನ ಮಲ್ಲಿಕಾರ್ಜುನ ಮನ್‌ಸೂರ್‌ 


ಸಂಗೀತ ಕೆಲವರಿಗೆ ಜೀವನೋಪಾಯಕ್ಕೆ ಮಾರ್ಗ; ಕೆಲವರಿಗೆ ಸ್ಪಪ್ರತಿಷ್ಠೆಗೆ 
ಒಂದು ಸಾಧನ; ಕೆಲವರಿಗೆ ಯೋಗ. ಅಂಗಡಿಗಳಲ್ಲಿ ದವಸ ದಿನಸುಗಳನ್ನು 
ಮಾರುವಂತೆ ಸ೦ಗೀತವನ್ನು ಕೆಲವರು ಮಾರುತ್ತಾರೆ. ಕೆಲವರು ಅದು ತಾಯಿಯಂತೆ 
ಪವಿತ್ರವಾದ ವಸ್ತು ವೆಂದು ಪೂಜಿಸುತ್ತಾರೆ. ಅದರ ಸೇವೆಯನ್ನೆಷ್ಟು ಮಾಡಿದರೂ ಚಿತ್ತ 
ದಣಿಯದು, ಮನ ತಣಿಯದು. ಸ೦ಗೀತವನ್ನು ಯೋಗವೆಂದು ತಿಳಿದು, ಅದರ 
ಭಾವಸಮಾಧಿಯಲ್ಲಿ ತಲ್ಲೀನರಾಗುವವರಲ್ಲಿ ಧಾರವಾಡದ ಮಲ್ಲಿಕಾರ್ಜುನ 
ಮನ್‌ಸೂರ್‌ರವರೊಬ್ಬರು. ಅವರಿಗೆ ಜೀವನವೇ ಒಂದು ಗೀತ - ಜಗತ್ತೇ ಒಂದು ರಾಗ- 
ಲೋಕ ವ್ಯಾಪಾರವೇ ಒಂದು ನಾದಲೀಲೆ. 


ಮಲ್ಲಿಕಾರ್ಜುನರಿಗೆ ಈಗ ೨೮ನೆಯ ವಯಸ್ಸು ನಡೆಯುತ್ತಿದೆ. ಎಳಸಾದ 
ಮುಖ, ತೆಳ್ಳನೆಯ ನೀಳವಾದ ದೇಹಾಕಾರ, ವಿಶಾಲವಾದ ತುಂಬಿದ ಕಣ್ಣುಗಳು. 
ಅವರನ್ನು ನೋಡಿದರೆ ಯಾರೋ ಕಾಲೇಜು ವಿದ್ಯಾರ್ಥಿ ಅನ್ನುವ ಹಾಗಿದ್ದಾರೆ. ಕೆಲವು 
ನಿಮಿಷ ಜತೆಯಲ್ಲಿ ಕೂಡುವುದೇ ತಡ - ಏನೋ ಒಂದು ಗುಂಯ್‌ ಶಬ್ದ ಕಿವಿಗೊಟ್ಟು 
ಕೇಳಿದರೆ ಘನರಾಗ ಒ೦ದರ ಆಲಾಪ. ಜತೆಯಲ್ಲಿದ್ದವರು ಅತ್ತಿತ್ತ ನೋಡಿ ಇದು 
ಅಂಗಡಿ, ಇದು ಮಾರ್ಕೆಟ್‌ ಎಂದುಕೊಳ್ಳಬಹುದು. ಆದರೆ ಗಾಯಕನಿಗೆ 
ವಾತಾವರಣದ ಪರಿವೆಯೇ ಇಲ್ಲ ತಾನಾಯಿತು, ತನ್ನನಾಡಸ೦ಭ್ರಮವಾಯಿತು. 


ಮಲ್ಲಿಕಾರ್ಜುನರು ಅಚ್ಚಕನ್ನಡಿಗರು, ಧಾರವಾಡಕ್ಕೆ ಎರಡು ಮೈಲಿ 
ದೂರವಿರುವ ಮನ್ನೂರ್‌ ಹಳ್ಳಿಯವರು. ಅವರ ತಂದೆ ಮನ್ನೂರಿನ ಗೌಡ 
ಭೀಮರಾಯಪ್ಪನವರು. ಗೌಡರಿಗೆ ಸಂಗೀತದ ಮೇಲೆ ಬಹಳ ಪ್ರೇಮ. ಅಪ್ಪಯ್ಯನೆಂಬ 
ಕರ್ನಾಟಕ ಸ೦ಗೀತಗಾರನನ್ನು ಮನೆಯಲ್ಲಿಟ್ಟುಕೊ೦ಡು ಸಾಕಿದ್ದರು. ತಂದೆಯ 
ಅಭಿರುಚಿ ಮಗನ ಮೇಲೂ ಪ್ರಭಾವ ಮೂಡಿತು. ಮಲ್ಲಿಕಾರ್ಜುನರಿಗೆ 


ಮೊದಲಿನಿಂದಲೂ ಸಂಗೀತದ ಮೇಲೆ ಪ್ರೇಮ ಬಹಳ. ಕೊನೆಗೆ ಸಂಗೀತದ ಕರೆ ಹೆಚ್ಚಾಗಿ 
ಹತ್ತನೆಯ ವಯಸ್ಸಿನಲ್ಲಿ ತಾವು ಓದುತ್ತಿದ್ದ ಮೂರನೆಯ ಈಯತ್ತೆಗೆ ಶರಣುಹೊಡೆದು 
ನಾಲ್ಕುವರ್ಷ ಕಾಲ ಪ್ರಸಿದ್ಧ ಬಾಲಕೃಷ್ಣಬೂವಾ ಮಿರಾಜ್‌ಕರ್‌ರವರ ಶಿಷ್ಯಂದಿರಾದ 
ನೀಲಕ೦ಠಬೂವಾ ಅವರಲ್ಲಿ ಗಾನವನ್ನು ಅಭ್ಯಸಿಸಿದರು. ಈ ಸಂಪ್ರದಾಯದವರು 
ಉತ್ತರ ಹಿಂದೂಸ್ಥಾನದ ಸಂಗೀತ ಪದ್ಧತಿಯ ಆಚಾರ್ಯನಾದ ತಾನಸೇನ್‌ (ಹರಿದಾಸರ 
ಶಿಷ್ಯ). ಮತ್ತು ಅವನ ಶಿಷ್ಯಕೋಟಿಗೆ ಸೇರಿದ ರಹಮತ್‌ ಖಾನರ 
ಪದ್ಧತಿಯವರಾದುದರಿ೦ದ ಮಲ್ಲಿಕಾರ್ಜುನರ ವಿದ್ಯಾಭ್ಯಾಸದ ಬುನಾದಿ ಸುಭದ್ರವೂ, 
ವ್ಯವಸ್ಥಿತವೂ ಆಯಿತು. ಆ ಚಿಕ್ಕ ವಯಸ್ಸಿನಲ್ಲಿಯೇ ಮುಂಬಯಿ, ನಾಗಪುರ, 
ಜಲಗಾಂವ, ಸಿಕಾರಪುರ (ಸಿ೦ಧ್‌) ದೇಶಗಳಲ್ಲಿ ಕಛೇರಿ ಮಾಡಿ ಕೀರ್ತಿ ಗಳಿಸಿದರು. ಆ 
ಕಾಲದಲ್ಲಿ ಒಂದೆರಡು ನಾಟಕ ಕಂಪೆನಿಗಳ ದರ್ಶನವೂ ಆಗಿ ಮಲ್ಲಿಕಾರ್ಜುನರು ಮತ್ತೆ 
ನಾಟಕ ಕಂಪೆನಿಗಳ ಕಡೆ ಕತ್ತೆತ್ತದಂತೆ ಮಾಡಿದವು. ಕೀರ್ತಿ ಮಲ್ಲಿಕಾರ್ಜುನರನ್ನು 
ಆಶ್ರಯಿಸಿದ್ದರೂ ಅವರು ಅದರ ಪ್ರಲೋಭನೆಗೆ ಮರುಳಾಗಲಿಲ್ಲ ತಮ್ಮ ಪಾಂಡಿತ್ಯದ 
ಆಳ ಅವರಿಗೆ ಗೊತ್ತಿತ್ತು. ಇನ್ನೂ ಕಲಿಯಬೇಕು. ಹೆಚ್ಚಿನ ವಿದ್ಯೆಯನ್ನುಗಳಿಸಬೇಕು ಎಂದು 
ಮನ ಹಾತೊರೆಯುತ್ತಿತ್ತು ಆದರೆ ಸರಿಯಾದ ಗುರು ದೊರಕಿರಲಿಲ್ಲ ಸರಿಯಾದವರಲ್ಲಿ 
ಕಲಿಯಲು ಹಣದ ಅಭಾವ; ಸಾಧಾರಣದವರಲ್ಲಿ ಕಲಿಯಲು ಮನಸಿಲ್ಲ. ಈ 
ಹೊಯ್ದಾಟ ಮಲ್ಲಿಕಾರ್ಜುನರ ಜೀವನದಲ್ಲಿ ನಾಲ್ಕುವರ್ಷ ನಡೆಯಿತು. ಊರಿನಲ್ಲಿ 
ಕುಳಿತು ಕಲಿತಿದ್ದವಿದ್ಯೆಯನ್ನು ರೂಢಿಸಿಕೊಳ್ಳುತ್ತಿದ್ದರು. 


ಈ ಕಾಲದಲ್ಲಿ ಒಮ್ಮೆ ಮುಂಬಯಿಗೆ ಹೋಗಬೇಕಾಗಿ ಬಂತು. ಅಲ್ಲಿ ತಮ್ಮ 
ಗೆಳೆಯರಾದ ವಿಷ್ಣುಪಂತ ಪಗನೀಸರ (ಈಚೆಗೆ ತುಕಾರಾಮ ಚಿತ್ರದಲ್ಲಿ 
ಪ್ರಖ್ಯಾತರಾದವರು) ಸರಾಫ್‌ ಅ೦ಗಡಿಯಲ್ಲಿ ಕುಳಿತಿದ್ದಾಗ, ಪಗನೀಸರು ಒಬ್ಬ ವ್ಯಕ್ತಿಯ 
ಪರಿಚಯ ಮಾಡಿಕೊಟ್ಟರು. ಮಲ್ಲಿಕಾರ್ಜುನರು ಹಾಡುವರೆಂದು ತಿಳಿದಮೇಲೆ 
ಖಾನ್‌ಸಾಹೇಬ್‌ ಮಂಜೀಖಾನರು “ನಿಮ್ಮ ಗಾನ ಕೇಳಿಸಿರಿ” ಎಂದು ಹೇಳಿದರು. 
ಮಲ್ಲಿಕಾರ್ಜುನರು ಅವರನ್ನು ಕರೆದೊಯ್ದು ಹತ್ತಿರದಲ್ಲಿದ್ದ ಗ್ರಾಮಫೋನ್‌ 


ಅ೦ಗಡಿಯಲ್ಲಿ ತಮ್ಮ ರಿಕಾರ್ಡುಗಳನ್ನು ಕೇಳಿಸಿದರು. ಆ ವೇಳೆಗೆ ಮಲ್ಲಿಕಾರ್ಜುನರು 
ಎರಡುಸಲ ೧೬ ರಿಕಾರ್ಡುಗಳನ್ನು ಕೊಟ್ಟಿದ್ದರು. ಮಲ್ಲಿಕಾರ್ಜುನರ ರಿಕಾರ್ಡುಗಳನ್ನು 
ಕೇಳಿದ ಖಾನಸಾಹೇಬರು “ಮುಂದೆ ಏನು ಮಾಡಬೇಕೆಂದಿರುವಿರಿ” ಎಂದರು. 
“ಹೆಚ್ಚಿನ ವಿದ್ಯೆ ಕಲಿಯಬೇಕೆಂದಿದ್ದೇನೆ.” “ಯಾರಲ್ಲಿ?” “ತಾವು ಕೃಪೆಮಾಡಿದರೆ ತಮ್ಮಲ್ಲಿ 
ತಾವು ಶಿಷ್ಯರನ್ನು ತೆಗೆದುಕೊಳ್ಳುವುದಿಲ್ಲವೆಂದು ಕೇಳಿದ್ದೆ ಅದಕ್ಕೇ ಈ ಮೊದಲು 
ತಮ್ಮಲ್ಲಿಗೆ ಬರಲಿಲ್ಲ” “ನಾನು ಯಾರು ಗೊತ್ತೇ.” “ಗೊತ್ತು ಆಚಾರ್ಯ ಅಲ್ಲಾದಿಯಾ 
ಖಾನಸಾಹೇಬರ ಮಕ್ಕಳು.” ಮ೦ಜೀಖಾನರು ವಿಶ್ವಾಸದಿ೦ದ “ಮಲ್ಲಿಕಾರ್ಜುನ, ನಿಮಗೆ 
ಗಾನ ಹೇಳಿಕೊಟ್ಟರೆ ನಮ್ಮ ವಿದ್ಯೆ ಸಾರ್ಥಕವಾಗುತ್ತದೆ. ಬನ್ನಿ ಖಂಡಿತ 
ಹೇಳಿಕೊಡುತ್ತೇವೆ” ಎ೦ದು ಆಶ್ವಾಸನವನ್ನಿತ್ತರು. ಮಲ್ಲಿಕಾರ್ಜುನರ ಭಾಗ್ಯದ ಬಾಗಿಲು 
ತೆರೆಯಿತು. ಅನಾಯಾಸವಾಗಿ ಮ೦ಜೀಖಾನರ೦ತಹ ಗುರುಗಳು ದೊರೆತರು. ಅವರಲ್ಲಿ 
ಎರಡುವರ್ಷ ಒಂದೇಸಮನೆ ಅನನ್ಯಭಕ್ತಿಯಿ೦ದ ವಿದ್ಯಾರ್ಜನೆ ಮಾಡಿದರು. ಖಾನ 
ಸಾಹೇಬರು ದಿವಸಕ್ಕೆ ಐದುಗ೦ಟಿಗಳ ಕಾಲ ಶಿಷ್ಯನಿಗೆ ತಮ್ಮ ಅಮರ ವಿದ್ಯೆಯನ್ನು 
ಧಾರೆಯೆರೆಯುತ್ತಿದ್ದರು. 


ಖಾನ್‌ಸಾಹೇಬ್‌ ಮಂಜೀಖಾನರ ತಂದೆ ಸಂಗೀತಾಚಾರ್ಯ ಅಲ್ಲಾ 
ದಿಯಾಖಾನರನ್ನು ಸಂಗೀತಪ್ರಪಂಚ ದೇವರಂತೆ ಪೂಜಿಸುತ್ತದೆ. ಜಯಪುರದಲ್ಲಿ 
ಅವರದು ಪ್ರಸಿದ್ಧವಾದ ಸಂಗೀತದ ಮನೆತನ. ಅಲ್ಲಾದಿಯಾ ಅವರ ಸೋದರರು, 
ಸೋದರರ ಮಕ್ಕಳು ಎಲ್ಲರೂ ಪ್ರಸಿದ್ಧ ವಿದ್ವಾಂಸರಾಗಿದ್ದಾರೆ. ಸಂಗೀತಶಾಸ್ತ್ರ, ಕಲೆ 
ಎರಡರಲ್ಲಿಯೂ ಅಲ್ಲಾದಿಯಾ ಅಂದರೆ ಅಲ್ಲಾ ದಿಯಾನೆ. ಅವರ ಶಿಷ್ಯೆಯಾದ ಬಾಯ್‌ 
ಕೇಸರಿಬಾಯಿ ರಾಗರಾಣಿಯೆನಿಸಿಕೊ೦ಡಿದ್ದಾಳೆ. ಜರೀವಾಲರೆಂಬ ಮುಂಬಯಿಯ 
ಪ್ರಸಿದ್ಧ ಪಾರಶಿ ಶ್ರೀಮಂತರು ಅಲ್ಲಾದಿಯಾ ಅವರ ಶಿಷ್ಯರು ಮ೦ಜೀಖಾನರು ನಾಲ್ಕು 
ವರ್ಷಗಳ ಕೆಳಗೆ ಮದರಾಸಿನಲ್ಲಿ ಆದ ಸ೦ಗೀತ ಸಮ್ಮೇಳನದಲ್ಲಿ ಹಾಡಿ ದಿವ೦ಗದ ಸಿ. 
ಆರ್‌. ಶ್ರೀನಿವಾಸ ಅಯ್ಯಂಗಾರ್ಯರಿ೦ದ 'ಮಹಾನುಭಾವ' ಎನಿಸಿಕೊ೦ಡರು. ಇ೦ತಹ 
ಗುರು, ಗುರುಪರ೦ಪರೆ ಮಲ್ಲಿಕಾರ್ಜುನರಿಗೆ ದೊರೆತುದು ಕನ್ನಡಿಗರ ಭಾಗ್ಯ. 


ಮಂಜೀಖಾನರಲ್ಲಿ ವಿದ್ಯಾರ್ಜನೆ ಮುಗಿಯಲು ಮಲ್ಲಿಕಾರ್ಜುನರು ಉತ್ತರ 
ಹಿಂದೂಸ್ಥಾನವನ್ನು ಸಂಚರಿಸಿ ಪ್ರಮುಖ ಪಟ್ಟಣಗಳಲ್ಲೆಲ್ಲಾ ಕಛೇರಿಗಳನ್ನು 
ಮಾಡಿಬಂದರು. ೧೯೩೪ ರಲ್ಲಿ ಗದುಗಿನ ಮಹಾಜನರು ಮಲ್ಲಿಕಾರ್ಜುನರಿಗೆ 
'ಸಂಗೀತರತ್ನ' ಎ೦ಬ ಬಿರುದನ್ನೂ ಮಾನಪತ್ರವನ್ನೂ ಸಮರ್ಪಿಸಿದರು. ೧೯೩೭ ರಲ್ಲಿ 
ಷಿಕಾರಿಪುರ (ಸಿಂಧ್‌) ದಲ್ಲಿ ಆದ ಅಖಿಲ ಭಾರತೀಯ ಸಂಗೀತ ಸಮ್ಮೇಳನದಲ್ಲಿ 
ಮಲ್ಲಿಕಾರ್ಜುನರ ಗಾನಕ್ಕೆ ಮೂರು ದಿವಸ ದೊರೆಯಿತು. ಈ ಗೌರವ ಇದುವರೆಗೆ ಬೇರೆ 
ಯಾವ ಸಂಗೀತ ವಿದ್ದಾಂಸನಿಗೂ ದೊರೆತಿಲ್ಲ ೧೯೩೮ ರಲ್ಲಿ ಧರ್ಮಪುರದ 
ಮಹಾರಾಜರ ಅಧ್ಯಕ್ಷತೆಯಲ್ಲಿ ಮು೦ಬಯಿಯಲ್ಲಾದ ಅ. ಭಾ. ಸಂ. ಸಮ್ಮೇಳನದಲ್ಲಿ 
ಮಲ್ಲಿಕಾರ್ಜುನರು ಹಾಡಿ ಎಲ್ಲರನ್ನೂ ತಣಿಸಿದರು. ಅದರ ಪ್ರಭಾವವೆಂಬಂತೆ 
ಮುಂಬಯಿಯ ರೇಡಿಯೋನಲ್ಲಿ ಒಂದೇ ತಿಂಗಳಲ್ಲಿ ಎರಡುಸಲ ಹಾಡಿದರು. ಮತ್ತೆ 
ಮತ್ತೆ ಮಲ್ಲಿಕಾರ್ಜುನರ ಗಾನವನ್ನು ಅಪೇಕ್ಷಿಸಿ ನೂರಾರು ಶ್ರೋತೃಗಳು ರೇಡಿಯೋ 
ಅಧಿಕಾರಿಗಳಿಗೆ ಪತ್ರ ಬರೆದಿದ್ದಾರೆ. ಮಲ್ಲಿಕಾರ್ಜುನರ ಗಾನದಲ್ಲಿರುವ ಮೋಹಕ ಶಕ್ತಿಗೆ 
ಎರಡು ದೃಷ್ಟಾಂತಗಳನ್ನು ಕೊಡಬಹುದು. ಒಂದುಸಲ ಆಹ್ವಾನಿತರಾಗಿ 
ಮಲ್ಲಿಕಾರ್ಜುನರು ನಾಗಪುರಕ್ಕೆ ಹೋಗಿದ್ದರು, ನಾಗಪುರದ ವಿಶ್ವವಿದ್ಯಾನಿಲಯದ 
ಸ್ಥಾನಪತಿಗಳೇ ಅ೦ದಿನ ಅಧ್ಯಕ್ಷರು. ಗಾಯಕರ ಪರಿಚಯ ಮಾಡಿಕೊಡಿ ಎಂದು 
ಕೇಳಿದಾಗ ಸ್ಥಾನಪತಿಗಳು ಮಲ್ಲಿಕಾರ್ಜುನರ ತರುಣಾಕಾರವನ್ನು ನೋಡಿ 
ಅಲ್ಲಗಳೆದುಬಿಟ್ಟರು. ಗಾನ ಆರ೦ಭವಾಯಿತು. ಸ್ಥಾನಪತಿಗಳ ಮೆಚ್ಚಿನ ಗಾಯಕನೆಂದರೆ 
ರಹಮತ್‌ಖಾನ್‌. ಅವನ ಬಾನಿಯನ್ನೇ ಮಲ್ಲಿಕಾರ್ಜುನರು ತಮ್ಮಗಾನಕಳೆಯಲ್ಲಿತರಲು 
ಸ್ಥಾನಪತಿಗಳು ಗಾಯಕನನ್ನಪ್ಪಿ ತಮ್ಮ ಕಿಸೆಯನ್ನು ಅವರ ಮಡಿಲಿಗೆ ಬರಿದುಮಾಡಿ 
ಬಿಟ್ಟಿರು. ಇನ್ನೊಂದುಸಲ ಮುಂಬಯಿಯಲ್ಲಿ ಮಲ್ಲಿಕಾರ್ಜುನರ ಗಾನವಾಯಿತು. 
ದೇಶಮುಖನೆಂಬ ಶ್ರೀಮಂತ ತರುಣ ಅವರ ಗಾನ ಕೇಳಿ ಮುಗ್ಗನಾಗಿಬಿಟ್ಟ. 
ಮಾರನೆಯ ದಿವಸ ಠಾಣ್ಯದಲ್ಲಿ ಮಲ್ಲಿಕಾರ್ಜುನರ ಗಾನ. ಅಲ್ಲಿಗೂ ಹಿಂಬಾಲಿಸಿದ. 
ಕಛೇರಿ ಮುಗಿಯಲು ರಾತ್ರಿ ೨ ಗಂಟೆಯಾಯಿತು. ಆ ರಾತ್ರಿಯಲ್ಲಿ ಹೋಗಲು ಸ್ಥಳವಿಲ್ಲದೆ 


ಒ೦ದು ಜಗುಲಿಯ ಮೇಲೆ ಹರಕು ಚಾಪೆಯೊ೦ದರ ಮೇಲೆ ಶ್ರೀಮ೦ತ ತರುಣ ಮಲಗಿ 
ಸುಖವಾಗಿ ನಿದ್ರಿಸಿದ. 


ಮಲ್ಲಿಕಾರ್ಜುನರು ತಾವು ಗಾಯಕರಾಗಿರುವುದರಿ೦ದಲೇ ತೃಪ್ತಿ ಹೊಂದದೆ 
ಗಾಯನವಿದೈಗೆ ಎಲ್ಲ ರೀತಿಯಲ್ಲಿಯೂ ಪ್ರೋತ್ಸಾಹಕೊಡುತ್ತಲೂ ಇದ್ದಾರೆ. ಧಾರವಾಡ, 
ನಾಗಪುರ, ಹೈದರಾಬಾದಿನ ಸ೦ಗೀತ ಸಮಾಜಗಳು ಹುಟ್ಟಿಕೊ೦ಡುದು ಇವರ ಪ್ರೇರಣೆ, 
ಬೆಂಬಲಗಳಿಂದಲೇ. ಶಾಸ್ತ್ರದ ಬಗ್ಗೆ ವಿಮರ್ಶೆ, ಚರ್ಚೆಯೆ೦ದರೆ ಇವರಿಗೆ ವ್ರೀತಿ. ಪ್ರತಿ 
ಮಾತಿನಲ್ಲಿಯೂ ಹೊಸ ವಿಷಯಗಳನ್ನು ತಿಳಿಯುವ - ಕಲಿಯುವ ಹ೦ಬಲವನ್ನು 
ಚೆನ್ನಾಗಿ ವ್ಯಕ್ತಪಡಿಸುತ್ತಾರೆ. 


ಇವರ ಧ್ವನಿ ಸ೦ಗೀತಕ್ಕಾಗಿಯೇ ಮಾಡಿದ ಧ್ವನಿ. ತು೦ಬಿದ ಎತ್ತರದ ಶ್ರುತಿ. 
ತಾರಕ, ಮ೦ದ್ರಸ್ಥಾಯಿಗಳಲ್ಲಿಸ೦ಪೂರ್ಣ ಸ್ವಾತಂತ್ರ್ಯವನ್ನು ಪ್ರದರ್ಶಿಸುತ್ತಾರೆ. ಸ್ಪರಗೆಲಸ 
(ತಾನ) ದಲ್ಲಿ ಗುರುಪರಂಪರೆಯಂತೆ ಮಲ್ಲಿಕಾರ್ಜುನರು ಅಪ್ರತಿಮರು. ಪ್ರತಿಯೊ೦ದು 
ಸ್ವರವೂ ಶುಭ್ರವಾಗಿ ತುಂಬಿ ಇವರ ಬಾಯಿಂದ ಬರುತ್ತದೆ, ವಿಳಂಬಕಾಲದ ಗಾನ, ಲಯ 
ಕಾಲದ ಕೆಲಸವೆಂದರೆ ಮಲ್ಲಿಕಾರ್ಜುರರಿಗೆ ತುಂಬ ಪ್ರೀತಿ. ಪಲ್ಲವಿಯನ್ನು ವಿಳ೦ಬದಲ್ಲಿ 
ಹಾಡುವಾಗ ಅಮೋಘವಾದ ಅರ್ಥರೇಖುಗಳು ಕಾಣಿಸಿಕೊಳ್ಳುತ್ತವೆ. ಅಸ್ತಾಯಿ, 
ಅಂತರ (ಪಲ್ಲವಿ, ಅನುಪಲ್ಲವಿ) ಗಳನ್ನು ಹಾಡುವಾಗ ಇವರ ಮೀಂಡ್‌ (ವರೇಖು) 
ಕೆಲಸ ಸರ್ವೋತ್ಯ್ಯೃಷ್ಟದ್ದಾಗಿರುತ್ತದೆ. ತಮ್ಮ ಗುರುಗಳಾದ ಅಲ್ಲಾದಿಯಾಖಾನರ 
ಸ೦ಗೀತದ ವಿಚಾರ ಪ್ರಸ್ತಾಪಿಸುತ್ತಾ “ಮಿಕ್ಕ ಗವಾಯ್‌ಗಳಿಗೂ ನಮ್ಮ ಗುರುಗಳಿಗೂ 
ಒ೦ದೇ ಭೇದ ನೋಡಿ. ಮಿಕ್ಕವರು ನೂರು ಕೆಲಸ ಮಾಡುತ್ತಾರೆ. ಅವುಗಳಲ್ಲಿ ಕೆಲವು 
ಹುಸಿ, ಕೆಲವು ಗಟ್ಟಿ. ನಮ್ಮ ಗುರುಗಳ ಕೆಲಸದಲ್ಲಿ ಹುಸಿಯ ಮಾತೇ ಇಲ್ಲ” ಎಂದು 
ಹೇಳಿದುದನ್ನು ಮಲ್ಲಿಕಾರ್ಜುನರ ಗಾನಕ್ಕೇ ಅನ್ವಯಿಸಬಹುದು. ತಾರಸ್ನಾಯಿಯ 
ತಾನಗಳು, ತಾರ ಮಂದ್ರ ಸ್ಥಾಯಿಗಳ ಸಂಚಾರ ಕೆಲಸಗಳು ನುರಿತ ಗಾಯಕರನ್ನೂ 


ಡಂಗುಗೊಳಿಸುತ್ತವೆ. ಇದಕ್ಕೆ ಇವರ ಶಾರೀರಧರ್ಮವೂ ಸ್ವಲ್ಪ ಕಾರಣ. ಇವರ 
ಶಾರೀರವನ್ನು ಶ್ರುತಿ ವೀಣೆಯೆ೦ದು ಕರೆಯಬಹುದು. 


ಮಲ್ಲಿಕಾರ್ಜುನರು ಯಾವ ಕಛೇರಿಯಲ್ಲಿಯೂ ಸಾಧಾರಣ ರಾಗಗಳ 
ಪ್ರತಿಪಾದನೆಗೆ ಹೋಗುವುದಿಲ್ಲ. ತೋಡಿ, ಭೀಮಪಲಾಸ್‌, ಯಮನ್‌, ಬಾಗೇಶ್ರೀ 
ರಾಗಗಳನ್ನು ಒಮ್ಮೊಮ್ಮೆ ಹಾಡಿದರೆ ಅವುಗಳ ಮೇಲೆ ತಮ್ಮ ವ್ಯಕ್ತಿತ್ವದ 
ಮುದ್ರೆಯನ್ನೊತ್ತುತ್ತಾರೆ. ನಂದ, ಜಯ ಜಯವಂತೀ, ಮಾರವ ಬಿಹಾಗ್‌, ಬಿಭಾಸ್‌, 
ಅಸಾವೇರಿ, ನಾಯಕಿ ಕಾನಡಾ, ಶಂಕರ, ಖ೦ಬಾವತಿ, ನಟಬಿಹಾಗ್‌, ಛಾಯಾನಟ, 
ಗೌಡಮಲ್ಲಾರ ಮೊದಲಾದ ಅಪರೂಪವಾದ ಹಾಗೂ ಕಷ್ಟಸಾಧ್ಯವಾದ ರಾಗಗಳ 
ವಿಸ್ತಾರವನ್ನೂ ಬೆಳವಳಿಗೆಯನ್ನೂ ಲೀಲಾಜಾಲವಾಗಿ ನಿರ್ವಹಿಸಿಬಿಡುತ್ತಾರೆ. ಮಾರವ- 
ಬಿಹಾಗ, ಬೈರವ - ಬಹರ್‌, ನಟ - ಬಿಹಾಗ್‌ ಮೊದಲಾದ ದ್ವಂದ್ವ ಮೇಳ ರಾಗಗಳನ್ನು 
ಹಾಡುವಾಗ ಮಲ್ಲಿಕಾರ್ಜುನರ ಪ್ರತಿಭೆಯೂ ನಿಜವಾದ ವಿದ್ಯಾಗುಣವೂ 
ಹೊರಬೀಳುತ್ತದೆ. ದಕ್ಷಿಣಾದಿ ವಿದ್ದಾಂಸರ೦ತೆ ಮಲ್ಲಿಕಾರ್ಜುನರ ಸಂಪ್ರದಾಯದವರು 
ತಾಳಕ್ಕೆ ಮಹತ್ವ ಕೊಡತಕ್ಕವರು; ಆದರೆ ತಾಳದ ವಿಕ್ರೀತದಾಸರಲ್ಲ. ಗಾಯನದ 
ಉದ್ದೇಶವನ್ನು ಚರ್ಚಿಸುತ್ತಾ “ಅದು ಸರ್ವಾಂತರ್ಯಾಮಿ, ಸರ್ವರ ಹೃದಯವನ್ನೂ 


ಅದು ಬೆಳಗಬೇಕು, ಅದಕ್ಕೆ ಪಂಡಿತ ಪಾಮರ ಭೇದವಿಲ್ಲ” ಎ೦ದು ಹೇಳಿದರು. 


“ನೀವು ಹಾಡುವ ಚೀಸು (ಹಾಡುಗಳನ್ನು) ಗಳನ್ನು ಕನ್ನಡದಲ್ಲಿ ಏಕೆ 
ಕೂಡಿಸಬಾರದು; ನಮ್ಮ ಶಿವಶರಣರ ಮತ್ತು ಹರಿದಾಸರ ಕೃತಿಗಳು ಘನವಾಗಿ ನಿಮ್ಮ 
ಪ್ರಸ್ತಾರ ವಿಸ್ತಾರಗಳಿಗೆ ಒಗ್ಗುವುದಲ್ಲಾ?” ಎ೦ದು ನಾನು ಹೇಳಿದೆ. ನನ್ನ ಸಲಹೆಯನ್ನು 
ಸಂತೋಷದಿಂದ ಸ್ವೀಕರಿಸಿ ಒಂದೆರಡು ಬಸವಣ್ಣನವರ ವಚನಗಳನ್ನು ಕೂಡಿಸಿ 
ಕೆಲದಿವಸಗಳಲ್ಲಿ ನನ್ನ ಮುಂದೆ ಹಾಡಿದರು. ಅವುಗಳನ್ನು ಬೇಗ ರಿಕಾರ್ಡುಗಳಲ್ಲಿ 
ಕೇಳುವ ಪುಣ್ಯ ನಮ್ಮದಾಗುವುದೆಂದು ಹೇಳಬಲ್ಲೆ ಮಲ್ಲಿಕಾರ್ಜುನರಿಗೆ ಕನ್ನಡದ ಮೇಲೆ 
ಅತ್ಯಂತ ಪ್ರೇಮ. ಸಾರ್ಥಕವಾಗುವ ರೀತಿಯಲ್ಲಿ ಕನ್ನಡನಾಡಿನ ಸೇವೆ ಮಾಡಬೇಕೆಂದು 


ಬಯಸುತ್ತಾರೆ. ಇ೦ತಹ ಚಿಕ್ಕವಯಸ್ಸಿನಲ್ಲಿ ಅಪಾರ ವಿದ್ಯೆಯನ್ನು ದೊರಕಿಸಿಕೊಂಡು. 
ಉತ್ತರ ಸಂಗೀತದ ಕೇಂದ್ರಗಳಲ್ಲಿ ಕನ್ನಡದ ಬಾವುಟವನ್ನು ಮೆರೆಯಿಸಿದ 
ಕಲಾವಿದನನ್ನು ಕನ್ನಡತಾಯಿ ಮೆಚ್ಚದಿದ್ದಾಳೆ? 


೧೦-೨-೧೯೩೯ 
ತರುವಾಯ 


ಮಲ್ಲಿಕಾರ್ಜುನರ ಪ್ರತಿಭೆ ಅವ್ಯಾಹತವಾಗಿ ಬೆಳೆಯುತ್ತ ಬಂದಿದೆ. ಇಂದಿಗೂ 
ತಾವು ವಿದ್ಯಾರ್ಥಿಗಳು ಎಂಬ ನಿರಹ೦ಭಾವ ಮಲ್ಲಿಕಾರ್ಜುನರಲ್ಲಿ ತುಂಬಿ ತುಳುಕುತ್ತಿದೆ. 
ದಿವಂಗತ ಮಂಜೀಖಾನರ ತಮ್ಮಂದಿರಾದ ಬುರ್ಜಿ ಖಾನಸಾಹೇಬರವರಲ್ಲಿ 
ಮಲ್ಲಿಕಾರ್ಜುನರು ವಿಶೇಷ ಶಿಕ್ಷಣಕ್ಕಾಗಿ ಹೋಗುತ್ತಿರುತ್ತಾರೆ. 


ಕನ್ನಡಿಗರ ಆಶೆ ಆಶಯಗಳನ್ನು ಮಲ್ಲಿಕಾರ್ಜುನರು ಪೂರ್ಣವಾಗಿ 
ಗೌರವಿಸುತ್ತಿದ್ದಾರೆ. ನಾಲ್ಕೆಂಟು ವಚನಗಳನ್ನು ಹಾಡುತ್ತಿದ್ದವರು ಇ೦ದು ೪೦ - ೫೦ 
ವಚನಗಳನ್ನುಹಾಡುತ್ತಾರೆ. ಹರಿಹರನ ಶರಣರಗಳೆ - ಪುಷ್ಪರಗಳೆಗಳಿ೦ದ ಸೊಗಸಾದ 
ಭಾಗಗಳನ್ನು ಎತ್ತಿಕೊಂಡು ಹಾಡುತ್ತಾರೆ. 


ಎರಡು ವರ್ಷಗಳ ಹಿಂದೆ. ಈ ವಿದ್ವನ್ಮಣಿಯನ್ನು ಸನ್ಮಾನಿಸಲು ಕನ್ನಡ 
ಕಲಾಭಿಮಾನಿಗಳು ಧಾರವಾಡದ ರೀಗಲ್‌ ಸಿನೀಮಾ ಮಂದಿರದಲ್ಲಿ ಸಭೆ ಕೂಡಿಸಿ 
೩೫೦೦ ರೂ.ಗಳ ನಿಧಿಯನ್ನು ಅರ್ಪಿಸಿದರು. ಅಂದು ಅಧ್ಯಕ್ಷತೆ ವಹಿಸಿ ಮಲ್ಲಿಕಾರ್ಜುನರ 
ವೈಭವವನ್ನು ನೋಡಿ ಸಂತೋಷ ಪಡುವ ಭಾಗ್ಯ ನನ್ನದಾಗಿತ್ತು. ಉತ್ತರಕರ್ನಾಟಕದ 
ಜನ ಮಲ್ಲಿಕಾರ್ಜುನರನ್ನು ಬಹುವಾಗಿ ಆದರಿಸುತ್ತಿದ್ದಾರೆ. 


ಕಳೆದವರ್ಷ ಮೈಸೂರು 'ಆಕಾಶವಾಣಿ'ಯ ಅಧಿಕಾರಿಗಳು 
ಮಲ್ಲಿಕಾರ್ಜುನರನ್ನು ಬರಮಾಡಿಕೊ೦ಡು ಅವರ ಗಾಯನ ಕೇಳುವ ಅವಕಾಶವನ್ನು 


ಮೈಸೂರು ರಸಿಕರಿಗೆ ತ೦ದುಕೊಟ್ಟಿರು. ಅದೇ ಸಂದರ್ಭದಲ್ಲಿ ಮಲ್ಲಿಕಾರ್ಜುನರು 
`ರಾಮಮಂದಿರ'ದಲ್ಲಿ ಹಾಡಿ ವಿದ್ವಜ್ಜನರ ಪ್ರೇಮ ಗೌರವಗಳನ್ನುದೊರಕಿಸಿಕೊ೦ಡರು. 


ಮಹಾರಾಷ್ಟ್ರ ಮಧ್ಯಹಿ೦ದೂಸ್ಥಾನ, ಉತ್ತರಹಿ೦ದೂಸ್ಥಾನದ ಕೇ೦ದ್ರಗಳಲ್ಲಿ 
ಕಛೇರಿ ಮಾಡಿ ಮಲ್ಲಿಕಾರ್ಜುನರು 'ಕನ್ನಡದ ಜಯಭೇರಿ” ಹೊಡೆದು ಬಂದಿದ್ದಾರೆ. 
'ಕನ್ನಡದ ರಾಯಭಾರಿ' ಗಳಾಗಿ ಇವರು ಮಾಡುತ್ತಿರುವ ಉತ್ಕೃಷ್ಟ ಸೇವೆ ಇತರ ಕನ್ನಡ 
ಕಲಾವಿದರಿಗೆ ಮಾದರಿಯಾಗಲಿ. 


೨೧- ೩- ೧೯೪೬ 


ಈ 


IE 


ಡಿ. ಸುಬ್ಬರಾಮಯ್ಯ 


೨. ಸ೦ಗೀತವಿದ್ವಾನ್‌ ಡಿ. ಸುಬ್ಬರಾಮಯ್ಯ 


ಒಮ್ಮೆ ಶ್ರೀರಂಗದ ಗಾಯನ ಸಮಾಜದಲ್ಲಿ ಒಬ್ಬ ತರುಣ ಗಾಯಕನ 
ಗಾಯನವೇರ್ಪಟ್ಟಿತ್ತು ಗಾಯಕನೂ ಉತ್ಸಾಹದಿಂದಲೇ ಹಾಡಲಾರಂಭಿಸಿದ. ಆದರೆ 
ಶ್ರುತಿ ಸೇರದು, ಸ್ವರಗಳು ಮುರಿದು ಮುರಿದು ಬೀಳುತ್ತವೆ, ಮನೋಧರ್ಮ ಮೂಡಲೇ 
ಒಲ್ಲದು. ತನಗೂ ಸಂಗೀತಕ್ಕೂ ಬಹಳ ದೂರವೆಂದು ಗಾಯಕ ಭಾವಿಸಿ, ಮಾರನೆಯ 
ದಿವಸ ತಿರುವಯ್ಯಾರಿನ ಕಛೇರಿ ಮುಗಿಸಿ ಸಂಗೀತಕ್ಕೆ ಶರಣುಹೊಡೆಯುವುದೇ 
ಯೋಗ್ಯವೆಂದು ನಿಶ್ಚಯಿಸುತ್ತಾನೆ. ಮಾರನೆಯ ದಿನ ತಿರುವಯ್ಯಾರಿನಲ್ಲಿ ಶ್ರೀ 
ತ್ಯಾಗರಾಜರ ಸಮಾಧಿಯ ಮುಂದೆ ಕಛೇರಿ. ಗಾಯಕ ಅಪೂರ್ವ ಕಳೆತುಂಬಿ 
ಹಾಡುತ್ತಾನೆ. ಸಂಗೀತದ ಜೀವ ಎದ್ದುಕಾಣುತ್ತದೆ. ಗಾಯಕನ ಹೃದಯದಲ್ಲಿ ಹೊಸ ಸತ್ಯ 
ಹೊಳೆಯುತ್ತದೆ. ಸಂಗೀತಕ್ಕೆ ಜನ್ಮವನ್ನು ಮೀಸಲುಮಾಡಲು ನಿಶ್ಚಯಿಸುತ್ತಾನೆ. ಆ 
ಗಾಯಕನೇ ಬೆಂಗಳೂರಿನ ಡಿ. ಸುಬ್ಬರಾಮಯ್ಯ. ಶ್ರೀರಂಗದ ಅನುಭವದಿಂದ 
ಸಂಗೀತವನ್ನು ಅವರು ತ್ಯಜಿಸಿಬಿಟ್ಟಿದ್ದರೆ ಕಲಾಭಿಮಾನಿಗಳಿಗೂ ಕನ್ನಡನಾಡಿಗೂ 
ಎಂತಹ ನಷ್ಟವಾಗುತ್ತಿದ್ದಿತೆಂಬುದು ಅವರ ಸಂಗೀತವನ್ನು ಕೇಳಿರುವವರೆಲ್ಲರೂ 
ಬಲ್ಲರು. 


ಸುಬ್ಬರಾಮಯ್ಯನವರಿಗೆ ಸಂಗೀತ ರಕ್ತದಲ್ಲಿಯೇ ಬಂದಿದೆ. ಅವರ ತಂದೆ 
ಪಿಟೀಲು ದಾಸಪ್ಪನೆಂಬವರು ಚಂದಣ್ಣನವರ (ಈಗ ಗುಬ್ಬಿ ವೀರಣ್ಣನವರ 
ಯಾಜಮಾನ್ಯದಲ್ಲಿರುವ) ನಾಟಕದ ಕಂಪೆನಿಯಲ್ಲಿ ಸಂಗೀತಬೋಧಕರಾಗಿದ್ದರು. 
ಅವರ ಚಿಕ್ಕಪ್ಪ ಪುಟ್ಟಣ್ಣನವರು ಒಂದು ಶಾಲೆಯಲ್ಲಿ ಸಂಗೀತದ 


ಉಪಾಧ್ಯಾಯರಾಗಿದ್ದರು. ಸುಬ್ಬರಾಮಯ್ಯನವರಿಗೆ ಪುಟ್ಟಣ್ಣನವರೇ ಗುರುಗಳು. ಅವರ 
ಏಳನೆಯ ವರ್ಷದಿಂದ ಹನ್ನೆರಡನಯ ವಯಸ್ಸಿನವರೆಗೆ ಪುಟ್ಟಣ್ಣನವರು ಪ್ರಾಥಮಿಕ 
ಶಿಕ್ಷಣವನ್ನು ಪೂರೈಸಿ ಅಸ್ತಿಭಾರವನ್ನು ಹಾಕಿದರು. ಸುಬ್ಬರಾಮಯ್ಯನವರಿಗೆ ಆ 
ವಯಸ್ಸಿಗೇ ಸ್ವರಜ್ಞಾನವಿದ್ದುದರಿಂದ ವಯೋಧರ್ಮಕ್ಕೆ ಮೀರಿದ ಜ್ಞಾನ ಲಭ್ಯವಾಯಿತು. 
ಆದರೆ ಆಗ ಸಂಗೀತಕ್ಕೆ ಬೆಲೆಯೂ ಇರಲಿಲ್ಲ ಮರ್ಯಾದೆಯೂ ಇರಲಿಲ್ಲ ಇಂಗ್ಲೀಷು 
ಓದಿ 'ಚಾಕರಿ' ಮಾಡಲೆಂದು ಸುಬ್ಬರಾಮಯ್ಯನವರನ್ನು ಅವರ ಹಿರಿಯರು ಇಂಗ್ಲೀಷು 
ಶಾಲೆಗೆ ಹಾಕಿದರು. ಆ ವೇಳೆಗೆ ಕನ್ನಡ ಲೋವರ್‌ ಸೆಕ೦ಡರಿಯಲ್ಲಿ 
ತೇರ್ಗಡೆಯಾಗಿದ್ದುದರಿ೦ದ ಎರಡು ವರ್ಷಗಳಲ್ಲಿ ಇಂಗ್ಲೀಷು ಲೋವರ್‌ ಸೆಕೆಂಡರಿ 
ಪರೀಕ್ಷೆಯಲ್ಲಿ ತೇರ್ಗಡೆಹೊಂದಿ, ಹೈಸ್ಕೂಲು ಶಿಕ್ಷಣಕ್ಕೆ ಬೆಂಗಳೂರಿಗೆ ಬಂದರು. 
ಬೆಂಗಳೂರಿನ ಕಲಾಮಯ ವಾತಾವರಣ, ತಮಗೆ ಆಗಾಗ್ಗೆ ಹಾಡಲು ದೊರೆಯುತ್ತಿದ್ದ 
ಅವಕಾಶಗಳು ಸುಪ್ತವಾಗಿದ್ದ ಕಲಾಚೇತನವನ್ನು ಜಾಗೃತಗೊಳಿಸಿದವು. ಸಂಗೀತವನ್ನು 
ಹಾಡಿಕೊಳ್ಳುವುದು, ಪ್ರಸಿದ್ಧ ವಿದ್ವಾಂಸರ ಕಛೇರಿಗಳಿಗೆ ಹೋಗಿ ಅವರ ಸ೦ಗೀತವನ್ನು 
ಲಾಲಿಸುವುದು, ಅವುಗಳನ್ನು ಅನುಕರಿಸುವುದು ಹೆಚ್ಚಾಯಿತು. ಹಾಗೂ ಹೀಗೂ ಎಸ್‌. 
ಎಸ್‌. ಎಲ್‌. ಸಿ. ಪರೀಕ್ಷೆ ಮುಗಿಸಿಕೊ೦ಡು ಸುಬ್ಬರಾಮಯ್ಯನವರು ಮದರಾಸಿಗೆ 
ಹೋಗಿಬಿಟ್ಟರು. ಅಲ್ಲಿನ ಸಂಗೀತ ಸಂಪರ್ಕ ಹೆಚ್ಚು ಧೈರ್ಯವನ್ನೂ ಆಸೆಯನ್ನೂ 
ಹುಟ್ಟಿಸಿದವು. ಮಾರನೆಯ ವರ್ಷವೇ ಒಂದು ಪ್ರವಾಸವನ್ನು ಆರಂಭಿಸಿ ಬಳ್ಳಾರಿ, 
ಅನಂತಪುರ ಮೊದಲಾದ ಸ್ಥಳಗಳಲ್ಲಿ ಕಛೇರಿಮಾಡಿ ಬಂದರು. ರಾಜಸ್ಥಾನದಲ್ಲಿ 
ಹಾಡಬೇಕೆಂಬ ಹಂಬಲ ಬಲವಾಯಿತು. ವೈಣಿಕಶಿಖಾಮಣಿ ಶೇಷಣ್ಣನವರ ಮುಂದೆ 
ಒಂದು ಕಛೇರಿಮಾಡಿ 'ಭಲೆ'ಯೆನಿಸಿಕೊ೦ಡರು. ಮಾರನೆಯ ದಿವಸ ಮತ್ತೆ 
ಶೇಷಣ್ಣನವರ ಮುಂದೆ ಹಾಡಿದಾಗ ಅವರು ನಯವಾಗಿ 'ದೊಡ್ಡ ಸ್ಥಾನಗಳಲ್ಲಿ ಈಗಲೇ 
ಹಾಡುವುದು ಬೇಡಪ್ಪಾ ಇನ್ನೂ ಸ್ವಲ್ಪ ಬಂಡವಾಳ ಹೆಚ್ಚಲಿ' ಎ೦ದು ಉಪದೇಶಿಸಿದರು. 
ತನ್ನ ವಿದ್ಯೆಯಲ್ಲಿ ಪಾರಂಗತನಾಗಬೇಕೆಂಬ ಹಟ ಗಾಯಕನಲ್ಲಿ ಮೂಡಿತು. 
ಸ೦ಸಾರತಾಪತ್ರಯದ ಗೊಂದಲಕ್ಕೆ ಸಿಲುಕಿ ಉಪಾಧ್ಯಾಯರಾಗಿ ಕೆಲಸಕ್ಕೆ ಸೇರಿದರು. 


ಅದು ಮನಸ್ಸಿಗೆ ಒಗ್ಗದೆ ಒಂದು ವರ್ಷದೊಳಗಾಗಿ ಕೆಲಸಕೆ ನಮಸ್ಕಾರಹಾಕಿಬಿಟ್ಟಿರು. 
ಮಾರನೆಯ ವರ್ಷ ಗ್ರಾಮಫೋನಿಗೆ ಆರು ರಿಕಾರ್ಡುಗಳನ್ನು ಕೊಡುವ ಅವಕಾಶ 
ದೊರೆಯಿತು. ಸುಬ್ಬರಾಮಯ್ಯನವರು ಮೃದುಮಧುರವಾಗಿ ಕನ್ನಡ 
ದೇವರನಾಮಗಳನ್ನು ಹಾಡಿ ಸೂಗೀತಪ್ರೇಮಿಗಳ ಚಿತ್ತವನ್ನು ಸೆಳೆದರು. ಸುಬ್ಬರಾಮಯ್ಯ 
ನವರಿಗೆ ಎಲ್ಲ ಕಡೆಯಿ೦ದಲೂ ಆಹ್ವಾನಗಳು ಬರಲಾರ೦ಭವಾದವು. ಹೈದರಾಬಾದ್‌, 
ಗದ್ವಾಲ್‌, ಆಂಧ್ರದೇಶ, ತಮಿಳುನಾಡು ಮೊದಲಾದ ಕಡೆಗಳಲ್ಲೆಲ್ಲಾ ಸಂಚರಿಸಿ, ಕನ್ನಡ 
ಸಂಗೀತದ ಕಸ್ತೂರಿ ಪರಿಮಳವನ್ನು ಹರಡಿ ಬಂದರು. ೧೯೩೦ರಲ್ಲಿ ಮತ್ತೆ ಕೆಲವು 
ಗ್ರಾಮಾಫೋನ್‌ ರಿಕಾರ್ಡುಗಳನ್ನಿತ್ತು ತ್ಯಾಗರಾಜಾದಿ ಕೀರ್ತನಕಾರರ ಕೀರ್ತನಗಳನ್ನು 
ಹಾಡಿದರು. ಅಲ್ಲಿಂದ ಕಲ್ಕತ್ತೆಗೆ ತೆರಳಿ ಸರ್‌ ಸಿ. ವಿ. ರಾಮನ್‌ ಅವರ ಸಮ್ಮುಖದಲ್ಲಿ 
ಅವರ ವಿಜ್ಞಾನ ಯೋಗಶಾಲೆಯಲ್ಲಿ ಹಾಡಿ ವಿಶೇಷ ಮರ್ಯಾದೆಯನ್ನು ಪಡೆದು 
ಬಂದರು. ಮತ್ತೆ ಆಂಧ್ರ ತಮಿಳುನಾಡುಗಳನ್ನು ಸಂಚರಿಸಿ ಆ ದೇಶಗಳಲ್ಲಿ ತಮ್ಮ 
ಹೆಸರನ್ನು ಮನೆಯಮಾತನ್ನಾಗಿ ಮಾಡಿ ಬ೦ದರು. ಅದೇ ವರ್ಷ ಆಳುವ 
ಮಹಾಸ್ವಾಮಿಯವರ ಮುಂದೆ ಹಾಡುವ ಅವಕಾಶ ಸಿಕ್ಕಿತು. ಅಲಿ೦ದ ನಾಲ್ಕುಸಲ 
ಸುಬ್ಬರಾಮಯ್ಯನವರನ್ನು ಕರಸಿಕೊ೦ಡು ಆಳುವ ಮಹಾಸ್ಥಾಮಿಯವರು ಅವರ 
ಸಂಗೀತವನ್ನು ಕೇಳಿ, ಆನಂದಿಸಿ ಪುರಸ್ಕರಿಸಿದ್ದಾರೆ. ಕನ್ನ ಡ ಕಲೆಗಳ ಪುರಸ್ಕರ್ತರೂ 
ಸ್ವಯಂ ಗಾಯನವಾದನ ನಿಪುಣರೂ ಆದ ಮಹಾಸ್ಟಾಮಿಯವರ ಮೆಚ್ಚುಗೆಯನ್ನು 
ನಾಲ್ಕುಸಲ ಸಂಪಾದಿಸಿರುವುದು ಸುಬ್ಬರಾಮಯ್ಯನವರ ಕಲಾ ಪ್ರತಿಭೆ ವಿದ್ವತ್ತುಗಳ 
ಹೆಚ್ಚುಗಾರಿಕೆಯನ್ನು ತೋರುತ್ತದೆ. 


ಸುಬ್ಬರಾಮಯ್ಯನವರಿಗೆ ಅಪರೂಪವಾದ ಭಾಷಾ೦ಗ ರಾಗಗಳ ಮೇಲೆ ಪ್ರೀತಿ 
ಹೆಚ್ಚು. ಹುಸೇನಿ, ನೀಲಾ೦ಬರಿ, ಕನ್ನಡ, ಸಾರ೦ಗ, ಅಸಾವೇರಿ ಮೊದಲಾದ ರಾಗಗಳನ್ನು 
ಅವರ ಬಾಯಲ್ಲೇ ಕೇಳಬೇಕು. ಸಾಧಾರಣವಾಗಿ ಬಳಕೆಯಲ್ಲಿರುವ ದರ್ಬಾರಿ, 
ಕೇದಾರಗೌಳ, ಬೇಗಡೆ, ತೋಡಿ, ಭೈರವಿ ಮೊದಲಾದ ರಾಗಗಳನ್ನು ಹಾಡುವಾಗಲೂ 
ತಮ್ಮ ವೈಯಕ್ತಿಕ ಶ್ರೇಷ್ಠತೆಯನ್ನು ತೋರುತ್ತಾರೆ. ರಾಗಾಲಾಪನೆಯಲ್ಲಾಗಲಿ 


ಪಲ್ಲವಿಯಲ್ಲಾಗಲಿ ಶ್ರೀಯುತರು ಭಾವದ ಕಡೆಗೆ ಹೆಚ್ಚು ಲಕ್ಷ್ಯಕೊಡುತ್ತಾರೆ. ಠೇ೦ಕಾರದ 
ಎದುರಾಳಿ ಪಿಟೀಲಿಗೋ ಮೃದಂಗಕ್ಕೋ ಪಕ್ಕದಲ್ಲಿ ಕುಳಿತರೆ ತಮ್ಮ 'ಕೈವಾಡ' ವನ್ನು 
ತೋರಿಸದೆ ಬಿಡುವುದಿಲ್ಲ. ಸ್ವರಪ್ರಸ್ತಾರದಲ್ಲಿ ತೀವ್ರಕಾಲದ ಸ್ವರಪ್ರಸ್ತಾರದ 'ಸರ್ಕಸ್ಸಿ'ನ 
ಮೇಲೆ ಶ್ರೀಯುತರಿಗೆ ಹೆಚ್ಚು ಪ್ರೇಮವಿಲ್ಲ. ಇವರ ಶಾರೀರ ಶ್ರುತಿಬದ್ಧವಾಗಿ ವಿಸ್ತಾರಕ್ಕೆ 
ಒಗ್ಗುವ ಏರಿಳಿತಗಳನ್ನುಳ್ಳದ್ದಾಗಿದೆ. ಶ್ರುತಿಯ ಕಡೆಗೆ ಲಕ್ಷ್ಯವನ್ನು ಕಡಮೆಮಾಡಿ ನಮ್ಮ 
ಗಾಯಕರು ಕರ್ನಾಟಕ ಸ೦ಗೀತವನ್ನು ಅಧೋಗತಿಗಿಳಿಸಿದರೆ೦ದು ಶ್ರೀಯುತರ 
ನಂಬಿಕೆ. ಹಾರ್ಮೋನಿಯಂ ವಾದ್ಯವೆ೦ದರ೦ತೂ ತಲೆಬೇಸರ. 


ಸುಬ್ಬರಾಮಯ್ಯನವರಿಗೆ ಈಗ ಮೂವತ್ರೈದನೆಯ ವಯಸ್ಸು ನಡೆಯುತ್ತಿದೆ. 
ಕರ್ನಾಟಕ ಸಂಗೀತವನ್ನು ಬೆಳಸಬೇಕೆಂಬ ಅಪಾರ ಆಶಯ ಇವರ ಹೃದಯದಲ್ಲಿ 
ತುಂಬಿ ತುಳುಕುತ್ತಿದೆ. ತ್ಯಾಗರಾಜ, ದೀಕ್ಷಿತರ ಕೀರ್ತನೆಗಳ೦ತೆ ಕನ್ನಡದಲ್ಲಿ ಹೊಸ 
ಕೀರ್ತನೆಗಳು ಬರಬೇಕೆಂದು ಬಯಸುತ್ತಾರೆ. ತಮಿಳರಂತೆ ಹಟಕ್ಕೆ ಬಿದ್ದಾದರೂ ತಮ್ಮ 
ಭಾಷೆಯ ಕೀರ್ತನಗಳನ್ನೇ ಕನ್ನಡಿಗರು ಕೇಳಬೇಕೆ೦ದು ಬಯಸುತ್ತಾರೆ. ಕನ್ನಡ 
ಕೀರ್ತನೆಗಳ ಪ್ರಸಾರಕ್ಕೆ ಇವರು ಅಮೋಘವಾದ ಸೇವೆಯನ್ನು ಮಾಡಿದ್ದಾರೆ. ಕನ್ನಡ 
ಸಾಹಿತ್ಯ ಸಂಗೀತಗಳ ಉತ್ಕಟ ಪ್ರೇಮಿಗಳಾದ ಇವರು ಅರಿಯಾಕುಡಿ ರಾಮಾನುಜ 
ಅಯ್ಯಂಗಾರ್ಯರ ಗಾನಮಾಧುರ್ಯ, ಮುತ್ತಯ್ಯ ಭಾಗವತರ ಅಮೋಘವಾದ 
ಪಾಂಡಿತ್ಯ ಹಿಂದೂಸ್ಥಾನಿ ಗಾಯಕರ ಶ್ರುತಿ ಪ್ರಾಢಾನ್ಯಗಳನ್ನು ಹೃತ್ಪೂರ್ವಕವಾಗಿ 
ಮೆಚ್ಚುತ್ತಾರೆ. ತಮ್ಮ ಸಹೋದ್ಯೋಗಿಗಳ ಗುಣವನ್ನು ಮೆಚ್ಚುವ ಔದಾರ್ಯವೂ, 
ಅ೦ತಃಕರಣಪೂರ್ವಕವಾಗಿ ವಿಮರ್ಶೆಮಾಡುವ ಸಂಸ್ಕೃತಿಯೂ ಇವರಲ್ಲಿ ಇದೆ. 
ಕರ್ನಾಟಕಕ್ಕೆ ಒಂದು 'ಸಂಗೀತ ಪರಿಷತ್ತು' (Music Academy) ಆಗಬೇಕೆಂಬುದು 
ಇವರ ಹೆಬ್ಬಯಕೆಯಾಗಿದೆ. ಕರ್ನಾಟಿಕ ಸಂಗೀತಗಾರರು ತಮ್ಮ ಕಲಾ ಸಂಸ್ಕೃತಿಯನ್ನು 
ರಕ್ಷಿಸಿ ಬಿಳಸಿಕೊಳ್ಳುವ ಪ್ರಯತ್ನ ಮಾಡದಿದ್ದರೆ ಇ೦ದಿನ ಅಭಿರುಚಿಯ ಹೊಡೆತಕ್ಕೆ ಸಿಕ್ಕಿ 
ಅದು ನಶಿಸುವ ಸಂಭವವಿದೆಯೆಂದು ಶಂಕಿಸುತ್ತಾರೆ. ಒಬ್ಬ ವಿದ್ವಾಂಸರ ಸಂಗೀತದ 
ವಿಚಾರ ಪ್ರಸ್ತಾವಿಸುತ್ತಾ ಇವರೇ 'ಸ೦ಗೀತ ಶಾಸ್ತ್ರವೂ ಹೌದು ಕಲೆಯೂ ಹೌದು. ಆದರೆ 


ಅದು ಹೆಚ್ಚು ರಸಾತ್ಮಕವಾದ ಶಾಸ್ತ್ರವಾಗಿದೆ. ಸ೦ಗೀತವಿದ್ಯೆ ಕಲಾಸ್ಟರೂಪವನ್ನು 
ಮನಗಾಣಲು ಪ್ರಯತ್ನಿಸದೆ ಕೇವಲ ನೀರಸವಾದ ಶಾಸ್ತ್ರಭಾಗದಿ೦ದ ಪಂಡಿತ ಪಾಮರ 
ರಂಜನೆಯನ್ನು ಮಾಡುವುದಾದರೂ ಕಷ್ಟಸಾಧ್ಯದ್ದಾಗಿದೆ' ಎನ್ನುವ ಮಾತಿನಲ್ಲಿ 
ಸಂಗೀತದ ಬಗ್ಗೆ ಇವರಿಗಿರುವ ದೊಡ್ಡ ದೃಷ್ಟಿ ವ್ಯಕ್ತವಾಗುತ್ತದೆ. 


ಸುಬ್ಬರಾಮಯ್ಯನವರು ಸ್ವಯಂ ಮನೋಹರವಾಗಿ ಹಾಡಬಲ್ಲ ಕಲಾವಿದರು, 
ಜತೆಗೆ ಶಾಸ್ತ್ರದ ಪರಿಶ್ರಮವೂ ಇದೆ. ಕಲೆ, ಶಾಸ್ತ್ರಗಳ ಜತೆಗೆ ಕರ್ನಾಟಕದ ಮೇಲೆ 
ಅಭೂತಪೂರ್ವವಾದ ಅಭಿಮಾನವಿದೆ. ಇವರಿಂದ ಮತ್ತು ಇಂತಹ ಕಿರಿಯ 
ವಿದ್ವಾಂಸರಿಂದ ನಾವು ಕನ್ನಡ ಕಲೆಗಳ 'ನಮೋದಯ'ವನ್ನು ಆಶಿಸಬಹುದು. 


೨೧-೧೦-೩೮. 
ತರುವಾಯ 


ಶ್ರೀ ಸುಬ್ಬರಾಮಯ್ಯನವರು ಈಚೆಗೆ ಎರಡು ಉತ್ಕೃಷ್ಟ ಕೆಲಸಗಳನ್ನು 
ನಿರ್ವಹಿಸಿದ್ದಾರೆ. ಮಕ್ಕಳಿಗೆ ಅಶಾಸ್ತ್ರೀಯವಾದ ಸ೦ಗೀತವನ್ನು ಮೊದಲೇ ಅರೆದೊಯ್ದು 
ಅವರ ಅಭಿರುಚಿಯನ್ನು ಹಾಳುಮಾಡುವ ಪರಿಪಾಠವನ್ನು ತಪ್ಪಿಸುವುದಕ್ಕೆ ಒಂದು 
ಶ್ರೇಷ್ಠ ತರಗತಿಯ ಸಂಗೀತ ಶಾಲೆ (ಕರ್ನಾಟಕ ಸಂಗೀತ ವಿದ್ಯಾಲಯ) ಯನ್ನು ತೆರೆದು 


ನೂರಾರು ವಿದ್ಯಾರ್ಥಿ ವಿದ್ಯಾರ್ಥಿನಿಯರಿಗೆ ಸಂಗೀತ ವಿದ್ಯಾದಾನಮಾಡುತ್ತಿದ್ದಾರೆ. 


ಬೆಂಗಳೂರಿನಂತಹ ಮಹಾನಗರದಲ್ಲಿ ಕನ್ನಡ ಸಂಗೀತಗಾರರಿಗೆ 
ದೊರೆಯುತ್ತಿರುವ ತಾತ್ನಾರಕ್ಕೆ ಮನನೊಂದು 'ಮೈಸೂರು ಸಂಗೀತ ಸಭಾ' ಎಂಬ 
ಸಂಸ್ಥೆಯನ್ನು ಸ್ಥಾಪಿಸಿ ಆ ಮೂಲಕ ಕನ್ನಡ ವಿದ್ವಾಂಸರಿಗೆ ನೆರವು ಪ್ರೋತ್ಸಾಹಗಳನ್ನು. 
ನೀಡುತ್ತಿದ್ದಾರೆ. | 


ನಾನು 'ವಿಶ್ಚವಾಣಿ' ಪತ್ರಿಕೆ ನಡೆಸುತ್ತಿದ್ದಾಗ (೧೯೩೬) ಅದರ ಸಂಗೀತ 
ವಿಭಾಗದ ಸಂಪಾದಕರಾಗಿ ಶ್ರೀ ಸುಬ್ಬರಾಮಯ್ಯನವರು ಉತ್ಕೃಷ್ಟ ಕೆಲಸವನ್ನು 
ನಿರ್ವಹಿಸಿದ್ದಾರೆ. ಹಲವು ದೇವರ ನಾಮಗಳಿಗೆ ಶಾಸ್ತ್ರೀಯವಾದ ಪ್ರಸ್ತಾರವನ್ನು 
ಹಾಕಿಕೊಟ್ಟು ಮುಂದ ಆ ಕೆಲಸ ಕೈಗೊ೦ಡವರಿಗೆ ಮೇಲ್ಪಂಕ್ತಿ ತೋರಿಸಿಕೊಟ್ಟರು. ಅದೇ 
ಕೆಲಸವನ್ನು ಮುಂದುವರಿಸಿ ಕನ್ನಡ ಕೀರ್ತನೆಗಳ ಸಂಪ್ರದಾಯವನ್ನು ದೇಶದಲ್ಲಿ 


ಬೆಳಸಬೇಕೆಂದು ಸುಬ್ಬರಾಮಯ್ಯನವರ ಉತ್ಕಟೇಚ್ಚೆ 


೨೧-೩-೧೯೪೬ 


೩. ವೈಣಿಕಪ್ರವೀಣ ವೆ೦ಕಟಗಿರಿಯಪ್ಪ 


ವಿದ್ಯಾ ವಿನಯ, ಔದಾರ್ಯ ಒಂದೆಡೆ ಸೇರುವುದು ವಿರಳ. ಕಲಾವಿದರು 
ಕಲಾವಿದರನ್ನು ಮೆಚ್ಚುವುದೂ, ಪ್ರೋತ್ಸಾಹಿಸುವುದೂ ತೀರಾ ವಿರಳ. ನಂಜನಗೂಡಿನಲ್ಲಿ 
ಸಂಗೀತ ಸಮ್ಮೇಳನ. ದೇವೇ೦ದ್ರಪ್ಪನವರ ಹಾಡುಗಾರಿಕೆ. ವೆಂಕಟಿಗಿರಿಯಪ್ಪನವರೂ 
ಶ್ರಾವಕರಲ್ಲಿ ಒಬ್ಬರು. ದೇವೇ೦ದ್ರಪ್ಪನವರ ಅಮೋಘವಾದ ಹಾಡುಗಾರಿಕೆಯನ್ನು ಕೇಳಿ 
ಹೃತ್ಪೂರ್ವಕವಾಗಿ ಮೆಚ್ಚಿ ತಮ್ಮ ಕಿಸೆಯಲ್ಲಿದ್ದುದನ್ನು ತೆಗೆದು ಮರ್ಯಾದೆ ಮಾಡಿದರು. 
ಇನ್ನೊಂದುಸಲ, ಗುರುಶಾ೦ತಯ್ಯನೆಂಬೊಬ್ಬ ಅಂಧ ಗಾಯಕರು ಮೈಸೂರಿಗೆ 
ಬಂದಿದ್ದರು. ಅರಮನೆಯಲ್ಲಿ ಕಛೇರಿ ಮಾಡಬೇಕೆಂದು ಅವರ ಮಹದಾಶೆ. 
ಪ್ರಯತ್ನಗಳು ನಿಷ್ಫಲವಾಗುತ್ತ ಬಂದವು, ಆಗ ದೇವೇಂ೦ದ್ರಪ್ಪನವರು 
ವೆ೦ಕಟಗಿರಿಯಪ್ಪನವರಲ್ಲಿಗೆ ಅವರನ್ನು ಕರೆದೊಯ್ದು ಪರಿಚಯ ಮಾಡಿಕೊಟ್ಟರು. 
ಮೂರು ನಾಲ್ಕು ದಿವಸಗಳಲ್ಲಿಯೇ ಕಛೇರಿಯೂ ಆಯಿತು, ವಿದ್ದಾಂಸರಿಗೆ ಉಚಿತ 
ಮರ್ಯಾದೆಯೂ ಆಯಿತು. 


ಸ್ವಪ್ರತಿಷ್ಠೆಯನ್ನು ಮರೆತು ವಿದ್ಯಾಭಿಮಾನವನ್ನು ತೋರುವ ಔದಾರ್ಯ, 
ವಿದ್ಯೆಯಲ್ಲಿ ಅನನ್ಯ ಭಕ್ತಿ ಉತ್ತಮವಾದ ಜೀವನ, ನಡತೆಗಳು ಶ್ರೀ 
ವೆಂಕಟಿಗಿರಿಯಪ್ಪನವರ ಜೀವನದ ಹೆಗ್ಗುರುತುಗಳು. ಅವರಿಗಿರುವ ಸ್ಥಾನಮಾನಗಳಲ್ಲಿ 
ಯಾವ ಸೋಗು ಹಾಕಿದರೂ ನಡೆಯುತ್ತದೆ. ಆದರೆ ಮಗುವಿನಂತಹ ಸರಳತೆ, 
ನಯವಿನಯ ತುಂಬಿದ ನಡವಳಿಕೆ ವೆಂಕಟಗಿರಿಯಪ್ಪನವರ ವ್ಯಕ್ತಿತ್ವವನ್ನು 


ನಿರ್ದೇಶಿಸುತ್ತವೆ. 


ವೆಂಕಟಗಿರಿಯಪ್ಪ 


ವೆಂಕಟಿಗಿರಿಯಪ್ಪನವರು ವೀಣೆಯ ಮನೆತನಕ್ಕೆ ಸೇರಿದವರು. ಐದು 
ತಲೆಮಾರುಗಳ ಹಿಂದಿನಿಂದ ಅವರ ಪೂರ್ವಿಕರು ಪ್ರಸಿದ್ಧ ವೈಣಿಕರು. ಅವರ ತಾತ 
ದೊಡ್ಡ ಸುಬ್ಬರಾಯರು ಮತ್ತು ಸೋದರಮಾನ ಚಿಕ್ಕ ಸುಬ್ಬರಾಯರು ಆಸ್ಥಾನದ ವೈಣಿಕ 
ವಿದ್ವಾಂಸರಾಗಿದ್ದರು. ಇವರಲ್ಲಿಯೇ ವೆ೦ಕಟಗಿರಿಯಪ್ಪನವರ ವೀಣಾವ್ಯಾಸ೦ಗ 
ಆರ೦ಭವಾದುದು. ಚಿಕ್ಕ ಸುಬ್ಬರಾಯರಲ್ಲಿ ಐದನೆಯ ವಯಸ್ಸಿನಿ೦ದ ಸುಮಾರು 


ಮೂವತ್ತು ವರ್ಷ ವೀಣೆ ಪಾಠವಾಯಿತು. ಸಂಗೀತ ಸಾಗರದಂತಿದ್ದಮನೆಯಲ್ಲಿಯೋಗ್ಯ 
ಗುರುವೂ ದೊರೆತಮೇಲೆ ವೆ೦ಕಟಿಗಿರಿಯಪ್ಪನವರ ವಿದ್ವತ್ತು ಪೂರ್ಣವಾಗದೆ ಏನು? 
ಮೊದಲಿನಿಂದಲೂ ವೀಣೆ ಶೇಷಣ್ಣನವರ ಪರಿಚಯ, ಬಳಕೆಯಿದ್ದುದರಿಂದ ಅವರ 
ಪ್ರಭಾವವೂ ತರುಣ ವಿದ್ವಾಂಸರಮೇಲೆ ಮೂಡಿತ್ತು. ಶೇಷಣ್ಣನವರ ವಾದ್ಯವಾದನವೇ 
ವೆ೦ಕಟಿಗಿರಿಯಪ್ಪನವರ ಗುರುವಾಯಿತು. ಅದರ ಕಳೆಯನ್ನು ತಮ್ಮವಾದ್ಯವಾದನದಲ್ಲಿ 
ತರಲು ಯತ್ನಿಸಿದರು. ಈ ರೀತಿಯಿಂದ ಶೇಷಣ್ಣನವರು ವೆ೦ಕಟಗಿರಿಯಪ್ಪನವರ 
ಗುರುಗಳಾದರು. ಒಂದು ಸಲ ಶೇಷಣ್ಣನವರನ್ನು ಹಿಂಬಾಲಿಸಿ ಅರಮನೆಯಲ್ಲಿ 
ಜತೆವೀಣೆ ನುಡಿಸುವ ಅವಕಾಶ ದೊರೆಯಿತು. ಆಗ ವೆ೦ಕಟಗಿರಿಯಪ್ಪನವರ ಕುಶಲ 
ಕಲೆಗಾರಿಕೆ ಮಹಾಪ್ರಭುಗಳ ಚಿತ್ತವನ್ನುಸೆಳೆಯಿತು. ೧೯೧೮ ರಲ್ಲಿ ಅರಮನೆಯ ವೈಣಿಕ 
ವಿದ್ವಾಂಸ ಪದವಿ ವೆ೦ಕಟಗಿರಿಯಪ್ಪನವರಿಗೆ ಲಭಿಸಿತು. 


ವೆ೦ಕಟಗಿರಿಯಪ್ಪನವರು ೧೯೧೨ರಿ೦ದ ಉತ್ತರ ದಕ್ಷಿಣ ಹಿ೦ದೂಸ್ಥಾನಗಳ 
ದಿಗ್ದಿಜಯವನ್ನಾರಂಭಿಸಿದರು. ಬೆಂಗಳೂರು, ಮದರಾಸು, ತಿರುವನಂತಪುರ, 
ಬೆಳಗಾಂವಿ, ಮುಂಬಯಿ, ಪುಣೆ, ಮಿರಜ್‌, ಸಾಂಗಲಿ ಕೊಲ್ಲಾಪುರ ಮೊದಲಾದ 
ದೇಶಗಳನ್ನು ಸುತ್ತಿಬ೦ದರು. ತಿರುವನಂತಪುರದ ಅರಮನೆಯಲ್ಲಿ ಕಛೇರಿ ನಡೆಸಿ, 
ಆಳುವ ಸ್ವಾಮಿಯವರ ತೀರ್ಥರೂಪರವರಿ೦ದ ತೋಡಾವನ್ನು ಪಡೆದುಬಂದರು. 
ಪುಣೆಯಲ್ಲಿ ಕಲಾವಿದರಾದ ಸರ್‌ ಮುಜಂದಾರರು, ಕಲ್ಕತ್ತೆಯಲ್ಲಿ ಸರ್‌ ಸಿ. ವಿ. 
ರಾಮನ್‌ರವರು, ಕುಂಭಕೋಣದಲ್ಲಿ ಶ್ರೀ ಶ್ರೀಗಳವರು, ಪಾ೦ಡುಚೇರಿಯಲ್ಲಿ ಗೌರ್ನರ್‌ 
ಸಾಹೇಬರು, ವೆ೦ಕಟಿಗಿರಿಯಪ್ಪನವರ ವಿದ್ವತ್ತನ್ನು ಮನ್ನಿಸಿ ಅನೇಕ ಸನ್ಮಾನಗಳನ್ನು 
ಮಾಡಿದ್ದಾರೆ. ಪುಣೆ ಸರ್‌  ಮುಜಂದಾರರು  ವೆಂಕಟಿಗಿರಿಯಪ್ಪನವರ 
ವಾದ್ಯವಾದನವನ್ನು ವಿಶೇಷವಾಗಿ ಮೆಚ್ಚಿ ಅನೇಕ ದೊಡ್ಡ ದೊಡ್ಡ ಸ್ಥಳಗಳಲ್ಲಿ 
ಕಛೇರಿಗಳಾಗುವಂತೆ ವ್ಯವಸ್ಥೆಮಾಡಿದರು. | 


೧೯೨೯ರಲ್ಲಿ ವೆ೦ಕಟಗಿರಿಯಪ್ಪನವರು ಕಲ್ಕತ್ತಗೆ ಹೋಗಿದ್ದಾಗ ಕವಿಗುರು 
ರವೀಂದ್ರರ ಮುಂದೆ ನುಡಿಸುವ ಅವಕಾಶ ದೊರೆಯಿತು. ರವೀಂದ್ರರು 
ದೇಹಾಲಸ್ಯ್ಕದಿಂದ ವಿಶ್ರಾಂತಿಗಾಗಿ ಇಟಲಿಗೆ ಹೊರಡಲು ಸಿದ್ಧರಾಗಿದ್ದರೂ 
ವೆಂಕಟಿಗಿರಿಯಪ್ಪನವರನ್ನು ಕರೆಸಿ ಮೂರು ಗಂಟೆಗಳ ಕಾಲ ಅವರ ಸಂಗೀತವನ್ನು 
ಕೇಳಿ, ಆನಂದದ ಭರದಲ್ಲಿ ತಾವೂ ಹಾಡಲಾರಂಭಿಸಿದರು. ವೆ೦ಕಟಗಿರಿಯಪ್ಪನವರ 
ವಾದನವನ್ನು ವಿಶೇಷವಾಗಿ ಶ್ಲಾಘಿಸಿ, ಶಾಂತಿನಿಕೇತನಕ್ಕ ಬರಬೇಕೆಂದು 
ಆಮಂತ್ರಣವನ್ನಿತ್ತರು. 


ವೆಂಕಟಿಗಿರಿಯಪ್ಪನವರ ಖ್ಯಾತಿ ಅಖಿಲ ಭಾರತದಲ್ಲಿ ಪ್ರಚಾರವಾಯಿತು. 
ಎಲ್ಲೆಡಗಳಿ೦ದಲೂ ಆಹ್ವಾನಗಳು ಬರಲಾರಂಭಿಸಿದವು. ದಕ್ಷಿಣಾದಿ ಸ೦ಗೀತವು 
ಉತ್ತರದವರಿಗೆ ಹಿಡಿಸುವುದಿಲ್ಲ - ರುಚಿಸುವುದಿಲ್ಲ ಎ೦ಬ ಮೂಡನಂಬಿಕೆ 
ಹೋಗಲವಕಾಶವಾಯಿತು. ಸಂಗೀತ ವಿಶ್ವವಾಣಿ. ಅದು ಹೃದಯದಿಂದ ಬಂದರೆ 
ಹೃದಯಕ್ಕೆ ಮುಟ್ಟಲೇಬೇಕೆ೦ಬ ತತ್ವಕ್ಕೆ ವೆ೦ಕಟಗಿರಿಯಪ್ಪನವರ ಪ್ರವಾಸದಿಂದ ಇಂಬು 
ದೊರಕಿತು. ಕುಂಭಕೋಣದ ಶ್ರೀಶ೦ಕರಪೀಠದ ಜಗದ್ಗುರುಗಳವರು ೧೯೨೮ ರಲ್ಲಿ 
ಮೈಸೂರಿನಲ್ಲಿ ದೊಡ್ಡ ಸಭೆ ಸೇರಿಸಿ ಉಚಿತ ಮರ್ಯಾದೆಗಳೂಡನೆ ವೈಣಿಕಪ್ರವೀಣ 
ಸುಬ್ಬಣ್ಣನವರ ಕೈಯಿಂದ 'ವೈಣಿಕ ಶಿಖಾಮಣಿ' ಎ೦ಬ ಬಿರುದನ್ನು ಕೊಡಿಸಿದರು. 
೧೯೩೬ ರಲ್ಲಿ ಆಳುವ ಮಹಾಸ್ವಾಮಿಯವರು ಯಥೋಚಿತವಾದ ಸನ್ಮಾನಗಳೊಂದಿಗೆ 
ವಿಜಯದಶಮಿ ದರ್ಬಾರಿನಲ್ಲಿ 'ವೈಜಿಕ ಪ್ರವೀಣ' ಎಂಬ ಬಿರುದನ್ನು 
ದಯಪಾಲಿಸಿದರು. 


ಅರಮನೆ, ಗುರುಮನೆ, ಜನಮನೆ, ಕಲೆಯ ನೆಲಮನೆಗಳೆಲ್ಲದರ ಆದರ 
ಗೌರವಗಳಿಗೆ ಪಾತ್ರರಾಗುವುದಕ್ಕೆ ವೆ೦ಕಟಗಿರಿಯಪ್ಪನವರ ವಾದನದಲ್ಲಿರುವ 
ನಿಪುಣತೆಯೇ ಕಾರಣ. ಅವರ ವಾದ್ಯ ಚೇತೋಹಾರಿ; ಸ್ವರತಾನಗಳು ತುಂಬಿಬರುತ್ತವೆ. 
ತಾವೇ ಭುವನಗಾಂಧಾರಿ, ಧರ್ಮವತಿ, ವಾಗಧೀಶೈರಿ, ಸೂರ್ಯಕಾಂತ, ಪಶುಪತಿಪ್ರಿಯ 


ಮೊದಲಾದ ಅಪರೂಪ ರಾಗಗಳಲ್ಲಿ ರಚಿಸಿರುವ ಕೀರ್ತನೆಗಳನ್ನು ನುಡಿಸುವಾಗ 
ಅಪೂರ್ವ ಕಲಾವಿದಗ್ಗತಿಯನ್ನು ತೋರುತ್ತಾರೆ. ಹೊಸ ರಾಗನಿರ್ಮಾಣ, ಹೊಸ 
ಪ್ರಯೋಗಗಳ ಕಡೆಗೆ ಲಕ್ಷ $ ಬಹಳ. ಇವರು ಈಚೆಗೆ ಸ್ರಕಟಿಸಿರುವ “ ಸ೦ಗೀತಾಮ್ಯತ 
ಸಾರ” ಎ೦ಬ ಗ್ರಂಥ ಅವರ ವಿದ್ಯಾ ಕಲೆಗಳ ದ್ಯೋತಕವಾಗಿದೆ. ಕೀರ್ತನೆಗಳಿಗೆ ಅರ್ಥ, 
ರಾಗದ ಇತಿಹಾಸಗಳ (ಆರೋಹ ಅವರೋಹಾದಿಗಳು) ನ್ವಿತ್ತು ಹಾಡುವವರು ಹೆಚ್ಚು 
ಮನೋಧರ್ಮವನ್ನು ಪ್ರದರ್ಶಿಸಬೇಕೆ೦ದು ವೆ೦ಕಟಗಿರಿಯಪ್ಪನವರು ಇಚ್ಚಿಸಿರುವುದು 
ಅವರ ಸೂಕ್ಷ್ಮಕಲಾಭಿಜ್ಞತೆಯ ಕುರುಹಾಗಿದೆ. | 


ಆಳುವ ಮಹಾಸ್ಥಾಮಿಯವರಲ್ಲಿ ಶ್ರೀಯುತರಿಗಿರುವ ಅನನ್ಯವಾದ ರಾಜಭಕ್ತಿ 
ಉತ್ತಮ ಸಂಗೀತ ಪ್ರಸಾರದ ಕಡೆಗಿರುವ ಲಕ್ಷ್ಯ ಕನ್ನಡ ಸಂಗೀತಕ್ಕೆ ಮಹೋನ್ನತ 
ಸ್ಥಾನವನ್ನು ಕಲ್ಲಿಸಬೇಕೆಂಬ ಮಹದಾಶೆ ಅವರ ಜೀವನ, ವಿದ್ವತ್ತಿನ ಅಸ್ತಿಭಾರಗಳಾಗಿವೆ. 
ಶ್ರೀಯುತರೂ, ಇತರ ವಿದ್ವಾಂಸರೂ ಕನ್ನಡ ಕೀರ್ತನೆಗಳನ್ನೇ ಹೆಚ್ಚು ಹೆಚ್ಚು ಪ್ರಸಾರಕ್ಕೆ 
ತರಬೇಕು. ಇ೦ದು ಸ೦ಗೀತಪ್ರಸ೦ಚವನ್ನು ಆಕ್ರಮಿಸಿರುವ ತೆಲುಗು ಕೀರ್ತನೆಗಳ 
ಸರ್ವಾಧಿಕಾರವನ್ನುತಗ್ಗಿಸಬೇಕು. 


ಆಳುವ ಮಹಾಸ್ಟಾಮಿಯವರ ಕೃಪಾವಿಶೇಷದಿಂದ 
ವೆ೦ಕಟಗಿರಿಯಪ್ಪನವರಿಗೆ ಇಂಗ್ಲೀಷ್‌ ಸಂಗೀತದ ಪರಿಶ್ರಮವೂ ಆಗಿದೆ. ಕರ್ನಾಟಕ 
ಸಂಗೀತವನ್ನು ಪ್ರಚಾರಮಾಡಲು ಅನುಕೂಲಿಸುವಂತೆ ಇಂಗ್ಲೀಷ್‌ ನೊಟೇಷನ್‌ 
ಹಾಕುವ ಸುಧಾರಣೆ ಸಾಧ್ಯವಾಗಿದೆ. ಇದು ಮೇಳ ಸಂಗೀತದ (Orchestral Music) 
ಪ್ರಸಾರಕ್ಕೆ ತುಂಬ ಅನುಕೂಲವಾಗುವುದರಲ್ಲಿ ಸಂದೇಹವಿಲ್ಲ, 


ವೆ೦ಕಟಗಿರಿಯಪ್ಪನವರ೦ತಹ ವಿದ್ವಾಂಸರಿಂದ ಹೆಚ್ಚು ಸೇವೆಯನ್ನು 
ಸ್ವೀಕರಿಸಿ, ಕನ್ನಡ. ಕಲೆಗಳ ಪುನರುದ್ದಾರ ಕಾರ್ಯವನ್ನು ಅವರಿಂದ 
ಮಾಡಿಸಬೇಕಾದುದು ಕನ್ನಡಿಗರ ಕರ್ತವ್ಯ. 


೧೬- 0೨- ೧೯೩೮ 


೪. ಚಿತ್ರಗಾರ ಕಮಡೋಳಿ 


«--ಪ್ರಕೃತಿನೋಟ ಚಿತ್ರಿಸುವ ಚಿತ್ರಕಾರ ಕೇವಲ ಅದರ ಬಾಹ್ಯ ರೂಪನ್ನು 
ಮಾತ್ರ ಕಾಣಿಸುವುದಕ್ಕೆ ಯತ್ನಿಸುವುದಿಲ್ಲ ಅದರ ಬಗ್ಗೆ 'ಏನಾದರೂ ಹೇಳಬೇಕೆಂದು” 
ಬಯಸುತ್ತಾನೆ. ಆ 'ಏನಾದರೂ' ಅವನೊಂದಿಗೆ ನಾವು ಅನುಭವಿಸುವ 
ರಸವಾಗಿರಬಹುದು, ಭಾವನೆಯಾಗಿರಬಹುದು - ಆದರೆ ಅನೇಕಸಲ ಅದು 
ಚಿತ್ರಗಾರನ ಪ್ರತಿಭೆಯನ್ನನುಸರಿಸಿದ ನೂತನ ಶೋಧನೆಯಾಗಿರುತ್ತದೆ. ಆ ಶೋಧನೆ 
ನೂತನವೂ ಸ್ವತ೦ತ್ರವೂ ಆಗಿದ್ದಷ್ಟೂ ಅವನಿಗೆ ನಾವು ಬೆಲೆ ಕೊಡುತ್ತೇವೆ. ಪ್ರತಿಭೆಯ 
ಜತೆಗೆ ಭಾವನೆಯನ್ನುರೂಪಿಸಬಲ್ಲತ೦ತ್ರಕೌಶಲ್ಯವೂ ಅಗತ್ಯವಾಗಿರಬೇಕಷ್ಟೆ” 


— Herbert Read in ‘Meaning ART.’ 


ಪ್ರಕೃತಿ ತಾಪಸಿ, ರೂಪಸಿ. ಆಕೆ, ಸಂಯಮಶೀಲೆ. ತನ್ನ ಚಿರ ವಿನೂತನ 
ರಾಗರಮಣೀಯತೆಯನ್ನು ಸತಿಯಂತೆ ಮುಚ್ಚಿಡಬಲ್ಲ್ಗಳು, ವಿಲಾಸಿನಿಯಂತೆ 
ಮೆರೆಸಬಲ್ಲಳು. ನೋಡುವ ಕಣ್ಣನ್ನು ತಣಿಸುತ್ತಾಳೆ, ಬೇಡುವ ಮನಸ್ಸನ್ನು 
ಮುದಗೊಳಿಸುತ್ತಾಳೆ. ಆದರೆ ಆಕೆಯನ್ನು ನೋಡುವ ಕಣ್ಣಿನಲ್ಲಿ ಒಲವೂ, ಮನಸ್ಸಿನಲ್ಲಿ 
ಮುದವೂ ಮೂಡಿರಬೇಕು. ಈ ರಸಿಕ ಹೃದ್ವನವಾಸಿನಿಯನ್ನು ಬಲ್ಲವರು ಬಹಳಿಲ್ಲ 
ಆಕೆಯನ್ನು ಎಲ್ಲ ರೂಪ ಗುಣಗಳಲ್ಲಿಯೂ ಬಲ್ಲವರು ಇಲ್ಲವೇ ಇಲ್ಲವೆಂದರೂ 
ಒಪ್ಪುವುದು. ಸುಂದರಿಯ ನಗೆ ಕೆಲವರಿಗೆ ಮೆಚ್ಚು ಹೆಗೆ ಕೆಲವರಿಗೆ ಮೆಚ್ಚು. 
ಬೇಸರದಿಂದ ಬಾಗಿದ ಹುಬ್ಬು ಕೆಲವರಿಗೆ ಒಪ್ಪು; ನಗೆಯಿ೦ದ ಎತ್ತಿದ ಹುಬ್ಬು 


ಕಮಡೋಳಿ 


ರಾವಣ ಜಟಾಯು- ಕಮಡೋಳಿ 


ಕೆಲವರಿಗೆ ಒಪ್ಪು. ಆಕೆಯನ್ನು ಲಲಿತೆಯನ್ನಾಗಿ ಕಾಣುವವರು ಕೆಲವರು; 
ರುದ್ರೆಯನ್ನಾಗಿ ನೋಡುವವರು ಕೆಲವರು. ಆದರೆ ಈಯೆಲ್ಲನೋಟದಲ್ಲಿಯೂ ಮನದ 
ಬಗೆ ಮುಂದಾಗಿದೆ. ನೋಡುವವನ ನರ್ಮದ್ಯುತಿಯ ಮೇಲೆ ಜಗತ್ತಿನ ಕ್ಲೇಶಾನ೦ದಗಳು 
ತೂಗಿ ತೊನೆಯುತ್ತಿರುತ್ತವೆ. ಅವನಿಗೆ ಗೋಚರವಾಗುವ ಸತ್ಯಸೌಂದರ್ಯಗಳು ಜಗತ್ತಿನ 
ಕಲ್ಯಾಣಕ್ಕೆ ಕಾರಣಗಳಾಗುತ್ತವೆ. 


ನಿಸರ್ಗವನ್ನು ಮಾನವನೂ ನೋಡುತ್ತಾನೆ, ಕವಿ ಕಲಾವಿದರೂ ನೋಡುತ್ತಾರೆ. 
ಅದೇ ಹಸಿರು ಚೆಲ್ಲಿದ ಮರಗಳ ಗು೦ಪು, ಮರಗಳ ಕನ್ನಡಿಯಂತೆ ಕಾಣಬರುವ ಅದೇ 
ಕೊಳ, ಮುಳುಗುವ ಹುಟ್ಟುವ ಅದೇ ಸೂರ್ಯ ಅದೇ ಹಾಡುವ ಹಕ್ಕಿ ಮಾನವನ 
ಮನಸ್ಸಿಗೆ ಯಾವದು ಏಕರೀತಿಯ, ಏಕರೂಪದ, ಏಕನಾದದ 
ಬೇಸರವನ್ನುಂಟುಮಾಡುವುದೋ, ಅದೇ ನೋಟ ಕವಿ ಕಲಾವಿದರ ಮನಸ್ಸಿಗೆ 
ನವನವೋನ್ಯೇಷಶಾಲಿನಿಯಾಗಿ ಕಾಣಬರುತ್ತದೆ. ನಾಲ್ಕುದಿನ ಅದೇ ನೋಟವನ್ನು 
ನೋಡಿ ಅವರು ಬಗೆ ಬಗೆಯ ಅನುಭಪಗಳನ್ನು ಕ೦ಡು೦ಡು ಉಚ್ಚರಿಸುತ್ತಾರೆ. 
ನೋಟದ ಯಾವ  ಸ್ವರವೈಖರಿಯು ಮಾನವನ ಮನಸ್ಸಿನ ಮೇಲೆ 
ಹಾದುಹೋಗುವುದೋ ಅದೇ ಸ್ವರಸೌರಭವು ಕವಿ ಕಲಾವಿದರ ಹೃದಯದಲ್ಲಿ ನಿಂತು 
ಅವರ ಜೀವನ ವೀಣೆಯನ್ನುಮಿಡಿಯುತ್ತದೆ. 


ನಿಸರ್ಗದಲ್ಲಿಯಥೇಚ್ಚವಾಗಿ ಧಾರಾಳವಾಗಿ ಕಂಡುಬರುವ ಸೌಂದರ್ಯವನ್ನು 
ಕಾಣುವ ಕಣ್ಣನ್ನು ಮಾನವನು ಜಾಗೃತಗೊಳಿಸಿರುವುದಿಲ್ಲ. ಆದರೆ ಅವನೇ - ಅದೇ 
ನೋಟದ ಒಂದು ಚಿತ್ರ ಅದೇ ಅನುಭವದ ಒಂದು ಗೀತೆಯನ್ನು ಕೇಳಿದರೆ 
ಪುಲಕಿತನಾಗುತ್ತಾನೆ. ರೂಪರಹಿತವಾಗಿದ್ದ ನಿಸರ್ಗವು ಚಿತ್ರಗಾರನ ಕುಂಚಕ್ಕೆ ಸಿಕ್ಕಿ 
ರೂಪಸಹಿತವಾಗುತ್ತದೆ; ಕವಿಯ ಶಬ್ದ ಜಾಲಕ್ಕೆ ಸಿಕ್ಕಿ ನಾದನ೦ದಿತವಾಗುತ್ತದೆ; ಆಗ 
ಅದು ಸಾಮಾನ್ಯನ ಮನಸ್ಸನ್ನು ಮಿಡಿದು ಕುಣಿಸಿ, ಕೆರಳಿಸಿ, ನಲಿಸಿ, ನಗಿಸುವ 
ಕೆಲಸವನ್ನು ಮಾಡಲು ಸಮರ್ಥವಾಗುತ್ತದೆ. ನಿಸರ್ಗವು ಕವಿ ಕಲಾವಿದರ ಕೈಗೆ ಸಿಕ್ಕಿ ತನ್ನ 


ಪುನರೋದ್ದಾರವನ್ನು ಕ೦ಡುಕೊಳ್ಳಬೇಕಾಗುತ್ತದೆ. ಕವಿ ಕಲಾವಿದರೂ ನಿಸರ್ಗವನ್ನು 
ಆಶ್ರಯಿಸಿ ತಮ್ಮ ಚೇತನಗಳನ್ನು ಜಾಗೃತಗೊಳಿಸಿಕೊಂಡು ಆತ್ಮಾನ೦ದವನ್ನು 
ಪಡೆಯಬೇಕಾಗುತ್ತದೆ. 


ಇಂತಹ ದೃಷ್ಟಿ ಕಮಡೋಳಿಯವರ ಪ್ರಕೃತಿ ನೋಟಿಗಳಲ್ಲಿ ಕಂಡುಬರುತ್ತದೆ. 
ಪ್ರಕೃತಿಯನ್ನು ಕುತೂಹಲದಿಂದ ನೋಡುವುದು, ಅದರ ಸನಾತನ ಸೂಕ್ಷ್ಮ ತತ್ವಗಳನ್ನು. 
ಭಕ್ತಿಯಿಂದ ಅರಿತುಕೊಳ್ಳುವುದು, ಆ ಅರಿವನ್ನು ಸದರ್ಮದ ಹಾದಿಯಲ್ಲಿ 
ಹರಿಸುವುದು - ಇವೇ ಕಮಡೋಳಿಯವರ ಚಿತ್ರಕಲೆಯ ವೈಶಿಷ್ಟ್ಯಗಳು. 


ಅಮೀನ್‌ ಸಾಹೇಬ್‌ ಕಮಡೋಳಿಯವರಿಗೆ ಈಗ ಮೂವತ್ತ ಒ೦ಭತ್ತು ವರ್ಷ. 
ಹುಬ್ಬಳ್ಳಿಯಲ್ಲಿ ಒ೦ದು ಶಾಲೆಯಲ್ಲಿ 'ಡ್ರಾಯಿ೦ಗ್‌ ಮಾಸ್ತರ'ರಾಗಿದ್ದಾರೆ. ಮುಂಬಯಿಯ 
ಜೆ. ಜೆ. ಕಲಾಶಾಲೆಯಲ್ಲಿ ಏಳು ವರ್ಷ ಅಭ್ಯಾಸಮಾಡಿ ಜೀವನ ಪ್ರತಿಚಿತ್ರ ಪ್ರಕೃತಿನೋಟ, 
ಭಿತ್ತಿಚಿತ್ರಗಳಲ್ಲಿ ನೈಪುಣ್ಯವನ್ನುಪಡೆದಿದ್ದಾರೆ. ಪ್ರಸಿದ್ಧಚಿತ್ರಗಾರರಾದ ಟ್ರಿನ್‌ಡಾಡರವರೂ, 
ಚೂಡೇಕರ್‌ ಅವರೂ ಕಮಡೋಳಿಯವರ ಗುರುಗಳು. ಭಾರತದಲ್ಲಿಯೂ 
ವಿದೇಶಗಳಲ್ಲಿಯೂ ಆದ ಅನೇಕ ಚಿತ್ರಪ್ರದರ್ಶನಗಳಲ್ಲಿ ಪಾರಿತೋಷಿಕಗಳನ್ನು 
ಪಡೆದಿದ್ದಾರೆ. ೧೯೨೪ ರಲ್ಲಿ ಮುಂಬಯಿ ಗವರ್ನರಾಗಿದ್ದಸರ್‌ ಜಾರ್ಜ್‌ ಲಾಯಿಡ್‌ ಅವರ 
ಸತಿ ಶ್ರೀಯುತರ ಚಿತ್ರಗಳನ್ನು ವಿಶೇಷವಾಗಿ ಪ್ರಶಂಸಿಸಿ ತಮ್ಮ ಪತಿಗೆ 
ಕಮಡೋಳಿಯವರ ಪರಿಚಯಮಾಡಿಸಿಕೊಟ್ಟರು. ಅದರ ಫಲವಾಗಿ ಚಿತ್ರಗಾರರನ್ನು 
ಮಹಾಬಳೇಶ್ಚರಕ್ಕೆ ಅವರು ಕರೆಸಿಕೊಂಡು ಅಲ್ಲಿನ ಕೆಲವು ಸುಂದರ ನಿಸರ್ಗ 
ನೋಟಗಳನ್ನುಬರೆಯಿಸಿದರು. 


ವೆಂಬ್ಲಿ ಪ್ರದರ್ಶನದ (೧೯೨೪) 'ಬಾ೦ಬೇ ರೂಮಿ'ನಲ್ಲಿ ಶ್ರೀಯುತರ 
“ಇಂಡಸ್ಟ್ರಿ? ಚಿತ್ರಕ್ಕೆ ಎಡೆ ದೊರಕಿತು. ಸರ್‌ ಜಾರ್ಜ್‌ ಲಾಯಿಡ್‌ ಅವರು ಅದನ್ನುಕ್ರಯಕ್ಕೆ 
ತೆಗೆದುಕೊಂಡು ತಮ್ಮಅಭಿಪ್ರಾಯವನ್ನುಹೀಗೆ ವ್ಯಕ್ತಪಡಿಸಿದ್ದಾರೆ. 


“Industry - a stalwart Marathe Spinner with Charaka in the 
background would delight the heart of Mahatma Gandhi. This 


picture could be confidentally put into Competition with any 
picture anywhere.” 


ಲಂಡನ್ನಿನ ಪ್ರಸಿದ್ಧ ಪತ್ರಿಕೆಗಳು ಕಮಡೋಳಿಯವರ ಕಲಾ ನೈಪುಣ್ಯವನ್ನು 
ಪ್ರಶ೦ಸಿಸಿದವು. ಶ್ರೀಯುತರ ಕೆಲವು ಚಿತ್ರಗಳು ಲಂಡನ್ನಿನಲ್ಲಿ ಮಾರಾಟವಾದವು. 


ಕಮಡೋಳಿಯವರು ಬಾಲ್ಯದಲ್ಲಿಯೇ ತಂದೆತಾಯಿಗಳನ್ನು ಕಳೆದುಕೊಂಡು 
ಪಾಡು ಪಡಬೇಕಾಯಿತು. ಅನಾಥರಾದ ಇವರ ಆಸ್ತಿಯನ್ನು ಸರ್ಕಾರದವರು ಒಬ್ಬ 
ಅರಳೆವ್ಯಾಪಾರಿಗಳ ಕೈಯಲ್ಲಿ ಯೋಗ್ಯ ಬಡ್ಡಿ ಪ್ರಕಾರ ಕೊಟ್ಟು ಖರ್ಚಿನ 
ಲೆಕ್ಕವಿಡಬೇಕೆಂದು ಆಜ್ಞಾಪಿಸಿದರು. ಕಮಡೋಳಿಯವರ ಚಿತ್ರಗಳೆಂದರೆ 
ಸಾಹುಕಾರರಿಗೆ ತಿರಸ್ಕಾರ. ಕಪಾಟಿನ ಕದಗಳಿಗೂ ಗೂಡಿನ ನೆಲವನ್ನು ಹಾಸುವುದಕ್ಕೂ 
ಅವು ವಿನಿಯೋಗವಾಗಿದ್ದವು. ಒ೦ದು ಸಲ ಒಬ್ಬಜರ್ಮನ್‌ ಹತ್ತೀ ದಳ್ಳಾಳಿ ಸಾಹುಕಾರರ 
ಬಳಿ ವ್ಯವಹಾರಕ್ಕೆ ಬ೦ದವರು ಈ ಚಿತ್ರಗಳನ್ನು ಅಕಸ್ಮಾತ್ತಾಗಿ ಕ೦ಡರು. ಸಾಹುಕಾರರನ್ನು 
ಸರಿಯಾಗಿ ವಿಚಾರಿಸಿಕೊ೦ಡು ಎಲ್ಲಚಿತ್ರಗಳನ್ನು ಬೆಲೆಗೆ ಕೊ೦ಡರು. ಈ ಪರಿಸ್ಥಿತಿಯಲ್ಲಿ 
ಸಮಾನದುಃಖಿಗಳಾದ ಚಿತ್ರಗಾರರ ಅಣ್ಣಂದಿರು ಅವರಿಗೆ ವಿಶೇಷ ಪ್ರೋತ್ಸಾಹ, ಧೈರ್ಯ 
ಉತ್ಸಾಹಗಳನ್ನು ನೀಡಿದರು. ಸಮಯೋಚಿತವಾದ ಈ ನೆರವು ದೊರೆಯದಿದ್ದರೆ 
ಕಮಡೋಳಿಯವರು ಚಿತ್ರ ಶಿಲ್ಪಿಗಳಾಗುವ ಯೋಚನೆಯನ್ನೇ ಬಿಡುತ್ತಿದ್ದರೇನೋ? 


ಕಾಹಿಲೆಬಿದ್ದು ಕಮಡೋಳಿಯವರು ಮುಂಬಯಿಯನ್ನು ಬಿಟ್ಟು ಹುಬ್ಬಳ್ಳಿಗೆ 
ಬಂದುಬಿಟ್ಟರು. ಕಾಹಿಲೆಬಿದ್ದಿದ್ದಾಗಾ ಯಾವ ಯುರೋಪಿಯನ್‌ ಡಾಕ್ಟರ ಬಳಿಗೆ 
ಹೋದರೂ ಇವರು ಚಿತ್ರಗಾರರು ಎಂದು ತಿಳಿದ ಕೂಡಲೆ ಬೇಕಾದಷ್ಟು ಮರ್ಯಾದೆ 
ಮಾಡಿ ಯಾವ ಪ್ರತಿಫಲವನ್ನೂ ಸ್ವೀಕರಿಸದೆ ಅವರು ಉಚಿತ ಚಿಕಿತ್ಸೆ ನಡೆಸಿ 
ಕಳುಹಿಸಿಕೊಡುತ್ತಿದ್ದರು. 


ಇಂದು ಕಮಡೋಳಿಯವರು ರಚಿಸಿದ ಚಿತ್ರಗಳನ್ನು ಕಟ್ಟು ಕಟ್ಟಿಟ್ಟು 
ಕುಳಿತಿದ್ದಾರೆ. ಅವುಗಳನ್ನು ನಾನು ತೆಗೆಸಿದಾಗ ಅವುಗಳ ಮೇಲೆ ಒ೦ದ೦ಗುಲ ಧೂಳು 
ಕುಳಿತಿತ್ತು. “ಹಾಗಾದರೆ ಚಿತ್ರಕಲೆಯನ್ನು ಮರೆತುಬಿಟ್ಟಿರಾ” ಎ೦ದು ನಾನು ಕೇಳಿದಾಗ 
“ಅದು ನನ್ನ ಆತ್ಮಕ್ಕೆ ಅನ್ನ ಎ೦ದಿಗೆ ಮರೆತೇನು?” ಎ೦ದರು. 


“ನೀವು ಪ್ರಕೃತಿಕೋಟಗಳನ್ನು ಹೇಗೆ ಚಿತ್ರಿಸುತ್ತೀರಿ” ಎ೦ದು ಕೇಳಿದೆ. 


“ಪ್ರಕೃತಿಚಿತ್ರಗಳಿಗೆ ಬೆಳಿಗ್ಗೆ ಆ ರಿಂದ ೧೦ರವರೆಗೆ ಸಂಜೆ ಸೂರ್ಯಾಸ್ತಕ್ಕೆ 
ಅರ್ಧಗಂಟೆ ಮುಂಚೆ ಇವೇ ಉತ್ತಮ ವೇಳೆಗಳು. ನಮಗೆ ಬೇಕಾದ ಬೆಳಕು- 
ಕತ್ತಲೆಗಳೂ, ಬಣ್ಣದ ಯುಕ್ತ ನಿಯೋಜನೆಯೂ ದೊರೆಯುವುದು ಆಗಲೇ. ಪ್ರಕೃತಿಯ 
ನೋಟವನ್ನು ನಾಲ್ಕಾರು ಸಾರಿ ಕಂಡು ಬಂದು, ಒಂದುಸಲ ಚಿತ್ರಿಸುವುದಕ್ಕೆ 
ಆರಂಭಿಸುತ್ತೇನೆ. ಬೆಳಕು ಇರುವವರೆಗೆ ಕೆಲಸ ಮಾಡುತ್ತೇನೆ. ಅದು ಮುಗಿದುಬಿಟ್ಟರೆ 
ನನ್ನ ಅದೃಷ್ಟ ಮುಗಿಯದೆ ಬೆಳಕು ಮುಂದಕ್ಕೆ ಜಾರಿದರೆ ನೆಪ್ಪಿನಿ೦ದ ಚಿತ್ರವನ್ನು 
ಮುಗಿಸಲೆತ್ತಿಸುತ್ತೇನೆ. ಒಂದೊಂದುಸಲ ಚಿತ್ರ ಚೆನ್ನಾಗುತ್ತದೆ, ಅನೇಕಸಲ 
ಕೆಟ್ಟುಹೋಗುತ್ತದೆ. ಪಟ್ಟಿ ಶ್ರಮವೆಲ್ಲಾ ನೀರಿನಲ್ಲಿ ಹೋಮ ಮಾಡಿದಂತಾಗುತ್ತದೆ. 
ಪ್ರಕೃತಿನೋಟವನ್ನು ಸರಿಯಾಗಿ ಚಿತ್ರಿಸುವುದಕ್ಕೆ ಸೂರ್ಯೋದಯವಾದ ಅರ್ಧಗಂಟೆ 
ಸೂರ್ಯಾಸ್ತಕ್ಕೆ ಅರ್ಧಗ೦ಟೆ ಮುಂಚೆ ಇವೇ ಎರಡು ವೇಳೆಗಳು.” 


“ಪ್ರಕೃತಿಯಿದ್ದಂತೆಯೇ ಚಿತ್ರಿಸುವಿರಾ.” 


“ಕೆಲವರು ಚಿತ್ರಿಸುತ್ತಾರೆ. ನಾನು ಹಾಗೆ ಮಾಡುವುದಿಲ್ಲ ಪ್ರಕೃತಿ ಇದ್ದಂತೆಯೇ 
ಪ್ರತಿಚಿತ್ರ ಮಾಡಬೇಕಾದಲ್ಲಿ ಇಷ್ಟೊಂದು ಶ್ರಮವನ್ನೇತಕ್ಕೆ ಪಡಬೇಕು. ಕ್ಯಾಮಿರಾ 
ತೆಗೆದುಕೊ೦ಡು ಹೋದರೆ ಆಯಿತು. ನನ್ನ ಕಣ್ಣಿಗೆ ಬೇಕಾಗುವಂತೆ ಪ್ರಕೃತಿಯನ್ನು 
ಪುನರ್ನಿಯೋಜನೆ ಮಾಡುತ್ತೇನೆ. ಗುಡ್ಡವಿದ್ದಲ್ಲಿ ಮರವನ್ನು ನೆಡುತ್ತೇನೆ, ಮರವಿದ್ದಲ್ಲಿ 
ಕೊಳವನ್ನುತೋಡುತ್ತೇನೆ. ಪ್ರಕೃತಿ ಇದ್ದಂತೆಯೇ ಚಿತ್ರಿಸಿಬಿಟ್ಟಿರೆ ಅದನ್ನುನೋಡುವುದಕ್ಕೆ 


ಆಗುವುದಿಲ್ಲ ಪ್ರಕೃತಿಯ ಅನೇಕ ಲೋಪದೋಷಗಳನ್ನು ಸರಿಪಡಿಸಿ ಅದು ಸರ್ವಾಂಗ 
ಸುಂದರವಾಗಿ ಕಾಣುವಂತೆ ಚಿತ್ರಿಸುತ್ತೇನೆ.” ಎ೦ದು ಹೇಳಿದರು. 


ಕಲಾವಿದನಾದ ದೇವ ಮತ್ತು ಕಲಾವಿದನಾದ ಮಾನವ - ಇಬ್ಬರ ಕೃತಿಗಳ 
ಚೆಲುವನ್ನೂ ತಮ್ಮ ಪ್ರತಿಭೆಯ ಮೂಲಕ ಕಲಾಪ್ರೇಮಿಗಳಿಗೆ ಕಾಣಿಸಲು ಶ್ರೀಯುತರು 
ಯತ್ನಿಸಿದ್ದಾರೆ. ಇವರು ರಚಿಸಿರುವ ಹುಬ್ಬಳ್ಳಿಯ ನೋಟಗಳು,' 'ಗೋವಾ ನೋಟಗಳು' 
ಪ್ರಕೃತಿಯ ವಿವಿಧ ಚೆಲುವು 


ತಕಲಿ - ಕಮಡೋಳಿ 


ಲಂಬಾಣಿ ಮುದುಕಿ - ಕಮಡೋಳಿ 


ಸೊಬಗುಗಳನ್ನು ಸಾರುತ್ತವೆ. 'ಗೋವಾದ ಕರ೦ಜೋಲ್‌ ಕೊನೆಕಾವಲಿನ 
ನಿಲ್ದಾಣ' ದ ಹಿಂದಿರುವ ಭವ್ಯ ನಿಸರ್ಗನೋಟ, 'ಕ್ಯಾಸಲ್‌ರಾಕಿನ ಹಾದಿಯಲ್ಲಿನ 
ಗಾಢಗಭೀರತೆ ಅತ್ಯಂತ ಮಾರ್ಮಿಕವಾಗಿವೆ. ಕರಂಜೋಲಿನ ನೋಟದಲ್ಲಿ 
ಚೇತೋಹಾರಿಯಾದ ಪ್ರಕೃತಿ ಸೂರ್ಯಕಾಂತಿಯೊಂದಿಗೆ ಚೆಲ್ಲಾಟವಾಡುವಂತಿದೆ. 
ಎಷ್ಟು ಸು೦ದರ - ಆದರೆ ಎಂತಹ ಮೌನ! ಕ್ಯಾಸಲ್‌ರಾಕ್‌ ಹಾದಿಯ ನೋಟ ಸನಾತನ 
ಪ್ರಕೃತಿಯ ಗರ್ಭದಲ್ಲಿ ಅಡಗಿರುವ ನಿತ್ಯವಾಜಿಯಂತಿದೆ. ವ್ಯಕ್ತದಿ೦ದ ಅವ್ಯಕ್ತದೆಡೆಗೆ 
ಹೋಗಲನುವಾದ ಮಾನವನು ಹೆಬ್ಬಾಗಿಲಿನಲ್ಲಿ ಹೆದರಿ, ಧೈರ್ಯಗೊ೦ಡು, ಒಳಹೊಕ್ಕು 
ಅನ೦ತತೆಯಲ್ಲಿ ಲೀನವಾಗುತ್ತಾನೆ. ಒಂದೆಡೆ ಶತಮಾನಗಳಿಂದ ಬೆಳೆದುಬಂದ ಮರ; 
ಇನ್ನೊಂದೆಡೆ ಶತಮಾನಗಳ ಜೋಂಪಿಗೆ ಸಿಕ್ಕಿದ ಜಡಮಾನವ ಪ್ರಾಣಿ. ಒ೦ದು ಶಕ್ತಿಯ 
ಸಂಕೇತ- ಇನ್ನೊಂದು ದೌರ್ಬಲ್ಯದ ಚಿನ್ನೈ ಈ ಚಿತ್ರವನ್ನು ನಮ್ಮ ಸಂಸ್ಕೃತಿಯ 
ಸಂಕೇತವೆಂದು ಪರಿಗ್ರಹಿಸಬಹುದು. 


ಲಂಬಾಜಿ ಮುದುಕಿ 


ಕಮಡೋಳಿಯವರ ಕಲಾಪ್ರತಿಭೆಯನ್ನು ಸಾರುವ ಕೃತಿಗಳಲ್ಲಿ ಇದೊ೦ದು. 
ಜೀವನದ ಸಂಧ್ಯೆಯನ್ನು ಸಮೀಪಿಸಿರುವ ಲಂಬಾಣಿ ಮುದುಕಿ ಸಂತೆಯಲ್ಲಿ 
ಕೋಳಿಗಳನ್ನು ಮಾರಲು ಕುಳಿತಿದ್ದಾಳೆ. ಆದರೆ ವ್ಯಾಪಾರದ ಕಡೆಗೆ ಲಕ್ಷ್ಯವಿಲ್ಲ. 
ಮನಸ್ನೆಲ್ಲೋ ಹರಿದಾಡುತ್ತಿದೆ. ಯಾವದೋ ಹಳೆಯ ನೆನಪು. ಸಂತೆಯಲ್ಲಿ 
ಓಡಿಯಾಡುವ ಜನರನ್ನು ನೋಡಿ ತನ್ನ ಇನಿಯನನ್ನು ನೆನೆಯುತ್ತಿರಬಹುದೇ? ಬಾಳಿನ 
ವಸ೦ತವನ್ನು ನೋಡಿ ತನ್ನ ವರ್ಷವನ್ನು ಶಪಿಸುತ್ತಿರಬಹುದೇ? ಕುಣಿಯುತ್ತಿರುವ 
ಎಳೆಯರನ್ನು ಕಂಡು ತನ್ನ ಜೀವವನ್ನು ತಣಿಸುವ ಕಂದನಿಲ್ಲವಲ್ಲಾ ಎಂದು 
ಚಿ೦ತಿಸುತ್ತಿರಬಹುದೇ? ಅವಳ ಕಣ್ಣುಗಳಲ್ಲಿ ಅಪಾರ ವೇದನೆ, ಚಿಂತನೆ ನೆನಹುಗಳು 
ಮೂಡಿವೆ. ನುಲಿದ ತುಟಿ ಬಾಳಿನ ಕಹಿಯನ್ನು ಎತ್ತಿ ತೋರುತ್ತಿದೆ. ಮುದುಕಿ ಬಹಳ 
ಕಹಿಯಾದ ಜೀವನವನ್ನುಸಾಗಿಸಿದ್ದಾಳೆ. ಒಂದು ತುತ್ತು ಕೂಳಿಗೆ ಊರೂರು ಅಲೆಯುತ್ತ, 


ಮನೆ ಮನೆ ತಿರುಗುತ್ತ ಮಾಡಬಾರದುದನ್ನು ಮಾಡುವುದು ಸುಖವೇ? ಆ ತುತ್ತುಕೂಳು 
ಪಾಪದ ಯಾವ ಯಾನ ಕೊನೆಯನ್ನುಮುಟ್ಟಿಸಿದೆಯೋ ಬಲ್ಲವರಾರು? ಭಿಕ್ಷೆ ಸಿಗದಿದ್ದರೆ, 
ಕಳ್ಳತನ- ಸಿಕ್ಕಿಬೀಳದಿದ್ದರೆ ಹೊಟ್ಟೆ ತುಂಬಿತು -ಸಿಕ್ಕಿಬಿದ್ದರೆ ಶಾಸನದ ಕಠೋರ ನಿರ್ದಯ 
ಪ್ರತಿರೋಧ. ಮುದುಕಿಯ ಎದುರಿಗಿರುವ ಕೋಳಿಗಳೂ ಕದ್ದವು ಇರಬಾರದೇತಕ್ಕೆ? 
ಮೈತುಂಬಿ, ಮಲೆತಿರುವ ಕೋಳಿಗಳನ್ನು ಮಾರಬೇಕಾಗಿದೆ. ಮಾರಿಬಂದ ಹಣದಿಂದ 
ಹೊಟ್ಟೆ ಹೊರೆಯಬೇಕಾಗಿದೆ. ಆ ಕೋಳಿಗಳನ್ನು ಕೊಳ್ಳುವವರು ಎಂತಹ ಭಾಗ್ಯವಂತರು 
ಎ೦ದು ಚಿಂತಿಸುತ್ತಿರಬಹುದೇ? ಮಾರಲು ಕುಳಿತು ಎಷ್ಟು ಹೊತ್ತಾದರೂ ಯಾರೂ 
ಬರದಿರುವುದನ್ನು ಕಂಡು ಬೇಸತ್ತು ತನ್ನ ದುರ್ವಿಧಿಯನ್ನುಶಪಿಸುತ್ತಿರಬಹುದೇ? 


ಬತ್ತಿದ ಮುಖ, ರಕ್ತ ಮಾ೦ಸಹೀನವಾಗಿ ಚರ್ಮ ಎಲುವುಗಳನ್ನು ಎತ್ತಿ 
ತೋರುವ ಕೊರಳು, ಒಣಗಿದ ಕೈಕಾಲುಗಳು - ಮುದುಕಿ ಕುಳಿತಿರುವ ಸಹಜಭಂಗಿ, 
ಹೊಸೆದ ಹಗ್ಗದಂತಿರುವ ತಲೆಗೂದಲು ಚಿತ್ರಕ್ಕೆ ಅಪೂರ್ವ ಜೀವನಸಾಮೀಷ್ಯವನ್ನು 
ತಂದುಕೊಟ್ಟಿವೆ. ಮನಸ್ಸಿನ ಕ್ಷೋಭೆ. ಆಂದೊಲನಗಳನ್ನು ಸೂಕ್ಷ್ಮವಾಗಿಯೂ 
ಚಿತ್ತವಿದ್ರಾವಕವಾಗಿಯೂ ತೋರುವ ಕೃತಿಗಳಲ್ಲಿ ಲಂಬಾಣಿ 'ಮುದುಕಿ' ಹಿರಿಯ 
ಸ್ಥಾನವನ್ನುಪಡೆಯುತ್ತದೆ. 


ಇದು ಚಿತ್ರಕಲೆಯಲ್ಲಿ ತ್ರಿಕೋಣ ಕೃತಿಯ ಜಾತಿಗೆ ಸೇರಿದೆ. ನೋಟಕನ ದೃಷ್ಟಿ 
ಕೇಂದ್ರೀಕೃತವಾಗಿ ಚಿತ್ರದ ಮುಖದ ಮೇಲೆ ಬೀಳುವುದೇ ಈ ಬಗೆಯ ಉದ್ದೇಶ. 
ಕಮಡೋಳಿಯವರು ತಮ್ಮ ಉದ್ದೇಶವನ್ನು ಉತ್ಕೃಷ್ಟರೀತಿಯಲ್ಲಿ ಸಾಧಿಸಿದ್ದಾರೆ. ಈ 
ಚಿತ್ರದ-ಒ೦ದು ಪ್ರತಿ ಪತಿಯಾಲಾ ಮಹಾರಾಜರವರ ವಶದಲ್ಲಿದೆ. 


ಕಲಾವಿದ ಕಮಡೋಳಿಯವರು ಹುಟ್ಟು ಮುಸಲ್ಮಾನರು. ಆದರೆ ಅವರ 
`ಲಕ್ಷ್ಮೇಶ್ವರದ ಸೋಮನಾಥ ದೇವಾಲಯ' 'ಹಂಪೆಯ ಕಲ್ಲಿನ ರಥ' ಚಿತ್ರಗಳು 
ಕೆಲವರನ್ನುಬೆರಗುಗೊಳಿಸಬಹುದು. ಕಲೆ ಜಾತಿ ಮತ ಪ೦ಥಗಳ ಅಧೀನವಲ್ಲ ಆ ಸಣ್ಣ 


ಪುಟ್ಟ ಬ೦ಧನಗಳನ್ನು ಹರಿದೊಗೆದವರೇ ಕಳಾವಿದರೆನಿಸಿಕೊಳ್ಳಲು ಅರ್ಹರಾದವರು. 
ಸೋಮನಾಥ ದೇವಾಲಯದ 


ಲಕ್ಷ್ಮೇಶ್ವರದ ದೇವಾಲಯ - ಕಮಡೋಳಿ 


ಟಿಪ್ಪುವಿನ ಗುಂಬಜ್‌ - ಕಮಡೋಳಿ 


ಇಬ್ರಾಹಿ೦ ರೋಜಾ - ಕಮಡೋಳಿ 


ಶಿಲ್ಪಸೌಂದರ್ಯ, ದೇವಾಲಯದ ಮುಂದೆ ಸ೦ಚರಿಸುವ ಭಕ್ತಭಕ್ತೆಯರ ನಡೆ 
ನುಡಿ, ನಿಲುವು ಚಿಲುವು, ದಯೆ ದೈನ್ಯ ಹ೦ಪೆಯ ಮಹಾರಥದ ಕಲಾಪ್ರೌಢಿಮೆ 
ಕಲಾವಿದನ “ಹಾಸುಹೊಕ್ಕು”ಗಳಾಗಿರುವುದರಿ೦ದಲೇ ಅವುಗಳ 
ವಸ್ತುವಿಗನುಗುಣವಾದ ತಾದಾತ್ಮ್ಯವೂ ಅ೦ತಃಕರಣವೂ ಕ೦ಡುಬರುತ್ತವೆ. ಮೈಸೂರು 
ಹುಲಿಯ ಸಮಾಧಿ, ವಿಜಾಪುರದ ಇಬ್ರಾಹಿ೦ ರೋಜಾ ಚಿತ್ರಗಳು ಚಿತ್ರಗಾರನ 
ಕವಿಹ್ಯದಯವನ್ನುಕಾಣಿಸುತ್ತವೆ. ಗು೦ಬಜಿನ ಎದುರಿಗೆ ಹುಲಿಗೆ ಪ್ರಿಯವಾದ ನಸುನೀಳ 
ಸೈಪ್ರಿಸ್‌ ಮರಗಳು - ಸ್ಮಶಾನಸದೃಶವಾದ ಶಾಂತಿಯ ಪಲ್ಲಂಕದಲ್ಲಿ ಟೀಪೂ 
ಪವಡಿಸಿದ್ದಾನೆ. ಚಿತ್ತವನ್ನು ಮುತ್ತುವ ಆ ನೋಟದ ಹಿಂದೆ ಎ೦ತಹ ದುಃಖ ಎಂತಹ 
ವೀರತ್ಯಾಗ ಮೂಡಿವೆ. ಅದಕ್ಕೆ ಪ್ರತಿಯಾಗಿ ಇಬ್ರಾಹಿಂ ರೋಜಾ. ಅದೂ 
ದುಃಖಗೀತೆಯೇ! ಆದರೆ ಜನಸಾ೦ದ್ರತೆಯಿ೦ದ ಸುಖಗಳ ಸುಳಿದಾಟದಿ೦ದ ದುಃಖದ 
ದಾರುಣತೆ ತುಸು ಕಡಿಮೆಯಾಗಿದೆ. 


ವಸ್ತುವು ಹಿಂದುಗಳಿಗೆ ಬೇಕಾದುದಿರಲಿ, ಮುಸಲ್ಮಾನರಿಗೆ ಬೇಕಾದುದಿರಲಿ, 
ಕಲಾವಿದನು ಅವುಗಳನ್ನು “ತನ್ನದು” ಮಾಡಿಕೊಂಡಿದ್ದಾನೆ. ವಸ್ತುವಿನ 
ಅಂತಃಕರಣವನ್ನು ಒಳಹೊಕ್ಕು ನೋಡಿ ಅದರ ಸುಖದುಃಖಗಳಲ್ಲಿ 
ಬೆರತುಹೋಗಿದ್ದಾನೆ. ಈ ಉದ್ಯಮದಲ್ಲಿ ಲಾಹೋರಿನ ಅಬ್ದುರ್‌ ರಹಮಾನ್‌ 
ಚುಗ್ತಾಯಿಯವರ ಪಂಕ್ತಿಗೆ ಕಮಡೋಳಿಯವರು ಸೇರತಕ್ಕವರಾಗಿದ್ದಾರೆ. 


ಕಮಡೋಳಿಯವರ ಕೃತಿಗಳಲ್ಲಿ ಕಾಣಬರುವ ಕಲಾಪ್ರತಿಭೆ, ಸರಳ 
ಅಂತಃಕರಣ, ಉದಾರವಾದ ಧಾರ್ಮಿಕ ಸಮದೃಷ್ಟಿ ಅತುಲವಾದ ಕರ್ನಾಟಕ 
ಅಭಿಮಾನ ಅವರನ್ನು ನಮ್ಮ ನಾಡಿನ 'ಹೆಮ್ಮೆಯನ್ನಾಗಿ ಮಾಡಿವೆ; ಭಾರತದ 
ಕ್ರಿಯಾಶಾಲಿಗಳಾದ ಚಿತ್ರಗಾರರಲ್ಲಿ ಒಬ್ಬರನ್ನಾಗಿ ಮಾಡಿವೆ. ಆದರೆ ಭಾರತದ ಇತರ 
ಭಾಗಗಳು - ಬ೦ಗಾಳ, ಮಹಾರಾಷ್ಟ್ರ ಆ೦ಧ್ರ ಗುಜರಾತ್‌ ತಮ್ಮ ಕಲಾವಿದರನ್ನು 


ಆದರಿಸಿ ಸನ್ಮಾನಿಸುವಂತೆ ಕರ್ನಾಟಕ ತನ್ನ ಪ್ರತಿಭಾಶಾಲಿಗಳಾದ ಪುತ್ರರನ್ನು ಮೆಚ್ಚುವ 
ದಿನ ಇನ್ನೂ ಬರಬೇಕಾಗಿದೆ. 


೧೦-೨-೧೯೩೯ 


೫. ಆಸ್ಥಾನ ವಿದ್ವಾನ್‌ ಬಿ. ದೇವೇಂದ್ರಪ್ಪ 


ಸಾಮಾನ್ಯವಾಗಿ ವಾದ್ಯವಾದನ ನಿಪುಣರು ಉತ್ತಮ ಹಾಡುಗಾರರಾಗುವುದು 
ವಿರಳ ಕರ್ನಾಟಿಕ ಪದ್ಧತಿಯ ಹಾಡುಗಾರರು ಹಿಂದೂಸ್ಥಾನಿಯನ್ನು 
ಶಾಸ್ತ್ರೋಕ್ತವಾಗಿಯೂ ಕಳಾಪೂರ್ಣವಾಗಿಯೂ ಹಾಡುವುದು ಬಹಳ ಕಷ್ಟ. ನಾನು 
ಕಂಡಂತೆ ದೇವೇ೦ದ್ರಪ್ಪನವರೊಬ್ಬರು ಇವುಗಳನ್ನು ಸಾಧಿಸಿದ್ದಾರೆ. 


ಎತ್ತರದ ನಿಲವು, ತಿದ್ದಿದ ಮುಖಲಕ್ಷಣ, ಸರಳವಾದ ನಗುಮುಖ 
ಮೈಸೂರಿನಲ್ಲಿ ಅಪರೂಪವಾಗಿ ಕಂಡುಬರುವ ಉತ್ತರದ ಕೋರೆ ರುಮಾಲು. ಇವು 
ದೇವೇಂದ್ರಪ್ಪನವರನ್ನು ನಿರ್ದೇಶಿಸುತ್ತವೆ. ಈಗ ದೇವೇ೦ದ್ರಪ್ಪನವರಿಗೆ ೪೦ನೆಯ 
ವಯಸ್ಸುನಡೆಯುತ್ತಿದೆ. 


ನಾಕು ಮೊದಲು ದೇವೇ೦ದ್ರಪ್ಪನವರ ಹಾಡುಗಾರಿಕೆಯನ್ನು ಕೇಳಿದಾಗ 
ಅವರ ವಿಚಾರವಾಗಿಯಾಗಲಿ ಕರ್ನಾಟಕ ಸ೦ಗೀತಗಾರರ ವಿಚಾರವಾಗಿಯಾಗಲಿ ಹೆಚ್ಚು 
ವಿಶ್ವಾಸದಿಂದಲ್ಲ ಎಂದು ಹೇಳಬೇಕಾಗಿದೆ. ದಕ್ಷಿಣದ ಕಡೆಯ ವಿದ್ವಾಂಸರ 
ಶ್ರುತಿಶೂನ್ಯವಾದ ಗಾನವನ್ನು ಕೇಳಿ ಕೇಳಿ ನಾನು ಬೇಸತ್ತಿದ್ದ ಅತ್ತ ಕೆಲವು ಮಾನ್ಯ 
ಹಿಂದೂಸ್ಥಾನಿ ಗವಯ್‌ಗಳ ಗಾನವನ್ನು ಕೇಳಿ ಬೆರಗಾಗಿದ್ದೆ ಅವರ ಶ್ರುತಿಪ್ರಾಧಾನ್ಯವೂ, 
ಕಳಾಶೋಜೆಯೂ ನನ್ನ ಚಿತ್ರವನ್ನು ಮುತ್ತಿದ್ದವು. ಕರ್ನಾಟಕ ಸ೦ಗೀತದಲ್ಲಿಯೇ 
ಕಳೆಯಿಲ್ಲ ಅದು ಕೇವಲ ಕಾಗುಣಿತದ ಕಾಡೆ೦ಬ ಭಾವನೆ ನನ್ನ ಮನಸ್ಸಿನಲ್ಲಿ ಮನೆ 
ಮಾಡಿತ್ತು 'ದೇವೇ೦ದ್ರಪ್ಪನವರು ಇಂದು ರಾತ್ರಿ ಹಾಡಲೊಪ್ಪಿದ್ದಾರೆ, 


ಅವರಲ್ಲಿಗೆ ಹೋಗುವ' ಎಂದು ಒಬ್ಬಸನ್ಮಿತ್ರರು ಹೇಳಿದಾಗ ನಾನು ಅವರನ್ನು 
ಮೆಚ್ಚಿಸುವುದರ ಸಲುವಾಗಿ ಒಪ್ಪಿಹೋದೆ. ಎರಡು ತಂಬೂರಿಗಳ ಶ್ರುತಿ ಹಚ್ಚಿ 
ದೇವೇ೦ದ್ರಷ್ಟನವರು ಹಾಡಲು ಕುಳಿತಿದ್ದರು. ಅಕ್ಕ ಪಕ್ಕದಲ್ಲಿ ಶಿಷ್ಯರ ಪಕ್ಕವಾದ್ಯ ಹಿಂದೆ 
ಇಬ್ಬರು ಜತೆ ಹಾಡುಗಾರರು, ಎಲ್ಲಕ್ಕೂ ಮಿಗಿಲಾಗಿ ಹಾರ್ಮೋನಿಯಂ ವಾದ್ಯದ ಅಭಾವ. 
ತಂಬೂರಿಗಳ ಶ್ರುತಿಯಲ್ಲಿ ಗಾಯಕನ ರೋಂ೦ಕಾರ ಲೀನವಾಗಿಬಿಟ್ಟಿತು. ಕರಹರಪ್ರಿಯದ 
ರಾಗದ ಆಲಾಪನೆ; ತ್ರಿಕಾಲಗಳಲ್ಲಿ ವಿಸ್ತಾರವಾಗಿ ನಡೆದ ಆಲಾಪನೆಯನ್ನು ಕೇಳಿ ನಾನು 


ಬೆರಗಾದೆ. ತ್ರಿಸ್ನಾಯಿಗಳ ಮೇಲೂ ಗಾಯಕರು ತೋರಿದ ಗಂಭೀರ ಸ್ವಾಮ್ಯ ರಾಗದ 
ನವೋನವವಾದ ವಿಶಾಲ ವಿಸ್ತಾರ ನಯವಾದ ಗಮಕ ನೆರವಲುಗಳ ಪ್ರಯೋಗ - 
ಅಂದಿನ ರಾಗಾಲಾಪನೆ ಇಂದಿಗೂ ನನ್ನ ಕಿವಿಯಲ್ಲಿ ಮೊರೆಯುತ್ತಿದೆ. ಕರ್ನಾಟಕ 
ಸಂಗೀತಗಾರರ ಮೇಲೆ ನನ್ನ ಅಭಿಪ್ರಾಯ ಬದಲಾಗದಿದ್ದರೂ ಶಾಸ್ತ್ರದ ಮೇಲೂ, 
ದೇವೇಂದ್ರಪ್ಪನವರಂತಹ ಗಾಯಕರ ಮೇಲೂ ಅಭಿಪ್ರಾಯ ಬದಲಾಯಿಸಿತು. 
ಅ೦ದಿನ ಕಛೇರಿಯ ಕೊನೆಯಲ್ಲಿ ಗಾಯಕರು ಹಿ೦ದೋಳ, ಖಮಾಚ್‌ ಹಾಗೂ 
ಭೀಮಪಲಾಸ್‌ ತಿಲಾಣಗಳನ್ನು ಹಾಡಿದರು. ಹಿ೦ದೂಸ್ಥಾನಿ ಪದ್ಧತಿಯ ಮೇಲೆ 
ದೇವೇಂದ್ರಪ್ಪನವರಿಗಿರುವ.. ಹಿಡಿತ... ವೇದ್ಯವಾಯಿತು... ಅವರನ್ನು 
'ರಾಗಾಲಾಪನಚತುರ'ರೆಂದು ವಿದ್ದನ್ಯ೦ಡಳಿಯವರು ಸನ್ಮಾನಿಸಿರುವುದರಲ್ಲಿ 
ಆಶ್ಚರ್ಯವೇನು? 


ದೇವೇಂದ್ರಪ್ರನವರ ಮನೆಯವರು ಚಿತ್ರದುರ್ಗದ ಮದಿಕೆರೆ ನಾಯಕನ 
ವಂಶಸ್ಥರೆಂದು ತಿಳಿಯಬರುತ್ತದೆ. ಇವರ ತಂದೆ ಶ್ರೀ ಬಿ. ಎಸ್‌. ರಾಮಯ್ಯನವರು ಪ್ರಸಿದ್ಧ 
ಪಂಚವಾದ್ಯಗವಯ್‌ಗಳಾದ ಬೆಟಗೇರಿ ಸ್ವಾಮಿಗಳವರ ಶಿಷ್ಕರು. ರಾಮಯ್ಯನವರು ೨೪ 
ವರ್ಷ ಅವಿಚ್ಛಿನ್ನವಾಗಿ ಕನ್ನಡ ರಂಗಭೂಮಿಯ ಸೇವೆಮಾಡಿ `ನಾಟ್ಯನಿಪುಣ' ಎ೦ಬ 
ಪ್ರಶಸ್ತಿಯನ್ನು ದೊರಕಿಸಿಕೊಂಡಿದ್ದಾರೆ. ನರ್ತನಕಲೆ, ಶಾಸ್ತ್ರಗಳಲ್ಲಿ ರಾಮಯ್ಯನವರು 
ಪೂರ್ಣ ಪಂಡಿತರಾಗಿದ್ದಾರೆ. ದೇವೇಂದ್ರಪ್ಪನವರಿಗೆ ಅವರ ತಂದೆಯೇ ಪ್ರಥಮ 
ಗುರುಗಳು. ಆರನೆಯ ವಯಸ್ಸಿನಿಂದ ತಂದೆಯವರಲ್ಲಿ ಸಂಗೀತವನ್ನು 
ಅಭ್ಯಾಸಮಾಡುವ ಸುಸಂಧಿ ದೊರೆಯಿತು. ೧೬ ನೆಯ ವಯಸ್ಸಿನಲ್ಲಿ ಕನ್ನಡ ಲೋವರ್‌ 
ಸೆಕೆಂಡರಿ ಪರೀಕ್ಷೆಯಲ್ಲಿ ಉತ್ತೀರ್ಣರಾಗಿ ೧೮ ನೆಯ ವಯಸ್ಸಿನಲ್ಲಿ ಹೊನ್ನಾಳಿಯಲ್ಲಿ 
ಶಾಲಾಶಿಕ್ಷಕರಾಗಿ ಕೆಲಸಕ್ಕೆ ಸೇರಿದರು. ಅದೇ ವರ್ಷ ಶಿರಾಳಕೊಪ್ಪದ ಗದಿಗೆಯ್ಯ 
ಗವಯ್‌ಗಳ ಮುಂದಿ ವಾದ್ಯಗಳನ್ನು ನುಡಿಸಿ ತೋರಿಸಲು ಅವರು ಸಂತೋಷಿಸಿ 
ಹಾಡಲು ಅಪ್ಪಣೆಮಾಡಿದರು. ದೇವೇ೦ದ್ರಪ್ಪನವರಿಗೆ ಶಾರೀರ ಒಡೆದಿತ್ತು. ಹಾಡಲು 
ಸಾಧ್ಯವಿಲ್ಲವಾಯಿತು. ಗದಿಗೆಯ್ಯನವರು ಕಿರಿಯ ಗಾಯಕನನ್ನು ಪ್ರೋತ್ಸಾಹಿಸಿ ಬಾಯಿ 


ಹಾಡುಗಾರಿಕೆಯನ್ನು ಅಭ್ಯಾಸಮಾಡೆಂದು ಹೇಳಿದರು. ಮೈಸೂರಿಗೆ ಹೋಗಿ 
ಹಾಡುವುದನ್ನು ಕಲಿಯಬೇಕೆಂದು ಉತ್ಕಟೇಚ್ಚ್ಛಯು೦ಟಾಯಿತು. ಮೈಸೂರಿಗೆ 
ಬಂದದ್ದೂ ಆಯಿತು - ವಿದ್ವಾಂಸರ ಮನೆಮನೆ ಅಲೆದದ್ದೂ ಆಯಿತು - ಗುರುಗಳು 
ಯಾರೂ ದೊರೆಯಲಿಲ್ಲ. ವೀಣೆ ಸುಬ್ಬಣ್ಣನವರು ಯಾವಾಗಲೊ ಕೃಪೆಮಾಡಿ ಒಂದು 
ವರ್ಣ, ಒ೦ದು ಸ್ವರಜತೆಯನ್ನು ಹೇಳಿಕೊಟ್ಟರು. ಬಿಡಾರದ ಕೃಷ್ಣಪ್ಪನವರು ಇವರ 
ಶಾರೀರವನ್ನುಕೇಳಿ “ನಿನಗೆ ಬಾಯಿ ಹಾಡುಗಾರಿಕೆ ಸಾಧಿಸುವುದಿಲ್ಲ” ಎ೦ದು ಸ್ಪಷ್ಟವಾಗಿ 
ಹೇಳಿಬಿಟ್ಟರು. ನಿರುತ್ಸಾಹ, ಬಡತನ, ಹಿರಿಯ ವಿದ್ದಾಂಸರ ತಿರಸ್ಕಾರ, ಇವುಗಳಿಗೆ 
ಸೋತು ನಿರುಪಾಯರಾಗಿ ಆತ್ಮಹತ್ಯೆಯನ್ನು ಮಾಡಿಕೊಳ್ಳುವುದಕ್ಕೂ ಯತ್ನಿಸಿದರು. ಆ 
ಮಧ್ಯೆ ಕೀರ್ತಿಶೇಷ ಸ೦ಗೀತರತ್ನ ಅಬ್ದುಲ್‌ ಕರೀಂಖಾನರ ಗಾನವನ್ನು ಪ್ರಿನ್ಸ್‌ 
ಗೋಲಾಲರಾಜ ಅರಸಿನವರ ಮನೆಯಲ್ಲಿ ಕೇಳುವ ಸುಯೋಗ ದೊರೆಯಲು ಚೆನ್ನಾಗಿ 
ಸಾಧನೆಮಾಡಿ ಶಾರೀರವನ್ನು ಸಂಪಾದಿಸಲೇಬೇಕೆಂದು ನಿಶ್ಚಯಿಸಿ ಪ್ರತಿದಿನ ಬೆಳಿಗ್ಗೆ ೩ 
ಗಂಟೆಗೆದ್ದು ಸಾಧನೆಗಾರ೦ಭಿಸಿದರು. ಇವರ ಶ್ರದ್ಧೆಯನ್ನು ಮೆಚ್ಚಿ ದಿವಂಗತ ಬಿ. 
ರಾಚಪ್ಪನವರು. ಎರಡು ಕೀರ್ತನೆಗಳನ್ನೂ ವಿದ್ವಾನ್‌ ತಿಟ್ಟಿ ನಾರಾಯಣ 
ಅಯ್ಯಂಗಾರ್ಯರು ೩೫ ಕೀರ್ತನೆಗಳನ್ನೂ ಕಲಿಸಿಕೊಟ್ಟರು. ಬಿಡಾರದ ಕೃಷ್ಣಪ್ಪನವರಲ್ಲಿ 
ಕಲಿಯಬೇಕೆಂಬ ಆಸೆ ಉತ್ಕಟವಾಗಿತ್ತು. ಹೇಗೋ ಪ್ರಯತ್ನ ಮಾಡಿ ಅವರ 
ಶಿಷ್ಯವರ್ಗವನ್ನು ಸೇರಿದರು. ಆದರೆ ಅಲ್ಲಿ ಬಾಯಿ ಹಾಡುಗಾರಿಕೆ ಕಲಿಯಲಾಗಲಿಲ್ಲ 
ಚೌಡಯ್ಯನವರ ಪಿಟೀಲಿನ ಜತೆಗೆ ಜಲತರ೦ಗದ ಅಭ್ಯಾಸ ಸಾಗಿತು. ಮನಸ್ಸಿನ ಅತೃಪ್ತಿ 
ಹರಿಯಲಿಲ್ಲ. ಕೊನೆಗೊಂದು ದಿವಸ ಕೇವಲ ನಿರುತ್ನಾಹದಿ೦ದ ಮೈಸೂರನ್ನು ಬಿಟ್ಟು 
ಬಿಡಲು ನಿಶ್ಚಯಿಸಿ ಕೃಷ್ಣಪ್ಪನವರನ್ನು ಕಂಡು ಬೇಡಿ ಅವರ ಭಾವಚಿತ್ರವನ್ನು 
ತೆಗೆದುಕೊಂಡು ಊರಿಗೆ ಹೊರಟುಬಿಟ್ಟರು. ಮಾರನೆಯ ವರ್ಷ ಟೀಚರ್ಸ್‌ ಟ್ರೇನಿಂಗ್‌ 
ಸಲುವಾಗಿ ಶಿವಮೊಗ್ಗೆಗೆ ಹೋಗಿ ನಿ೦ತರು. ಸಂಗೀತದ ಅಭ್ಯಾಸವನ್ನು ಬಿಡದಿದ್ದರೂ 
ಅದನ್ನೇ ವ್ಯಕ್ತಿಯಾಗಿ ಮಾಡಿಕೊಳ್ಳುವ ಹಂಬಲ ದೂರವಾಗಿತ್ತು. ಪರೀಕ್ಷೆಯಲ್ಲಿ 
ತೇರ್ಗಡೆಯಾಗಿ ಎಲ್ಲಿಯಾದರೂ ಶಾಲಾಶಿಕ್ಷಕನಾಗಿ ಜೀವನದ ಚರಿತಾರ್ಥವನ್ನು 


ಸಾಗಿಸೋಣ ಎಂದು ನಿರ್ಧರಿಸಿದ್ದರು. ಟ್ರೇನಿಂಗ್‌ ಶಾಲೆಯ ವಿದ್ಯಾರ್ಥಿಗಳ ಚಿತ್ತ 
ಪಾಠವನ್ನು ಬಿಟ್ಟು ದೇವೇ೦ದ್ರಪ್ಪನವರ ಗಾನದ ಕಡೆ ತಿರುಗಿತು. ಅದರ ಪರಿಣಾಮವಾಗಿ 
ಆ ವರ್ಷ ೬೦ ಜನ ವಿದ್ಯಾರ್ಥಿಗಳು ಪರೀಕ್ಷೆಯಲ್ಲಿ ಅಪಜಯ ಹೊಂದಿದರು. ಈ 
ಅಪಜಯದಿ೦ದ ದೇವೇ೦ದ್ರಪ್ಪನವರಿಗೆ ಜ್ಯ್ಞಾನೋದಯವಾದಂತಾಯಿತು. ಸಂಗೀತವೇ 
ತಮ್ಮ ಜೀವನದ ಮರ್ಮವೆಂದರಿತು ಅದಕ್ಕೇ ಹೆಚ್ಚು ಲಕ್ಷ್ಯ ಕೊಡಲಾರಂಭಿಸಿದರು. 
ಸಾಧನೆಯ ಆವೇಗವನ್ನು ತಡೆಯದ ದೇಹ ಡಬ್ಬಲ್‌ ನ್ಯೂಮೋನಿಯಾ ಬೇನೆಗೆ 
ಈಡಾಗಬೇಕಾಯಿತು. ಅದರಿ೦ದ ಪಾರಾಗಿ ಮಾರನೆಯ ವರ್ಷ (೧೯೨೨) ಮತ್ತೆ 
ಮೈಸೂರಿಗೆ ಬಂದರು. ಈ ಸಲ ಮೈಸೂರನ್ನುಗೆದ್ದೇ ಹೋಗುವುದೆಂದು ನಿಶ್ಚಯಿಸಿದರು. 
ವಿಶೇಷ ಪ್ರಯತ್ನಮಾಡಿ ಮಹಾಸ್ವಾಮಿಗಳವರ ವರ್ಧತಿಕಾಲದಲ್ಲಿ ಅವರ ಮುಂದೆ ತಮ್ಮ 
ಜಲತರಂಗವನ್ನು ನುಡಿಸುವ ಅವಕಾಶವನ್ನು ಕಲ್ಪಿಸಿಕೊ೦ಡರು. ದೇವೇ೦ದ್ರಪ್ಪನವರ 
ವಾದ್ಯವಾದನ ಪ್ರಭುಗಳ ಚಿತ್ತಕ್ಕೆ ಬಂದು 'ನೀವು ಯಾರ ಶಿಷ್ಯಂದಿರು' ಎಂದು 
ಕೇಳಿದುದಕ್ಕೆ ದೇವೇ೦ದ್ರಪ್ಪನವರು ಕೃಷ್ಣಪ್ಪನವರ ಕಡೆ ಕೈ ತೋರಿಸಿ `ನನ್ನ ಗುರುಗಳು' 
ಎಂದು ಹೇಳಿದರು. ಕೃಷ್ಣಪ್ಪನವರೂ ಅವಾಕ್ಕಾದರು. ದೇವೇ೦ದ್ರಪ್ಪನವರ ಸೌಜನ್ಯ 
ಸಂಗೀತ ಕೇಸರಿಯ ಹೃದಯವನ್ನು ಗೆದ್ದುಬಿಟ್ಟಿತು... ಮಹಾಸ್ವಾಮಿಯವರು 
ದೇವೇ೦ದ್ರಪ್ಪನವರನ್ನು ಆಸ್ಥಾನ ವಿದ್ದಾಂಸರನ್ನಾಗಿ ಅ೦ದಿನಿ೦ದಲೇ ನಿಯಮಿಸಿದರು. 
ಕೃಷ್ಣಪ್ಪನವರು ತಮ್ಮ `ಏಕಲವ್ಯ' ನನ್ನು ಪರಿಗ್ರಹಿಸಿದರು. ಅಪಾರ ಔದಾರ್ಯದಿಂದ 
ಶಿಷ್ಯನಿಗೆ ಹೃದಯಬಿಚ್ಚಿ ವಿದ್ಯಾದಾನಮಾಡಿದರು. ತಾವು ಒ೦ದು ಸ೦ಗತಿ ಹಾಡುವುದು, 
ಶಿಷ್ಯನ ಕೈಲಿ ಹಾಡಿಸಿ ವಿಸ್ತರಿಸುವುದು. ಅದನ್ನು ತಿದ್ದಿ ತಾವು ವಿಸ್ತರಿಸಿ ತೋರಿಸುವುದು 
ಹೀಗೆ ಅಭ್ಯಾಸ ಮಾಡಿಸಿದರು. 


ಬಾಯಿಹಾಡುಗಾರಿಕೆಯಲ್ಲಿ ದೇವೇ೦ದ್ರಪ್ಪನವರಿಗೆ ನಿಷ್ಣಾತತೆಯಿರುವಂತೆ 
ಅನೇಕ ವಾದ್ಯವಾದನದಲ್ಲಿಯೂ ತುಂಬು ಪಾಂಡಿತ್ಯವಿದೆ. ಪಿಟೀಲು, ವೀಣೆ, 
ಜಲತರ೦ಗ, ದಿಲ್‌ರುಬಾ, ಸಿತಾರು ವಾದ್ಯಗಳನ್ನು ಚೆನ್ನಾಗಿ ನುಡಿಸುತ್ತಾರೆ. ಆ ವಾದ್ಯಗಳ 
ಕಛೇರಿ ನಡೆಸುವಷ್ಟು ಪಾಂಡಿತ್ಯವನ್ನು ದೊರಕಿಸಿಕೊ೦ಡಿದ್ದಾರೆ. ಯಾವ ವಾದ್ಯವಾಗಲಿ 


ಅದರ ಸೂಕ್ಷ್ಮತತ್ವವನ್ನರಿತು ಕೆಲವು ದಿವಸಗಳಲ್ಲಿ ಚಿನ್ನಾಗಿ ನುಡಿಸುವಷ್ಟು ಪ್ರಾವೀಣ್ಯಕೆ 
ದೇವೇ೦ದ್ರಪ್ಪನವರಲ್ಲಿ ಕಂಡುಬರುತ್ತದೆ. 


ಅಲ್ಲಿಂದ ಇಡೀ ಹಿ೦ದೂಸ್ಥಾನವನ್ನೇ ಸುತ್ತಿ ಕನ್ನಡ ನಾಡಿನ ಕೀರ್ತಿಯನ್ನು 
ಬೆಳಸಿದ್ದಾರೆ. ಬೆಳಗಾಂವಿ, ಪುಣೆ, ಮುಂಬಯಿ, ಹೈದರಾಬಾದುಗಳಲ್ಲದೆ ದಕ್ಷಿಣದಲ್ಲಿ 
ಕು೦ಭಕೋಣ, ಮದರಾಸು, ತಿರುಚನಾಪಳ್ಳಿ ಕಣ್ಣನ್ನೂರು, ಆಂಧ್ರದೇಶದ ಮುಖ್ಯ 
ಪಟ್ಟಿಣಗಳು ಎಲ್ಲ ಕಡೆಯಲ್ಲಿಯೂ ದೇವೇ೦ದ್ರಪ್ಪನವರ ಹಾಡುಗಾರಿಕೆಯ ಕೀರ್ತಿ 
ಹಬ್ಬಿದೆ. ಕಳೆದ ಎರಡು ವರ್ಷಗಳು ತ೦ಜಾವೂರಿನಲ್ಲಿಯೇ ಇದ್ದುಕೊ೦ಡು ಕರ್ನಾಟಕದ 
ಹಿರಿಮೆಯನ್ನು ತಮಿಳುನಾಡಿನಲ್ಲೆಲ್ಲಾ ಸ್ಥಾಪಿಸಿ ಬಂದಿದ್ದಾರೆ. ಮದರಾಸಿನಲ್ಲಿ ದಿವಂಗತ 
ಸಂಗೀತಾಚಾರ್ಯ ಸಿ. ಆರ್‌. ಶ್ರೀನಿವಾಸ ಅಯ್ಯಂಗಾರ್ಯರು ವಿದ್ದತ್ಹಜಿ ಸೇರಿಸಿ 
'ಗಾಯಕರತ್ನ' ಎಂಬ ಬಿರುದನ್ನು ದಯಪಾಲಿಸಿದರು. ಹೀಗೇ ಹೈದರಾಬಾದಿನಲ್ಲಿ 
`ರಾಗಾಲಾಪನಚತುರ' ಬಳ್ಳಾರಿಯಲ್ಲಿ 'ಗಾನ ಕೇಸರಿ” ರಂಭಾಪುರಿ ಸ್ವಾಮಿಗಳವರಿಂದ 
'ಗಾನಾಲಂಕಾರ' ಮೊದಲಾದ ಬಿರುದುಗಳು ದೇವೇಂದ್ರಪ್ಪನವರಿಗೆ ಬಂದಿವೆ. 
ಕಳೆದವರ್ಷ ಆಳುವ ಮಹಾಸ್ವಾಮಿಗಳವರು ಎರಡು ಸಲ ದೇವೇಂದ್ರಪ್ಪನವರ 
ಗಾನವನ್ನು ಕೇಳಿ ತಮ್ಮ ಪ್ರೋತ್ಸಾಹವನ್ನು ಅನುಗ್ರಹಿಸಿದರು. 


ದೇವೇ೦ದ್ರಪ್ಪನವರು ಎಷ್ಟು ದೊಡ್ಡ ಕಲಾವಿದರೋ ಅಷ್ಟೇ ದೊಡ್ಡ 
ಮನುಷ್ಯರೂ ಆಗಿದ್ದಾರೆ. ಸ್ವಯಂ ಸಂಗೀತಗಾರರಾದರೂ ಇತರ ಸಂಗೀತಗಾರರನ್ನು 
ಮೆಚ್ಚುವ ವಿದ್ವತ್ಟೇಮವಿದೆ. ಹೊರಗಿನಿಂದ ಬರುವ ವಿದ್ವಾಂಸರಿಗೆ ಎಲ್ಲರೀತಿಯಲ್ಲಿಯೂ 
ಮೈಸೂರಿನಲ್ಲಿ ನೆರವಾಗುತ್ತಿರುವ ಮಹನೀಯರ ಪೈಕಿ ದೇವೇ೦ದ್ರಪ್ಪನವರೊಬ್ಬರು. 
ಹಿ೦ದೊಮ್ಮೆ ಗುರುಶಾ೦ತಯ್ಯನೆಂಬ ಅಂಧ ಗಾಯಕರು ಮೈಸೂರಿಗೆ ಬಂದರು. 
ಪ್ರೋತ್ಸಾಹಕ್ಸಾಗಿ ಮೈಸೂರಿನ ವಿದ್ವನ್ಮಣಿಗಳ ಮನೆ ಬಾಗಿಲು ಕಾದು ಕಾದು ಅವರಿಗೆ 
ಸಾಕಾಯಿತು. ನನಗೆ ಸುದ್ದಿಗೊತ್ತಾಗಿ ನಾನು ದೇವೇ೦ದ್ರಪ್ಪನವರಲ್ಲಿಅವರನ್ನುಕಳುಹಿಸಿ 
ಕೊಟ್ಟಿ. ಶ್ರೀಯುತರು ಗುರುಶಾ೦ತಯ್ಯನವರಿಗೆ ಎಲ್ಲ ಸೌಕರ್ಯಗಳನ್ನೂ ಕಲ್ಪಿಸಿಕೊಟ್ಟು 


ವಾದ್ಯಗಾರರ ನೆರವನ್ನೂ ಇತ್ತು ಅರಮನೆಯಲ್ಲಿ ಕಛೇರಿ ಮಾಡಿಸಲು ಪ್ರಯತ್ನಿಸಿ 
ಕೃತಕೃತ್ಯರಾದರು. ತಿ೦ಗಳುಗಟ್ಟಳೆ ತಮ್ಮ ಮೃದಂಗ ವಾದ್ಯಗಾರನನ್ನು 
ಗುರುಶಾ೦ತಯ್ಯನವರ ಸಹಾಯಕ್ಕೆಂದು ಕಳುಹಿಸಿಕೊಟ್ಟು ಉಪಕಾರ ಮಾಡಿದರು. 
ಇವರ ಕಲಾಮಹತಿಗೆ ವಿಶುದ್ಧಾಂತಃಕರಣ, ಸರಳ ಜೀವನ ಹಾಗೂ ವಿದೃತ್ರ್ರೇಮಗಳೇ 
ಕಾರಣಗಳೆಂದರೆ ತಪ್ಪಾಗದು. 


ತಾವು ವಿದ್ಯಾರ್ಜನೆಗೆ ಪಟ್ಟಿ ಶ್ರಮವನ್ನು ದೇವೇ೦ದ್ರಪ್ಪನವರು ಎಳ್ಳಷ್ಟು 
ಮರೆತಿಲ್ಲ. ಇ೦ದು ಮೈಸೂರಿನಲ್ಲಿ ಇವರ ಶಿಷ್ಯರ ಬಳಗ ಶಿಷ್ಯಕೋಟಿಯೇ ಆಗಿದೆ. 
ಶಿಷ್ಯರನ್ನು ಮಕ್ಕಳೆಂದು ಭಾವಿಸಿ ಸ್ವಶ್ರಮವನ್ನು ಪರಿಗಣಿಸದೆ ತಮ್ಮ ವಿದ್ಯೆಯನ್ನು 
ನಿರ್ವಂಚನೆಯಿಂದ ಧಾರೆಯೆರೆಯುತ್ತಿರುವವರಲ್ಲಿ ದೇವೇಂದ್ರಪ್ಪನವರಿಗೆ ಅಗ್ರ 
ತಾಂಬೂಲ ಸಲ್ಲಬೇಕಾಗಿದೆ. ಈ ವಿಷಯದಲ್ಲಿ ಇವರು ತಮ್ಮ ಗುರುಗಳ ಔದಾರ್ಯ 
ಪರ೦ಪರೆಯನ್ನು ಪೋಷಿಸಿಕೊ೦ಡು ಬರುತ್ತಿದ್ದಾರೆ. ಇವರ ಶಿಷ್ಕರಲ್ಲಿ ಚಕ್ರಕೋಡಿ 
ನಾರಾಯಣಶಾಸ್ತ್ರಿ, ಗೋವಿ೦ದಸ್ಥಾಮಿ, ವಾಸುದೇವಮೂರ್ತಿ, ಶ್ರೀನಿವಾಸಮೂರ್ತಿ, 
ಲಕ್ಷ್ಮೀದಾಸ್‌, ಉಮಾಪತಿ, ಭೀಮಾಚಾರ್ಯ ಮೊದಲಾದವರು ಉತ್ತಮ 
ಗಾಯಕರಾಗಿದ್ದಾರೆ ; ಸುಬ್ರಹ್ಮಣ್ಯಂ, ಶಿವರಾಮಯ್ಯ ಉತ್ತಮ ಪಿಟೀಲು 
ವಾದ್ಯಗಾರರಾಗಿದ್ದಾರೆ; ರಾಮರಾವ್‌ ಉತ್ತಮ ಮೃದ೦ಗ ವಾದ್ಯವಾದನಗಾರರಾಗಿದ್ದಾರೆ. 
ಇಂದಿಗೂ ಅವರ ಮನೆ ಸಂಗೀತದ ವಿಶ್ವವಿದ್ಯಾನಿಲಯವಾಗಿದೆ. 


“ಕರ್ನಾಟಕ ಸಂಗೀತ”ಕ್ಕೆ “ಕರ್ನಾಟಕತ್ವ”ವನ್ನು ಕೊಟ್ಟಿಕೀರ್ತಿ ಕೀರ್ತಿಶೇಷ 
ಬಿಡಾರದ ಕೃಷ್ಣಪ್ಪನವರದು. ಅವರ ಶಿಷ್ಕರಾದ ದೇವೇ೦ದ್ರಷ್ಟನವರು ಅದನ್ನು 
ದಶದಿಕ್ಕುಗಳಿಗೂ ಹರಡಿದ್ದಾರೆ. ದಾಸರ ಪದಗಳನ್ನೂ ಶಿಶುನಾಳ ಷರೀಫ ಸಾಹೇಬರ 
ಕೀರ್ತನೆಗಳನ್ನೂ ಘನವಾಗಿ ಹಾಡುತ್ತಾರೆ. ಕನ್ನಡ ಕೀರ್ತನೆಗಳಲ್ಲಿಯೇ ಕಛೇರಿಯನ್ನು 
ಮಾಡುವ ಸಾಮರ್ಥ್ಯವಿದೆ. ಸಂಗೀತಶಾಸ್ತ್ರ ರತ್ನ ವಾಸುದೇವಾಚಾರ್ಯರ ಕೀರ್ತನೆಗಳು, 
ಗಾಯಕ ಶಿಖಾಮಣಿ ಮುತ್ತಯ್ಯಭಾಗವತರ ಕೀರ್ತನೆಗಳನ್ನು ಇವರಷ್ಟು ಅರ್ಥ ಭಾವ 


ಪೂರ್ಣವಾಗಿ ಯಾರೂ ಹಾಡುವುದಿಲ್ಲ ಯಾವ ಕೀರ್ತನೆಯನ್ನು ತೆಗೆದುಕೊಂಡರೂ 
ಅದನ್ನು ಅರ್ಥಪೂರ್ಣವಾಗಿಯೂ ಶುದ್ಧವಾಗಿಯೂ ಹಾಡುವುದು ಇವರ ವಿಶೇಷ. 
ವಿನ್ಯಾಸಮಾಡುವಾಗಿಯಾಗಲಿ, ಪ್ರಸ್ತಾರಕ್ಕೆ ನಿಲ್ಲುಗಡೆಯನ್ನು ಕೊಡುವಾಗಲಾಗಲೀ 
ಸಾಹಿತ್ಯ ಆಭಾಸ ಹೊಂದುವುದಿಲ್ಲ ಕೀರ್ತನೆಗಳಿಗೂ ಅವುಗಳ ರಾಗಗಳಿಗೂ 
ಹೊ೦ದಿಕೆಯಾಗುವಷ್ಟು ಸ್ವರ ಪ್ರಸಾರವನ್ನು ಹಾಕುತ್ತಾರೆ. ಒಟ್ಟಿನಲ್ಲಿ ಸ್ವರದ 
ಹೋರಾಟಿಕ್ಕಿಂತಲೂ ರಾಗ ರಸಗಳ ಕಡೆಗೆ ದೇವೇ೦ದ್ರಪ್ಪನವರ ಲಕ್ಷ್ಯ ಹೆಚ್ಚು. 


ದೇವೇ೦ದ್ರಪ್ಪನವರು ಶೀ ರಾಮಕೃಷ್ಣ ಪರಮಹಂಸರ ಶಿಷ್ಯ ಕೋಟಿಗೆ 
ಸೇರಿದವರಾಗಿರುತ್ತಾರೆ. ಗುರುದೇವರ ಮೇಲೆ ತಾವೇ ಕೆಲವು ಕೃತಿಗಳನ್ನು ರಚಿಸಿದ್ದಾರೆ. 
ಅವರ ಗಾನದ ಮೇಲೆ ಈ ಆಧ್ಯಾತ್ಮಿಕ ಪ್ರವೃತ್ತಿಯ ಛಾಯೆಯೂ ಕಂಡು ಬರುತ್ತದೆ. 


ರ'ಆ ೨" 


ಮಂಗಳೂರು, ಬಳ್ಳಾರಿ, ಹೊಸಕೋಟೆ ಮೊದಲಾದ ಕನ್ನಡ ನಾಡಿನ ಬೇರೆ 
ಬೇರೆ ಭಾಗಗಳಲ್ಲಿ ದೇವೇಂದ್ರಪ್ಪನವರ ಹೆಸರು ಮನೆಯ ಮಾತಾಗಿದೆ. 


ಇಂಥಹ ವಿದ್ವಾಂಸರು ನಮ್ಮಲ್ಲಿ (ಏಕೆ, ಎಲ್ಲ ಕಡೆಯಲ್ಲಿಯೂ) ವಿರಳ. ಜೀವನ, 
ಕಲೆ ಎರಡರಲ್ಲಿಯೂ ಒಂದು ಮೇಲ್ಕಟ್ಟಿನ್ನು ಮುಟ್ಟಿ ಬಾಳನ್ನು ಕಲಾ ಸೇವೆಯಲ್ಲಿ 
ತೇಯುವವರಿಂದಲೇ ಅಲ್ಲವೇ ನಾಡೂ ಅದರ ಸಂಸ್ಕೃಶಿಯೂ ಬೆಳೆಯುವುದು. 


ಕೇಶವಮೂರ್ತಿ 


೬. ವೀಣೆ ಕೇಶವಮೂರ್ತಿ 


“The Vina occupies the first place among them (musical 
instruments of India) all; and has done so from time immemorial. 


It is also the instrumental par excellence for rendering Indian 
Music; and no one who has not heard the masters of the Vina has 


any right to give a final judgement on Indian Music.” 
“The Indian Music” — p109 
Rev H. A. Popley. 


ಭಾರತೀಯ ಸಂಗೀತದಲ್ಲಿ ಉತ್ತರ ದಕ್ಷಿಣ ಸಂಪ್ರದಾಯಗಳು ಸ್ಥಿರವಾದ 
ಮೇಲೆ ಪರಸ್ಪರ ಮಿಳನ, ರಸಾಸ್ವಾದನಗಳು ದೂರವಾದವು. ಉತ್ತರದವರ ಸಂಗೀತ 
ದಕ್ಷಿಣದವರಿಗೆ ಹಿಡಿಸದಾಯಿತು; ದಕ್ಷಿಣದವರ ಸ೦ಗೀತ ಉತ್ತರದವರಿಗೆ ಕರ್ಕಶವಾಗಿ 
ಕಾಣಬರತೊಡಗಿತು. ಆದರೆ ಒಬ್ಬೊಬ್ಬ ಉತ್ತರ ದಕ್ಷಿಣಾದಿ ವಿದ್ವಾಂಸರು ಈ ಪ್ರಾಂತಿಕ 
ರುಚಿ ಮಿತಿಯನ್ನು ಜಯಿಸಿ ತಮ್ಮ ಕಲೆಯ ಕಡೆಗೆ ಜನತೆಯನ್ನು ಎಳೆಯಲು 
ಸಮರ್ಥರಾಗುತ್ತಾರೆ. ಅವರ ಕಲೆಯ ಸಾರ ಸರ್ವಸ್ವವೂ ಶಾಸ್ತ್ರ ಪ್ರೌಢಿಮೆಯೂ ಜನತೆಗೆ 
ಅರಿವಾಗದಿದ್ದರೂ ರಸರ೦ಗದಲ್ಲಿ ಜನತೆ ತನ್ನ ಪ್ರೇಮ ಭಕ್ತಿಗಳನ್ನು ಸಲ್ಲಿಸುತ್ತದೆ. ಈ ರೀತಿ 
ಚಿತ್ರವನ್ನು ಅಪಹರಿಸಿ ರಸಾನುಭವವನ್ನುಂಟುಮಾಡುವ ಕಲೆಯನ್ನೇ ತಿಳಿದವರು 
ಉತ್ತಮ ಕಲೆಯೆಂದು ಪರಿಗ್ರಹಿಸುವುದು. ಮೈಸೂರಿನ ವೀಣೆ ಕೇಶವಮೂರ್ತಿಗಳು ಈ 
ಸಂಪ್ರದಾಯಕ್ಕೆ ಸೇರಿದ ವಿದ್ವಾಂಸರು. ಮುಂಬಯಿ, ಕಲ್ಕತ್ತೆ ಹೈದರಾಬಾದು 
ಪ್ರಾಂತ್ಯಗಳಲ್ಲಿ ಇವರು ಕರ್ನಾಟಕ ಸಂಗೀತದ ಗ೦ಧವನ್ನರಿಯದ ಜನತೆಯನ್ನು ತಮ್ಮ 
ವೀಣಾವಾದನದಿ೦ದ ತಣಿಸಿ ಬಂದಿರುವುದೇ ಇದಕ್ಕೆ ಸಾಕ್ಷಿ. ಹೈದರಾಬಾದಿನಲ್ಲಿ 
ಯುವರಾಜರೇ ಆದಿಯಾಗಿ ಅನೇಕ ಮುಸಲ್ಮಾನ ನವಾಬರು ಕೇಶವಮೂರ್ತಿಗಳ 
ವೀಣಾವಾದನಕ್ಕೆ ಮರುಳಾಗಿರುವುದನ್ನುನಾನು ಬಲ್ಲೆ 


ಕೇಶವಮೂರ್ತಿಗಳಿಗೆ ಈ ಅಭಿರುಚಿ ರಕ್ತಗತವಾಗಿ ಬಂತೆಂದರೂ 
ತಪ್ಪಾಗಲಾರದು. ಅವರ ತಂದೆ ವೀಣೆ ಸುಬ್ಬರಾಯರು, ಚಿಕ್ಕಪ್ಪ ವೀಣೆ 
ವೆಂಕಟಿರಮಣಯ್ಯನವರು, ತಾತಂದಿರು ರಂಗಪ್ಪನವರು ಎಲ್ಲರೂ ಪ್ರಸಿದ್ಧ ವೈಣಕರು. 
ಏಳೆಂಟು ತಲೆಮಾರುಗಳಿಂದ ವೈಣಿಕಕಲೆ ಕೇಶವಮೂರ್ತಿಗಳ ಮನೆಯಲ್ಲಿ ನಡೆದು 
ಬರುತ್ತಿದೆ. ಇವರ ಮನೆತನದವರು. ಮೈಸೂರು ಆಸ್ಥಾನ ವಿದ್ದಾಂಸರಾಗಿ 
ಖ್ಯಾತಿಗಳಿಸಿದರು. ತಾಯಿಯ ಕಡೆ ಅನೇಕರು ಹಾಡುಗಾರರಾಗಿದ್ದರು. 
ಕೇಶವಮೂರ್ತಿಗಳ ಜೀವನ ಸಾಗರಕ್ಕೆ ತುಂಗ ಭದ್ರೆಗಳಂತೆ ಎರಡು ಕಡೆಯಿಂದಲೂ 
ಸಂಗೀತ ಕಲೆಯು ಬಂದು ಸೇರಿದೆ. 


ಹೊಯ್ದಳ ಶಿಲ್ಪಕಲೆಯ ಸಿರಿನಾಡೆನಿಸಿದ ಬೇಲೂರಿನಲ್ಲಿ ಕೇಶವಮೂರ್ತಿಗಳು 
೧೯೦೩ರಲ್ಲಿ ಜನಿಸಿದರು. ಚಿಕ್ಕಮಗಳೂರಿನಲ್ಲಿ ವಿದ್ಯಾಭ್ಯಾಸವನ್ನು ಸಾಗಿಸಿ ೫ನೆಯ ಫಾರಂ 
ತನಕ ಮುಟ್ಟಿದರು. ಈ ಲೌಕಿಕ ವಿದ್ಯೆಯ ಕಡೆ ಕೇಶವಮೂರ್ತಿ ಹೋದದ್ದು ನೋಡಿ 
ಅವರ ಚಿಕ್ಕಪ್ಪ ವೆಂಕಟಿರಮಣಯ್ಯನವರಿಗೆ ಬಹಳ ವ್ಯಸನವಾಯಿತು. 
ಪರಂಪರೆಯಿಂದ ಬಂದ ಈ ವೈಣಿಕ ವಿದ್ಯೆ ಇಲ್ಲಿಗೇ ಮುಗಿದು ಹೋಗುವುದಲ್ಲಾಎ೦ದು 
ಅವರು ಬಹಳ ಸಂತಾಪಪಟ್ಟು ಕೇಶವಮೂರ್ತಿಗಳಿಗೆ ವೀಣೆ ಪಾಠವನ್ನು 
ಹೇಳಲಾರಂಭಿಸಿದರು. ಕೇಶವಮೂರ್ತಿಗಳಿಗೆ ೧೫ನೆಯ ವಯಸ್ಸಿನಿಂದ ನಾಲ್ಕು 
ವರ್ಷಕಾಲ ವೆ೦ಕಟರಮಣಯ್ಯನವರ ಶಿಕ್ಷಣ ದೊರೆಯಿತು. ಕನರಣಾ೦ತರಗಳ೦ದ 
೧೯ನೆಯ ವಯಸ್ಸಿನಲ್ಲಿ ಊರನ್ನು ಬಿಡಬೇಕಾಗಿ ಬಂದು ಕೇಶವಮೂರ್ತಿಗಳು 
ಮೈಸೂರನ್ನು ಸೇರಿದರು. ಅಲ್ಲಿ ನಾಯಬ ಸುಬ್ಬರಾಯರೆ೦ಬ ಶ್ರೀಮಂತರು ತರುಣ 
ವಿದ್ದಾಂಸನ ಮೇಲೆ ಕರುಣೆಯಿಟ್ಟು ಆತನಿಗೆ ಆಶ್ರಯವಿನ್ನಿತ್ತು ವೈಣಿಕ ಶಿಖಾಮಣಿ 
ಸುಬ್ಬಣ್ಣನವರ ಗುರುತ್ವ ಲಭಿಸುವಂತೆ ಮಾಡಿದರು. 


ಆರು ವರ್ಷಕಾಲ ಸುಬ್ಬಣ್ಣನವರಲ್ಲಿ ಶಿಕ್ಷಣ ಸಾಗಿತು. ಅನಂತರ 
ಸುಬ್ಬಣ್ಣನವರು ಒಂದು ದಿನ ಆಸ್ಥಾನದ ವಿದ್ವಾಂಸರು, ಊರಿನ ದೊಡ್ಡ ಮನುಷ್ಯರು, 
ರಸಿಕರು ಎಲ್ಲರನ್ನೂ ಬರಮಾಡಿ ಲಕ್ಷ್ಮೀವಿಲಾಸ ಅಗ್ರಹಾರದಲ್ಲಿದ್ದ ತಮ್ಮ ಮನೆಯಲ್ಲಿ 
ಶಿಷ್ಯನ ಕಛೇರಿ ಮಾಡಿಸಿ ಅವನನ್ನು ಹರಸಿ ಅನುಗ್ರಹಿಸಿದರು. ಮಾರನೆಯ ವರ್ಷ 
ಕೇಶವಮೂರ್ತಿಗಳು ಉತ್ತರ ಹಿ೦ದೂಸ್ಥಾನದ ಪ್ರವಾಸವನ್ನಾರ೦ಭಿಸಿ ಮು೦ಬಯಿ, 
ಪುಣೆ, ಸತಾರ, ಬರೋಡ, ಅಹಮದಾಬಾದ್‌, ಪಾಲನ್‌ಪುರ ಮೊದಲಾದ ಸ್ಥಳಗಳಲ್ಲಿ 
ಎ೦ಟು ತಿಂಗಳು ಕಾಲ ಸಂಚರಿಸಿ ಉತ್ತರ ಹಿಂದೂಸ್ಥಾನದ ಕಲಾವಿದರ ಮೇಲೆ ಕನ್ನಡ 
ಸಂಸ್ಕೃತಿಯ ಪ್ರಭಾವವನ್ನು ಬೀರಿ ಬಂದರು. 


ಮುಂಬಯಿಯ ಕೃಷ್ಣವಿಜಯ ಕ್ಲಬ್ಬಿನಲ್ಲಿ ಬಾಯಿ ಕೇಸರಿಬಾಯಿಯವರ 
ಗಾನವಿದ್ದ ದಿವಸವೇ ಕೇಶವಮಾರ್ತಿಗಳಿಗೆ ವೀಣಾವಾದನಕ್ಕೆ ಅವಕಾಶ ದೊರೆಯಿತು. 


ತಮ್ಮ ಅಪ್ರತಿಮ ಕಲೆಗಾರಿಕೆಯಿ೦ದ ಆ ಸ೦ಗೀತ ಸರಸ್ವತಿಯ ವಿಶ್ವಾಸಗೌರವಗಳನ್ನು 
ದೊರಕಿಸಿಕೊ೦ಡರು. ಕೇಸರಿಬಾಯಿಯವರಿ೦ದ ಖಾನ್‌ ಸಾಹೇಬ್‌ ಮ೦ಜೀಖಾನರ 
ಪರಿಚಯವಾಗಲು, ಮ೦ಜೀಖಾನರು ಕೇಶಮೂರ್ತಿಗಳ ವೀಣಾವಾದನವನ್ನು ಕೇಳಿ 
ಮೆಚ್ಚಿ “ಶ್ರೀ ಆರ್ಟ್‌ ಸರ್ಕಲ್‌” ನಲ್ಲಿ ಕಛೇರಿ ಮಾಡಿಸಲು ವಾಗ್ದಾನ ಮಾಡಿದರು. 
ಸರ್ಕಲಿನ ಕಾರ್ಯದರ್ಶಿಯಾದ ಅತೀಯಾ ಬೇಗ೦ ತೊದಲು ಇವರ ಕಛೇರಿಗೆ 
ಒಪ್ಪಲಿಲ್ಲ ಸರ್ಕಲ್‌ ಗಾನಗಳಿಗೆ ಬರುವವರೆಲ್ಲಾ ರಾಜರಾಜರುಗಳು, ಇವರ 
ವಾದ್ಯವಾದನ ಕೆಟ್ಟುಹೋದರೆ ತಮಗೆ ಅವಮಾನವಾಗುತ್ತದಲ್ಲಾಎ೦ದು ಹಿ೦ಜರಿದರು. 
ಕೊನೆಗೆ ಮ೦ಜೀಖಾನರ ಬಲವಂತಕ್ಕೆ ಒಪ್ಪಿದರು. ಕಛೇರಿ ಮುಗಿಯುವ ಹೊತ್ತಿಗೆ 
ಅತೀಯ ಮುಗ್ಗಳಾಗಿ ಹೋಗಿ ಬಿಟ್ಟಿದ್ದಳು. ಮುಂದೆ ತಾನೇ ಉತ್ಸಾಹ ತೆಗೆದುಕೊಂಡು 
ಮತ್ತೆ ಮೂರು. ಕಛೇರಿಗಳನ್ನು ವ್ಯವಸ್ಥೆ ಮಾಡಿ ತರುಣ ವಿದ್ವಾಂಸರಿಗೆ ಉತ್ತರ 
ಹಿಂದೂಸ್ಥಾನದ ಅನೇಕ ರಾಜರ ಪರಿಚಯ ಮಾಡಿಕೊಟ್ಟಳು. ಪಾಲನಪುರದ 
ರಾಜರಿಗೂ ಕೇಶವಮೂರ್ತಿಗಳಿಗೂ ನಿಕಟ ಸ್ನೇಹ ಬೆಳೆಯಿತು. 


ಅದೇ ಕಾಲದಲ್ಲಿಯೇ ಮಹಾತ್ಕ್ಮಾಗಾ೦ಧಿಯವರ ಮುಂದೆ ವೀಣೆ ನುಡಿಸುವ 
ಸಂಧಿ ಲಭಿಸಿತು. ರಾತ್ರಿ ೧೦-೩೦ ಆಗಿದ್ದರೂ ಸುಮಾರು ಎರಡು ಗಂಟೆಗಳ ಕಾಲ 
ಮಹಾತ್ಕಾಜೀಯವರು  ಕೇಶವಮೂರ್ತಿಗಳ ವೀಣಾವಾದನವನ್ನು ಕೇಳಿ 
ಆನಂದಿಸಿದರು. ಮಾರನೆಯ ವರ್ಷ ಹೈದರಾಬಾದಿಗೆ ಮತ್ತೆ ಹೋಗಿ ೧೦-೧೫ 
ಕಛೇರಿಗಳನ್ನು ನಡೆಸಿ ಬಂದರು. ಅಲ್ಲಿನ ಪ್ರಸಿದ್ದ ಶ್ರೀಮಂತರಾದ ಧನರಾಜ 
ಗಿರ್ಜಿಯವರ ಮನೆಯಲ್ಲಿಕವಿಗುರು ರವೀಂದ್ರನಾಥ ಠಾಕೂರರಿಗೆ ಔತಣವೇರ್ಪಟ್ಟಿತು. 
ತೋಟದಲ್ಲಿ ಗಿರ್ಜಿಯವರೂ, ಠಾಕೂರರೂ, ಕಿಶನ್‌ ಪ್ರಸಾದರೂ ಕುಳಿತಿದ್ದರು. ಅವರ 
ಮುಂದೆ ವೀಣೆ ನುಡಿಸಬೇಕಾಗಿತ್ತು. ಠಾಕೂರರು “ವೀಣೆಗೆ ತೋಟ ಸ್ಥಳವಲ್ಲ ಒಳಕ್ಕೆ 
ಹೋಗಿ ಕೋಣೆಯಲ್ಲಿ ಕುಳಿತು ಕೇಳುವ” ಎಂದು ಸೂಚಿಸಿದರು. ಒಂದು ಗಂಟೆಕಾಲ 
ತಲ್ಲೀನರಾಗಿ ಕೇಳಿ ತುಂಬ ಸ೦ತೋಷಿಸಿ “ನೀವು ಶಾಂತಿನಿಕೇತನಕ್ಕೆ ಬರಬೇಕು. 
ಕೆಲಕಾಲವಾದರೂ ಅಲ್ಲಿದ್ದು ನಮ್ಮವರಿಗೆ ವೀಣೆ ನುಡಿಸುವುದನ್ನು ಹೇಳಿಕೊಟ್ಟು 


ಬರಬೇಕು” ಎಂದು ಆದರದಿಂದ ಸ್ವಾಗತಿಸಿದರು. ಹೈದರಾಬಾದಿನ ರಾಜಕುಮಾರರ 
ಮುಂದೆ ಕಛೇರಿ ಮಾಡಿ ಅನೇಕ ಪ್ರಶಸ್ತಿ ಪಾರಿತೋಷಿಕಗಳನ್ನು ಪಡೆದು ಬಂದರು. 


೧೯೩೦ ಜನವರಿ ತಿಂಗಳಲ್ಲಿ ಆಳುವ ಮಹಾಸ್ಥ್ವಾಮಿಯವರು 
ಕೇಶವಮೂರ್ತಿಗಳ ವೀಣಾವಾದನವನ್ನು ಮೂರು ಸಲ ಕೇಳಿ ಸಂತೋಷಿಸಿ 
ಅರಮನೆಯ ವಿದ್ದಾಂಸರನ್ನಾಗಿ ನೇಮಕ ಮಾಡಿದರು. ಭಾರತೀಯ ಸಂಗೀತ ಪದ್ಧತಿಯ 
ಜತೆಗೆ ಪಾಶ್ಚಾತ್ಯ ಪದ್ಧತಿಯೂ ಗೊತ್ತಿರಬೇಕೆಂದು ಕೇಶವಮೂರ್ತಿಗಳಿಗೆ ಅದರ 
ಪರಿಚಯವನ್ನುತಿಳಿದ ವಿದೇಶೀಯ ವಿದ್ವಾಂಸರಿಂದ ಮಾಡಿಸಿಕೊಟ್ಟಿರುತ್ತಾರೆ. 


ಕೇಶವಮೂರ್ತಿಗಳ ವಾದ್ಯವಾದನದಲ್ಲಿ ಕೆಲವು ಹೆಚ್ಚಿನ ಗುಣಗಳಿವೆ. ಅವರ 
ವೀಣೆಯೇ ಒ೦ದು ಅಪರೂಪವಾದ ವಸ್ತು ನಾದ ಸೌರಭ ತುಂಬಿ ಬರುತ್ತದೆ. ದೊಡ್ಡ 
ಸಭಾ ಮಂದಿರದಲ್ಲಿ ಕೂಡ ಸ್ಪಷ್ಟವಾಗಿ ಕೇಳಿಸುವಷ್ಟು ನಾದ ಸ೦ಪತ್ತು ಆ ವಾದ್ಯದಲ್ಲಿ 
ಅಡಕವಾಗಿದೆ. ವೀಣೆಯಲ್ಲಿ ಎಷ್ಟು ಸ೦ಗೀತವನ್ನು ತೆಗೆಯಬಹುದು ಅಷ್ಟನ್ನೂ 
ಕೇಶವಮೂರ್ತಿಗಳು ತೆಗೆಯುತ್ತಾರೆ೦ದು ಹೇಳಬಹುದು. ಗಮಕವಾಗಲಿ, ತಾನವಾಗಲಿ, 
ನೆರವಲಾಗಲಿ, ರಾಗದ ಎಳೆತ ಜೀರುಗಳಾಗಲಿ ನಿಷ್ಕೃಷ್ಟವಾಗಿ ತುಂಬಿ ಬರುತ್ತವೆ. 
ನಾಲ್ಕಾರು ವಾದ್ಯಗಳ ಮೇಳದಲ್ಲಿ ದೊರೆಯುವ ಸಮರಸ ಕೇಶವಮೂರ್ತಿಗಳೊಬ್ಬರ 
ವಾದ್ಯವಾದನದಲ್ಲಿ ದೊರೆಯುತ್ತದೆ. ಇವರ ಸಾಧನೆಯನ್ನಂತೂ 'ರಣಸಾಧನೆ'ಯೆಂದೇ 
ಕರೆಯಬೇಕು. ಈ ಸಾಧನೆಗೆ ಸರಿಗಟ್ಟುವರೆ೦ದರೆ ಮೈಸೂರಿನ ಚೌಡಯ್ಯನವರೊಬ್ಬರೇ. 
ವೀಣೆಯಂತಹ ಕಷ್ಟಸಾಧ್ಯ ವಾದ್ಯ ಕೇಶವಮೂರ್ತಿಗಳ ಕೈಯಲ್ಲಿ ಲೀಲಾಜಾಲವಾಗಿ 
ಬಿಡುತ್ತದೆ. ಆದರೆ ಯಾವ ಕಾಲ, ತಾಳ ಪ್ರಮಾಣದಲ್ಲಿ ನುಡಿಸಿದರೂ ಒಂದು 
ಅಪಸ್ವರವಾಗಲಿ ಅಪಶ್ರುತಿಯಾಗಿ ಹೊರಡುವುದಿಲ್ಲ ಮಧ್ಯಮಕಾಲದ ಕೀರ್ತನೆಗಳು, 
ಎಳೆತದ ಕೆಲಸವೆಂದರೆ ಕೇಶವಮೂರ್ತಿಗಳಿಗೆ ಮೆಚ್ಚು. ತಾಳದ 'ಸರ್ಕಸ್ಲಿ'ಗಿಂತಲೂ 
ರಾಗ-ಭಾವ-ರಸೋದ್ರೇಕಗಳ ಕಡೆಗೆ ಲಕ್ಷ್ಯ ಹೆಚ್ಚು. ಜೀವನದ ಅನಂತ ಜ೦ಜಡದಲ್ಲಿ 
ಚಿರಸುಂದರವಾದ ಶಾಂತಿಯನ್ನರಸುವ ಮಾನವನ ಇಷ್ಟಾರ್ಥ ಇವರ ವೀಣಾಗಾನ 


ಶ್ರವಣದಿಂದ ಪೂರೈಸುತ್ತದೆ೦ದು ನನ್ನ ಅನುಭವದಿಂದ ಹೇಳಬಲ್ಲೆ. ಕವಿಗುರು 
ರವೀ೦ದ್ರರು ಕಾಹಿಲೆಯಾಗಿದ್ದಾಗ ಒಮ್ಮೆ ಇವರ ವೀಣಾ ಗಾನವನ್ನು ಕೇಳಿ 'ಈಗ ನನಗೆ 
ಹೊಸ ಜನ್ಮಬಂತು' ಎಂದರಂತೆ. ಸತ್ಯವಾದ ಮಾತು. 


ಕೇಶವಮೂರ್ತಿಗಳ ಕಲಾ ಸಂಪತ್ತು ವಿದ್ವತ್ತುಗಳೆಷ್ಟು ದೊಡ್ಡವೋ ವೈಯಕ್ತಿಕ 
ಗುಣವೂ ಅಷ್ಟೇ ದೊಡ್ಡದು. ಸರಳವಾದ, ಮೈತ್ರಿಯನ್ನು ಬೆಳಸಿ ಉಳಿಸಿಕೊಳ್ಳುವ 
ಮನೋಭಾವ. ಅಹಂಕಾರವಿಲ್ಪ ಆತೃಸ್ತುತಿಯಿಲ್ಪ ಸಂಗೀತಗಾರರಿಗೆ ರಕ್ತಗತವಾಗಿ 
ಬರುವ ಪರನಿಂದೆಯಂತೂ ಇಲ್ಲವೇ ಇಲ್ಲ. ಈ ಸದ್ಗುಣಗಳಿಂದ ತಮ್ಮ ವಿದ್ಯೆಗೂ, 
ತಾವಿರುವ ಹಿರಿಯ ಸ್ಥಾನಕ್ಕೂ ಕೇಶವಮೂರ್ತಿಗಳು ಕಲಶಪ್ರಾಯರಾಗಿದ್ದಾರೆ. ಎಂಟು 
ಹತ್ತು ಜನ ವಿದ್ಯಾರ್ಥಿಗಳಿಗೆ ವಿದ್ಯಾದಾನ ಮಾಡುತ್ತಿದ್ದಾರೆ. ಅವರಲ್ಲಿ ಕೆಲವರ ಎಲ್ಲ 
ಜವಾಬ್ದಾರಿಯನ್ನೂ ತಾವೇ ಔದಾರ್ಯದಿಂದ ಹೊತ್ತಿದ್ದಾರೆ. ಶಿಷ್ಯರಲ್ಲಿ ಒಬ್ಬರಾದರೂ 
ಗುರುಗಳಂತೆ ದೊಡ್ಡವಿದ್ದಾ೦ಸರೂ, ಮನುಷ್ಯರೂ ಆದರೆ ನಮ್ಮನಾಡು ಧನ್ಯವಾಗುತ್ತದೆ. 


ಕೇಶವಮೂರ್ತಿಗಳು ಕನ್ನಡ ನಾಡನ್ನೆಲ್ಲಾ ಒಮ್ಮೆಯಾದರೂ ಸಂಚರಿಸಿ ಎಲ್ಲ 
ಕನ್ನಡ ರಸಿಕರಗೂ ತಮ್ಮ ಅಮರ ಗಾನದ ಸವಿಯನ್ನುಣಿಸಿ ತಣಿಸಬೇಕೆಂದು ನನ್ನ 
ಸೂಚನೆ. 


ಸವಾಯ್‌ ಗಂಧರ್ವ 


ಸವಾಯ್‌ ಗ೦ಧರ್ವ - ಅಬ್ದುಲ್‌ ಕರೀ೦ ಖಾನ್‌ 


೭. ಕುಂದಗೋಳದ ರಾಮರಾಯರು 
(ಸವಾಯ್‌ ಗಂಧರ್ವ) 


ಮಹಾರಾಷ್ಟ್ರದ ಸಾಂಸ್ಕೃತಿಕ ಕೇಂದ್ರವಾದ ಪುಣೆ ನಗರದಲ್ಲಿ ಒಮ್ಮೆ ಒಂದು 
ನಾಟಕ ಪ್ರದರ್ಶನವಾಯಿತು. ನಾಟಕದಲ್ಲಿ ಒಬ್ಬ ನಟ ಪ್ರವೇಶಿಸಿ ಅಮೋಘವಾಗಿ 
ಹಾಡತೊಡಗಿದ. ಪ್ರೇಕ್ಷಕರಲ್ಲಿ ಗದ್ದಲ--ಯಾರೋ 'ಕಾನಡಿ ಅಪ್ಪಾ ಎಂದು 
ಕೂಗಿದರು; ಪ್ರೇಕ್ಷಕ ಸಮೂಹವೆಲ್ಲಾ ಆ ಕೂಗಿನೊಂದಿಗೆ ಬೆರೆಯಿತು. ಒಮ್ಮೆಲೇ 
ವಾದ್ಯವಾದನ ನಿಂತುಹೋಯಿತು. ನಟ ರಂಗದ ಮುಂದೆ ಬಂದು “ನಾನು ಕನ್ನಡ 
ದೇಶದನೆಂದು ಈ ಅಸಹನೆಯನ್ನು ತೋರುತ್ತಿದ್ದೀರಿ. ನನ್ನ ಸರಿಸಮನಾಗಿ 
ಹಾಡಬಲ್ಲವನು ನಿಮ್ಮಲ್ಲಿ ಯಾರಿದ್ದಾರೆ ಹೇಳಿ ನಾನು ಪಣ ತೊಡುತ್ತೇನೆ” ಎಂದು 
ಗಂಭೀರವಾಗಿ ಹೇಳಿ ಅಲ್ಲೇ ಬೈಟಕ್ಕಿಗೆ ಕುಳಿತ ಮೂರು ನಾಲ್ಕು ಗಂಟೆಕಾಲ 
ಅಮೋಘವಾದ ಹಾಡುಗಾರಿಕೆ ಸಾಗಿತು. ಪ್ರೇಕ್ಷಕರು ಸ್ತಬ್ದರಾದರು. ಬೈಟಕ್‌ ಮುಗಿಯುವ 
ಹೊತ್ತಿಗೆ ಹಾರಗಳ ಮೇಲೆ ಹಾರಗಳು ಗಾಯಕನ ಕೊರಳನ್ನಲ೦ಕರಿಸಿದವು. ಪ್ರೇಕ್ಷಕರು 
ಅವನ ವಿದ್ಯಾವೈಭವವನ್ನು ಮನದಣಿಯ ಹೊಗಳತೊಡಗಿದರು. ತನ್ನ 
ವಿದ್ಯತ್ರ್ರಭೆಯಿ೦ಂದ ಮಹಾರಾಷ್ಟ್ರರ ಅಸಹನೆಯನ್ನು ಜಯಿಸಿದ ಅಂದಿನ ನಟನೇ 
ಸವಾಯ್‌ ಗಂಧರ್ವ. ಈ ಬಿರುದು ರಾಮರಾಯರಿಗೆ ಬಂದುದು ಅಲ್ಲೇ. 


ರಾಮರಾಯರು ಜಮಖಂಡಿ ಸಂಸ್ಥಾನಕ್ಕೆ ಸೇರಿದ ಕುಂದಗೋಳದವರು. 
ಹುಟ್ಟಿದ (೧೮೮೫) ೧|| ವರ್ಷಕ್ಕೆ ತಾಯಿಯನ್ನು ಕಳೆದುಕೊಂಡರು. ತಂದೆ 
ಗಣೇಶಪಂತರು ನಿಷ್ಣಾತರಾದ ತಬಲವಾದ್ಯವಾದನಗಾರರಾಗಿದ್ದರು. ೧೩ನೆಯ 


3 ಕನ್ನಡಿಗರಿಗೆ ತಿರಸ್ಕಾರಪೂರ್ವಳವಾಗಿ ಮಹಾರಾಷ್ಟ್ರದಲ್ಲಿಉಪಯೋಗಿಸಲ್ಪಡುವ ಸಂಬೋಧನೆ. 


ವಯಸ್ಸಿನ ತನಕ ಶಾಲಾಶಿಕ್ಷಣ ಸಾಗಿತು. ಅದರಲ್ಲಿ ಹೆಚ್ಚು ಅಭಿರುಚಿಯಿಲ್ಲದೆ 
ಕುಂದಗೋಳದಲ್ಲಿ ಸಂಗೀತ ಹೇಳಿಕೊಡುತ್ತಿದ್ದ ಬಲವ೦ತರಾವ್‌ ಕೊಲ್ಲಟ್ಟಿರ್‌ 
ಎ೦ಬವರಲ್ಲಿ ಸಂಗೀತ ಅಭ್ಯಾಸಕ್ಕೆ ನಿಂತರು. ಅವರಲ್ಲಿ ದ್ರುಪದ, ಧುಮಾಲಿ 
ಪಾಠವಾಯಿತು. ೧೮೯೮ರಲ್ಲಿ ಬಲವ೦ತರಾಯರು ತೀರಿಕೊಳ್ಳಲು ಹುಬ್ಬಳ್ಳಿಗೆ ಬ೦ದು 
ಅಲ್ಲಿ ನಾಲ್ಕನೆಯ ಫಾರಂಗೆ ಸೇರಿದರು. ಹುಬ್ಬಳ್ಳಿಯ ಸ್ಫೋರ್ಟ್ಸ್‌ ಕ್ಲಬ್ಬಿನಲ್ಲಿ ಒ೦ದು ದಿನ 
ಖಾನ್‌ ಸಾಹೇಬ್‌ ಅಬ್ದುಲ್‌ ಕರೀ೦ಖಾನರ*ಗಾನವನ್ನು ಕೇಳಿದ ರಾಮರಾಯರು ಅವರ 
ಶಿಷ್ಯತ್ವವನ್ನು ವಹಿಸುವುದಿ೦ದು ನಿರ್ಧರಿಸಿದರು. ಕುಂದಗೋಳದ ಜಾಗಿರದಾರ್‌ 
ನಾಡಗೀರವರ ಆಮಂತ್ರಣದ ಮೇರೆ ಖಾನಸಾಹೇಬರು ಬೈಟಕ್‌ ಸಲುವಾಗಿ 
ಕುಂದಗೋಳಕ್ಕೆ ಬಂದರು. ಅಲ್ಲ ರಾಮರಾಯರು ಹಾಡಿ ತೋರಿಸಲು, ಖಾನ 
ಸಾಹೇಬರು ಅವರ ಶಾರೀರ ಸಂಪತ್ತಿಯನ್ನು ಮೆಚ್ಚಿ ಗಾನ ಕಲಿಸಲು ಒಪ್ಪಿಕೊಂಡರು. 
ಹುಬ್ಬಳ್ಳಿಯಲ್ಲಿ  ಆರಂಭೋತ್ಸವವೂ ಆಗಿ ಹೋಯಿತು. ರಾಮರಾಯರು 
ಗುರುಗಳೊಂದಿಗೆ ಹೊರಟು ಬಿಟ್ಟರು. ಏಳುವರ್ಷ ಕಾಲ ಒಂದೇ ಸಮನೆ 
ಪಾಠಪ್ರವಚನಗಳಾದವು. ರಾಮರಾಯರೇ ಖಾನಸಾಹೇಬರ ಮೊದಲನೆಯ 
ಶಿಷ್ಯರಾದ್ದರಿ೦ದ ಅವರಿಗೂ ಸಾಕಷ್ಟು ಉತ್ಸಾಹವಿತ್ತು ಖಾನ ಸಾಹೇಬರ ಗಾನಕ್ಕೆ ಒಂದೆ 
ಕುಳಿತು ತಂಬೂರಿ ಮೀಟುವುದೂ, ಜತೆಯಲ್ಲಿ ಇಡುವುದೂ ರಾಮರಾಯರ 
ಕೆಲಸವಾಗಿತ್ತು. 


೧೯೦೭ರಲ್ಲಿ ಗಾನದ ಸಲುವಾಗಿ ಖಾನಸಾಹೇಬರು ಶಿಷ್ಯನೊಂದಿಗೆ 
ಸೊಲ್ಲಾಪುರಕ್ಕೆ ಬ೦ದರು. ಅಲ್ಲಿ ತಮ್ಮ ನಾಟಕದ ಕಂಪೆನಿ ತೆಗೆದುಕೊ೦ಡು ಬ೦ದಿದ್ದ 
ಪಟ್ಟಿವರ್ಧನ್‌ ಎಂಬುವರು ರಾಮರಾಯರನ್ನು ಕಂಪೆನಿಗೆ ಸೇರಿಸಿಕೊಳ್ಳಲು 
ಹವಣಿಸಿದರು. ಸ್ವಪ್ರಯತ್ನ ಸಫಲವಾಗದಿರಲು ಜಮಖಂಡಿ ರಾಜಾಸಾಹೇಬರಿಂದ 


ಖಾನಸಾಹೇಬರಿಗೆ ಕಾಗದ ತಂದು ಅವರನ್ನು ತಮ್ಮ ಕಂಪೆನಿಗೆ ಒಯ್ದರು. 


4 ಖಾನ್‌ಸಾಹೇಬ್‌ ಅಬ್ದುಲ್‌ ಕರೀಂಖಾನರವರೂ ಅಚ್ಚಕನ್ನಡಿಗರು. ಅವರ ಸ್ಥಳ ಮೀರಜ್‌. 


ಅಮರಾವತಿಯಲ್ಲಿ ತಿಂಗಳಿಗೆ ರೂ. ೧೨೫ ಸಂಬಳದ ಮೇಲೆ ರಾಮರಾಯರು 
ಕಂಪೆನಿಯಲ್ಲಿ ಪಾತ್ರಗಳನ್ನು ವಹಿಸಲಾರಂಭಿಸಿದರು. ಇವರ ಮೊದಲನೆಯ 
ಭೂಮಿಕೆಯೆಂದರೆ ಸೌಭದ್ರ ನಾಟಕದಲ್ಲಿ ಸೌಭದ್ರ ಪಾತ್ರ. ಅದನ್ನು ನೋಡಿದ 
ಅನ್ನಾರಿಯವರೂ, ದಾದಾಸಾಹೇಬ್‌ ಖಾಪರ್ಡೆಯವರೂ ಬಹಳವಾಗಿ ಶ್ಚಾಘಿಸಿ ತರುಣ 
ನಟನನ್ನು ಹರಸಿದರು. ಮಹಾರಾಷ್ಟ್ರ ರಂಗಭೂಮಿಯ ಮೇಲೆ ಸಶಾಸ್ತ್ರೀಯ ಗಾನಕ್ಕೆ 
ರಾಮರಾಯರೇ ಮೂಲಕಾರಣ, ಅವರೇ ಅದರ ಆದ್ಯಪ್ರವರ್ತಕರು. 


ಮಂಡಳಿಯವರು ೧೯೧೦ರಲ್ಲಿ ಸುಪ್ರಸಿದ್ದ ಹರಿನಾರಾಯಣ ಆಪ್ಟೆಯವರ “ 
“ಸ೦ತ ಸಖೂಬಾಯಿ” ನಾಟಕವನ್ನು ತೆಗೆದುಕೊ೦ಡರು. ಅದರಲ್ಲಿ ರಾಮರಾಯರು 
ಸಖೂಪಾತ್ರವನ್ನೂ ಮಾಸ್ತರ್‌ ಕೃಷ್ಣರಾಯರು ವಿಠಲನ ಪಾತ್ರವನ್ನೂ 
ಅಭಿನಯಿಸುತ್ತಿದ್ದರು. ರಾಮರಾಯರ ಗಾನಕ್ಕೆ ಮನಸೋತ ಮಾಸ್ತರ್‌ ಕೃಷ್ಣಾ ಅವರ 
ಶಿಷ್ಯತ್ತವನ್ನು ಸ್ವೀಕರಿಸಿ ಮೂರು ವರ್ಷ ಕಾಲ (೧೯೧೦-೧೩) ಅವರಿಂದ ಗಾನವನ್ನು 
ಕಲಿತರು. 


ಮಾರನೆಯ ವರ್ಷ ಕಂಪೆನಿಯನ್ನು ಬಿಟ್ಟು 'ನೂತನ ಸ೦ಗೀತ ನಾಟಕ 
ಮಂಡಳಿ” ಎಂಬ ಹೆಸರಿನಿಂದ ತಾವೇ ಒಂದು ಸಂಘವನ್ನು ಸ್ಥಾಪಿಸಿದರು. ಅನೇಕ 
ಹೊಸ ನಾಟಕಗಳನ್ನು ಬರೆಯಿಸಿ ಅದರಲ್ಲಿ ತೆಗೆದುಕೊಂಡಿದ್ದರು. ಅವರು 
ಅಭಿನಯಿಸುತ್ತಿದ್ದ 'ಆತ್ಮತೇಜ' ಎಂಬ ನಾಟಕವನ್ನು ದಿವಂಗತ ಲೋಕಮಾನ್ಯ 
ತಿಲಕರವರು ನೋಡಿ ತು೦ಬ ಮೆಚ್ಚಿದರು. ೧೯೨೫ರ ತನಕ ಕಂಪೆನಿ ಯಶಸ್ವಿಯಾಗಿ 
ನಡೆದು ಬ೦ತು. ಆ ವರ್ಷ ಪ್ರಧಾನ ಪಾತ್ರ ಧರಿಸುತ್ತಿದ್ದ ಕೆಲವು ನಟರು ತೀರಿಕೊಳ್ಳಲು 
ರಾಮರಾಯರು ದುಃಖದಿಂದ ಕಂಪೆನಿಯನ್ನು ನಿಲ್ಲಿಸಿಬಿಟ್ಟಿರು. 


ಮಹಾರಾಷ್ಟ್ರಕೋಕಿಲ ಶಂಕರರಾವ್‌ ಸರ್‌ನಾಯಕರವರು ಆಗ 'ಯಶವಂತ 
ನಾಟಕ ಮಂ೦ಡಳಿ'ಯನ್ನು ನಡೆಸುತ್ತಿದ್ದರು. ಸರ್ವಸಾಹಸ ಮಾಡಿ ರಾಮರಾಯರನ್ನು 
ತಮ್ಮ ಕಂಪನಿಗೆ ತೆಗೆದುಕೊಂಡರು. ಇದರಿಂದ ಶ೦ಕರರಾಯರಿಗೆ ಶುಕ್ರದೆಸೆ ಬಂದ 


ಹಾಗಾಯಿತು. ಅವರ ಮಾನಾಪಮಾನ, ತುಲಸೀದಾಸ ನಾಟಕಗಳಿಗೆ ಹೊನ್ನಿನ ಮಳೆ 
ಸುರಿಯಲಾರ೦ಭವಾಯಿತು. 


ತಮ್ಮಗುರುಗಳ ಶಿಷ್ಯವರ್ಗಕ್ಕೆ ಸೇರಿದ ಶ್ರೀಮತಿ ಹೀರಾಬಾಯಿ ಬರೋಡ್‌ಕರ್‌ 
ಅವರು ೧೯೨೯ರಲ್ಲಿ 'ನೂತನ ಸಂಗೀತ ವಿದ್ಯಾಲಯ'ದ ನಾಟ್ಯಶಾಖೆಯನ್ನು ತೆಗೆಯಲು 
ರಾಮರಾಯರು ಅವರ ಸಹ ನಟರಾಗಿ ನಿ೦ತರು. ಮೀರಾಬಾಯಿ, ಸೌಭದ್ರನಾಟಕಗಳು 
ಇಬ್ಬರ ಗಾನವೈಖರಿಯಿ೦ದ ವಿಶೇಷ ಶೋಭಿಸತೊಡಗಿದವು. ಈ ಮಂಡಳಿಯ 
ಉತ್ಕರ್ಷದೆಶೆಯೆಂದರೆ, ಮಹಾರಾಷ್ಟ್ರ ಸಂಗೀತದ ಉತ್ಕರ್ಷದೆಶೆಯೆಂದು 
ಹೇಳಬಹುದು. ೧೯೩೨ರಲ್ಲ ಹೀರಾಬಾಯಿಯವರ ಕಂಪನಿಯನ್ನು ಕೆಲವು 
ಕಾರಣಗಳಿ೦ದ ಬಿಡಬೇಕಾಯಿತು. ಸರ್‌ನಾಯಕರ ಒತ್ತಾಯಕ್ಕೆ ಅವರಲ್ಲಿಮತ್ತೆ ಹೋಗಿ 
ನಾಲ್ಕುತಿ೦ಗಳಿದ್ದುರಂಗಭೂಮಿಯ ಜೀವನಕ್ಕೆ ಸಾಷ್ಟಾಂಗ ನಮಸ್ಕಾರ ಹಾಕಿಬಿಟ್ಟರು. 


ರಾಮರಾಯರ ನಾಟಕ-ಜೀವನದಲ್ಲಿ ಕೆಲವು ವಿನೋದ 
ಪ್ರಸ೦ಗಗಳಾಗುತಿದ್ದುವು. ಇವರ ಗುರುಗಳಿಗೆ ನಾಟಕವೆಂದರೆ ಸೇರುತ್ತಿರಲಿಲ್ಲ. ತಮ್ಮ 
ಶಿಷ್ಯನಾಟಕ ಸೇರುವುದ೦ತೂ ಸುತರಾಂ ಬೇಕಿರಲಿಲ್ಲ. ಒ೦ದು ಸಲ ಖಾನಸಾಹೇಬರು 
ಶಿಷ್ಯನ ಪಾತ್ರವನ್ನು ನೋಡಬೇಕೆ೦ದು ಆಗ೦ತುಕರ ಹಾಗೆ ಬ೦ದು ಮಂದಿರದಲ್ಲಿ 
ಕುಳಿತಿದ್ದಾರೆ. ಜತೆಯಲ್ಲಿ ಒ೦ದು ಉಡುಗರೆಯನ್ನೂ ತಂದಿದ್ದರು. ಶಿಷ್ಯನ ಸ್ತ್ರೀ 
ಭೂಮಿಕೆಯನ್ನು ಸ್ವಲ್ಪ ಹೊತ್ತು ನೋಡಿ ತಾವು ತಂದಿದ್ದ ಸೀರೆಯನ್ನು ಶಿಷ್ಯನಿಗೆ 
ಕಳುಹಿಸಿಕೊಟ್ಟು ತಾವು ಹೊರಟು ಬಿಟ್ಟರು. ಉಡುಗರೆಯ ಹಿಂದಿದ್ದ ಚುಚ್ಚು 
ರಾಮರಾಯರಿಗೆ ಅರ್ಥವಾಗದಿರಲಿಲ್ಲ ಆದರೂ ಗುರುಗಳು ತಮ್ಮ ಭೂಮಿಕೆಯನ್ನು 
ಒಮ್ಮೆಯಾದರೂ ನೋಡಿದರಲ್ಲಾ ಎನ್ನುವುದೇ ತೃಪ್ತಿ ಗುರು ಶಿಷ್ಯರ ಪ್ರೇಮ 
ಆದರ್ಶವಾಗಿತ್ತು. 'ರಾಮು' ಎಂದರೆ ಸಾಕು ಖಾನಸಾಹೇಬರ ಮೈಯೆಲ್ಲಾ 
ಕಿವಿಯಾಗುತ್ತಿತ್ತು. ನಾನೊ೦ದು ಸಲ ಅಬ್ದುಲ್‌ ಕರೀಮರೊಂದಿಗೆ ಪ್ರಸ್ತಾಪಿಸುತ್ತ 'ನಿಮ್ಮ 
ಶಿಷ್ಯನ ಹಾಡಿಕೆಯ ವಿಚಾರ ನಿಮ್ಮ ಅಭಿಪ್ರಾಯವೇನು' ಎಂದು ಕೇಳಿದೆ. ಅದಕ್ಕವರು 


`ಅವನ ಹಾಗೆ ಹಾಡುವುದಕ್ಕೆ ನನಗೂ ಸಾಧ್ಯವಿಲ್ಲ: ಎಂದು ನಿರ್ವಂಚನೆಯಿಂದ 
ಉತ್ತರವಿತ್ತಿದ್ದರು. ರಾಮರಾಯರು ಕಂಪೆನಿ ಬಿಟ್ಟೊಡನೆಯೇ ಪ್ರವಾಸವನ್ನು 
ಆರಂಭಿಸಿದರು. ಮೈಸೂರು, ಬರೋಡಾ, ಮುಂಬಯಿ, ಹೈ ದರಾಬಾಜು ಮೊದಲಾದ 
ದೊಡ್ಡ ಪಟ್ಟಿಣಗಳಲ್ಲಿ ರಸಿಕರ ಮತ್ತು ರಾಜರ ಮುಂದೆ ಕಛೇರಿಗಳನ್ನು ಮಾಡಿದರು. 
ಒಂದು ಸಲ ಮುಂಬಯಿಯ ಗಣೇಶೋತ್ಸವ ಕಾಲಕ್ಕೆ ಇವರದೇ ಏಳು 
ಬೈಟಕಗಳಾದವು. ೧೯೩೨ರ ಆಗಸ್ಟು ತಿ೦ಗಳಲಿ ನಾಗಪುರದ ಮಹಾಜನರು 
ಸಾರ್ವಜನಿಕ ಸಭೆ ಮಾಡಿ ಇವರನ್ನು ಗೌರವಿಸಿದರು. ಸ೦ಗೀತವಿದ್ಯಾ ವಿಶಾರದರಾದ 
ಧರ್ಮಪುರದ ಮಹಾರಾಜರೂ, ನರಸಿ೦ಹ ಚಿ೦ತಾಮಣಿ ಕೇಳ್ಕರ್‌, ರಾಜಾಸಾಹೇಬ್‌ 
ರಾನಡೇ, ಸರ್‌ ಮುಜ೦ದಾರ್‌ ಮೊದಲಾದ ಪ್ರಭ್ಯತಿಗಳು ರಾಮರಾಯರ ಗಾನದ 
ಅಚ್ಚಭಕ್ತರಾಗಿದ್ದಾರೆ. ೧೯೩೬ರಲ್ಲಿ ಕೂಡಲಿ ಮಠದ ಸ್ವಾಮಿಗಳವರು ರಾಮರಾಯರಿಗೆ 
“ಗಾನ ಕೇಸರಿ” ಎ೦ಬ ಬಿರುದನ್ನುದಯೆಪಾಲಿಸಿದರು. 


ರಾಮರಾಯರ ಗಾಯನ ಕೌಶಲ್ಯಕ್ಕೆ ಅವರ ಅಪೂರ್ವವಾದ ಸ್ವರ ಲಕ್ಷಣವೇ 
ಕಾರಣ. ಗ೦ಭೀರವೂ, ಸುಶ್ರಾವ್ಯವೂ ಆದ ಶಾರೀರ, ನಯ, ಘಾತಗಳೆರಡರ ಅಪೂರ್ವ 
ಮೇಳವಿದೆ. ವಾದಿ ಸ೦ವಾದಿಗಳ ಲಲಿತಲಾಸ್ಕದಲ್ಲಿ ಇವರ ಗಾನ ಬೆಳೆಯುತ್ತದೆ. 
ರಾಮರಾಯರು ಖಾನಸಾಹೇಬರಂತೆ ರಾಗಪ್ರೇಮಿಗಳು. ತಾಳದ ಸರ್ಕಸ್ಸಿಗಿಂತಲೂ 
ರಾಗದ ಅಂದೋಲನದ ಕಡೆಗೆ ಲಕ್ಷ್ಯ ವಿಶ್ವಾಸ ಬಹಳ. ಕರುಣ, ವೀರ, ಶೃಂಗಾರ 
ರಸಗಳೇ ಇವರ ಗಾಯನವನ್ನು ಆಳುವ ತ್ರಿಮೂರ್ತಿಗಳು. ಸಂಗೀತದಲ್ಲಿ ಸುಖದ ಕಡೆಗೆ 
ಎಷ್ಟುಲಕ್ಷ್ಯವೋ ಶಾಸ್ತ್ರಪರಿಶುದ್ಧತೆಯ ಕಡೆಗೂ ಅಷ್ಟೇ ಲಕ್ಷ್ಯ ಇವರು ವಿಲಂಬಕಾಲದಲ್ಲಿ 
ಹಾಡುವಾಗ, ತಾಳ ಹಾಕುವುದು ದೊಡ್ಡ ದೊಡ್ಡ ವಿದ್ವಾಂಸರಿಗೂ ಕಷ್ಟವಾಗುತ್ತದೆ. - 
ಪೂರ್ಯಾ, ಭೀಮಪಲಾಸ, ದುರ್ಗಾ, ಜೋಗಿ, ಪಹಡಿ, ಯಮನ, ಬಿಲಾವಲ್‌ ಇವೇ 
ರಾಮರಾಯರ ಕೆಲವು 'ಖಾಸಾ' ರಾಗಗಳು. ಭೀಮಪಲಾಸಿನಂತಹ ಸಾಧಾರಣ 
ರಾಗವನ್ನೂ ತಮ್ಮ ವ್ಯಕ್ತಿತ್ವದ ಅಚ್ಚೊತ್ತಿ ಹಾಡುತ್ತಾರೆ; ಅದನ್ನು ಅಪರೂಪರಾಗದ 


ಪು 
ಸ್ಥಾನಕ್ಕೇರಿಸುತ್ತಾರೆ. ಮಹಾರಾಷ್ಟ್ರ ಸಂಗೀತ ನಾಟಿಕಗಳ ಉತ್ಕರ್ಷಕ್ಕೆ ರಾಮರಾಯರ 


ಸೇವೆ ಮಹತ್ತರವಾದುದು. ರಂಗಕ್ಕೆ ಸಾರಂಗಿ ವಾದ್ಯವನ್ನು ಪರಿಚಯಮಾಡಿಕೊಟ್ಟವರೇ 
ಇವರು. ಇವರ ಸುಧಾರಣೆಗಳನ್ನು ಬಾಲಗಂಧರ್ವ ಮೊದಲಾದವರು 
ಅನುಕರಿಸಲಾರಂಭಿಸಿದರು. 


ಜೀವಮಾನವೆಲ್ಲಾ ಮಹಾರಾಷ್ಟ್ರ ದೇಶದಲ್ಲಿ ಅವರ ಕಲೆಗಳ ಸೇವೆ ಮಾಡಿ 
ಕಳೆದೆನಲ್ಲಾ ಎಂದು ಬಹಳ ಪರಿತಪಿಸುತ್ತಾರೆ. ಕನ್ನಡದೇಶ, ಕಲೆಗಳು, ಕನ್ನಡಿಗರ 
ಆತ್ಮಗೌರವವೆ೦ದರೆ ರಾಮರಾಯರಿಗೆ ಬಹಳ ಮೆಚ್ಚು. ಕನ್ನಡದ ಸಲುವಾಗಿ ಪುಣೆ 
ಮೊದಲಾದ ಸ್ಥಳಗಳಲ್ಲಿ ಮಹಾರಾಷ್ಟ್ರರೊಂದಿಗೆ ಬಡಿದಾಡುವುದಕ್ಕೆ ರಾಮರಾಯರು 
ಹೆಸರಾಗಿದ್ದಾರೆ. 


ಈಗಿವರು ತಮ್ಮ ಊರಿನಲ್ಲಿಯೇ ಇರುತ್ತಾರೆ. ಪ್ರತಿ ಗುರುವಾರ ತಮ್ಮ 
ಮನೆಯಲ್ಲಿಹಾಡುತ್ತಾರೆ. ಅದನ್ನುಕೇಳುವುದಕ್ಕೆ ಧಾರವಾಡ, ಹುಬ್ಬಳ್ಳಿ ಹಾವೇರಿಗಳಿಂದ 
ಜನರು ತ೦ಡತ೦ಡವಾಗಿ ಸೇರುತ್ತಾರೆ. ಹುಬ್ಬಳ್ಳಿಯ ಗಂಗೂಬಾಯಿ (ಹಾನಗಲ್‌ 
ಗಾಂಧಾರಿ) ಇವರ ಶಿಷ್ಯೆಯಾಗಿ ಗುರುವಿಗೆ ಕೀರ್ತಿತರುವ ಶುಭಸೂಚನೆಯನ್ನು 
ತೋರುತ್ತಿದ್ದಾಳೆ. 


ಮುಂಬಯಿ ರೇಡಿಯೋನಲ್ಲಿ ರಾಮರಾಯರ ಗಾನ ತಿಂಗಳಿಗೆ ಎರಡು 
ಊರು ಬಾರಿಯಾದರೂ ಕೇಳಿ ಬರುತ್ತದೆ. 


ಅಖಿಲ ಭಾರತದಲ್ಲಿ ಕನ್ನಡಿಗರ ಕಲಾಮಹಿಮೆಯನ್ನು ಸಾರಿ, 
ಕನ್ನಡಿಗತನವನ್ನು ಎತ್ತಿ ಹಿಡಿದವರಲ್ಲಿ ರಾಮರಾಯರೊಬ್ಬರೆ೦ದು ನಿಸ್ಸಂಕೋಚವಾಗಿ 
ಹೇಳಬೇಕಾಗುತ್ತದೆ. 


೫-೫-೧೯೩೯ 


ತರುವಾಯ 


ಶ್ರೀರಾಮರಾಯರು ಉಲ್ಬಣ ಬೇನೆಗೆ ತುತ್ತಾಗಿ ಕುಂದಗೋಳದಲ್ಲಿದ್ದ ಸುದ್ದಿ 
ಬಂದು ಗಾಯನಾರಾಧಕರನ್ನುತು೦ಬ ದುಃಖಪಡಿಸಿತು. ಈಗವರು ಗುಣಹೊಂದಿ ಮತ್ತೆ 
ಬೈಟಕ್ಕುಗಳನ್ನು ಮಾಡುತ್ತಿರುವ ಸಂಗತಿ ನಮಗೆ ಅತ್ಯಂತ 
ಸ೦ತೋಷವನ್ನುಂಟುಮಾಡಿದೆ. 


೩೦-೩-೧೯೪೬ 


ಜೌ ಸ ಸ ೬.1 ಸ 


ಎ. ವಿ. ವಿ. ಪ್ರಬುದ್ಧರಾಗಿದ್ದಾಗ 


ಎ.ವಿ.ವಿ. ತರುಣರಾಗಿದ್ದಾಗ 


ದುಷ್ಯಂತ -ಎ. ವಿ. ವರದಾಚಾರ್‌ 


ಆ. ನಟಿಶಿರೋಮಜಿ ಎ. ವಿ. ವರದಾಚಾರ್ಯ 


ಕರ್ನಾಟಕ ನಾಟಕರ೦ಗದ ಪ್ರಭುವಾಗಿ ಬೆಳಗಿದ ಶ್ರೀ] ವರದಾಚಾರ್ಯರ 
ಮ್ಯತಿಯ ವಾರ್ತೆಯಿ೦ದ (೬-೪-೧೯೨೬) ಕನ್ನಡಿಗರಿಗೆ ಸಿಡಿಲುಬಡಿದ೦ತಾಯಿತು. 
ಜೀರ್ಣವಾಗಿದ್ದ ನಾಟಕ ಕಲೆಯನ್ನುದ್ದರಿಸಲು ಭರತಾಚಾರ್ಯನಂತೆ ೫೩ ವರ್ಷಗಳು 
ಮೆರೆದು ಕಲಾಭ್ಯುದಯಕ್ಕಾಗಿ ತನುಮನಧನಗಳನ್ನರ್ಪಿಸಿದ ಆಚಾರ್ಯರು ತನ್ನ 
ಅಂತಿಮ ಕಾಲವನ್ನು ದಾರಿದ್ರದಶೆಯಲ್ಲಿಯೂ, ಉಪಟಳಗಳ ಬಾಧೆಯಿಂದಲೂ 
ಕಳೆದರು. 


ಉತ್ತಮ ವಂಶದಲ್ಲಿಯೇ ವರದಾಚಾರ್ಯರು ಜನಿಸಿ ಎಫ್‌. ಎ. ವರೆಗೆ 
ಆಧುನಿಕ ರೀತ್ಯಾ ಶಿಕ್ಷಣ ಸಡೆದರು.. ಈ ಅವಧಿಯಲ್ಲವರು ಮಾತಾಪಿತ್ಯಗಳ ವಿಯೋಗ 
ದಾರಿದ್ಯದುಃಖಾದಿಗಳನ್ನು ಕಂಡರು. ವಿದ್ಯಾಭ್ಯಾಸವನ್ನು ದ್ರವ್ಯಾಭಾವದಿಂದ 
ಮುಂದುವರಿಸಲಾರದೆ ಆಗತಾನೆ ಶ್ರೀ ಚಾಮರಾಜೇಂದ್ರ ಒಡೆಯರವರ ಆಶ್ರಯದಲ್ಲಿ 
ಸ್ಥಾಪಿತವಾಗಿದ್ದ ಶ್ರೀ ಗೌರಿ ನರಸಿಂಹಯ್ಯನವರ ಸರಸ್ವತೀ ವಿಲಾಸ ನಾಟಕ ಸಭೆಯನ್ನು 
ಸೇರಿದರು. ಶ್ರೀ] ನರಸಿಂಹಯ್ಯನವರು ಆಚಾರ್ಯರ ಪ್ರತಿಭೆಯನ್ನು ಕಂಡುಕೊಂಡು 
ಅದನ್ನು ಸದುಪಯೋಗಮಾಡಿಕೊ೦ಡು, ಮೊದಲಿನಿಂದಲೂ ಅವರಿಗೆ ಪ್ರಧಾನ 
ಪಾತ್ರಗಳನ್ನೇ ಕೊಡುತ್ತಿದ್ದರು. ಹುದುಗಿದ್ದ ಸತ್ವ ಹೊರಮೂಡಲನುಕೂಲವಾಯಿತು. 
ಸಭೆಯೊಂದಿಗೆ ೧೮೯೦ ರಲ್ಲಿ ಆಚಾರ್ಯರು ಬೆಂಗಳೂರು ಬಳ್ಳಾರಿ ಪ್ರಾಂತ್ಯಗಳಿಗೆ 
ಪ್ರವಾಸಹೋಗಿ ತಮ್ಮ ಕೀರ್ತಿ ಪಳವಿಗೆ ನೆಟ್ಟರು. ಪ್ರವಾಸವನ್ನು ಮುಗಿಸಿಕೊಂಡು 
ಬಂದನಂತರ ಕೆಲಕಾಲದೊಳಗಾಗಿಯೇ ಸಭೆಯೊಡೆಯಿತು. ಆ ಕಾಲದಲ್ಲಿಯೇ 
ಆಚಾರ್ಯರಿಗೆ ವಿಪತ್ನರಂಪರೆಗಳು ಬರಲಾರ೦ಭಿಸಿ ಅವರ ಧರ್ಮಪತ್ನಿ ಏಕಮಾತ್ರ 
ಪುತ್ರ ಚಿ|| ಕುಪ್ಪು ಕಾಲಾಧೀನರಾದರು. ನಟಶೇಖರನ ಹೃದಯ ಒಡೆಯಿತು. 
ದಾರಿದ್ಯದ ಕೋಟಲೆಯಿ೦ದ ವಿಮುಕ್ತರಾಗಲು ಬೆಂಗಳೂರು ರೆಸಿಡೆ೦ಟರ 


ಕಛೇರಿಯಲ್ಲೊಂದು ಗುಮಾಸ್ತೆಯ ಹುದ್ದೆಯನ್ನು ಸೇರಿದರು. ಆಚಾರ್ಯರ ಪರಿಸ್ಥಿತಿಗೆ 
ಪರಿತಾಪ ಪಟ್ಟು ಅವರ ಗೆಳೆಯರು ಕೆಲವರು “ಬೆ೦ಗಳೂರು ಯೂನಿಯನ್‌” ಎಂಬ 
ನಾಟಕ ಸಂಘವೊಂದನ್ನೇರ್ಪಡಿಸಿ  ಆಚಾರ್ಯರನ್ನೇ ಸರ್ವಾಧಿಕಾರಿಗಳನ್ನಾಗಿ 
ಮಾಡಿದರು. ಇಂದಿಗೂ ಜೀವಂತರಾಗಿರುವ ಬೆಂಗಳೂರು ಯೂನಿಯನ್ನಿನ 
ವ್ಯವಸ್ಥಾಪಕರಿ೦ದ ಅವರಾಡುತ್ತಿದ್ದಂತೆ “ಗುಲೇಬಕಾವಲಿ” ನಾಟಕವನ್ನು ಈಗಲೂ 
ಯಾರೂ ಆಡಿತೋರಿಸುತ್ತಿಲ್ಲವೆ೦ದು ಕೇಳಿರುವೆನು. ಕಾರಣಾಂತರಗಳಿಂದ ಈ ಸಂಘ 
ಮುರಿಯಲು, ಆಚಾರ್ಯರೇ ೧೯೦೨ನೆಯ ಇಸವಿಯಲಲ್ಲಿ 'ರತ್ನಾವಳಿ ನಾಟಕ 
ಸಭೆ'ಯನ್ನು ಸ್ಥಾಪಿಸಿ, ಆಮರಣಪರ್ಯಂತ ನಡೆಸಿಕೊಂಡು ಬಂದರು. 


ಆಚಾರ್ಯರ ಪ್ರತಿಭೆಯ ಪರಿಚಯವನ್ನು ಮಾಡಿಕೊಡಬೇಕಾದರೆ ಒಂದು 
ದೊಡ್ಡ ಗ್ರಂಥವನ್ನೇ ಬರೆಯಬೇಕಾಗುವುದು. ನಟಿನಿರಬೇಕಾದ ಸಮಸ್ತ ಗುಣಗಳೂ 
ಆಚಾರ್ಯರನ್ನು ಆಶ್ರಯಿಸಿದ್ದುವು. ಸುಂದರವಾದ ವದನಾರವಿ೦ದ, ಸ್ಫೂರ್ತಿಯುಳ್ಳ 
ಕ೦ಗಳು, ರಾಜಠೀವಿಯ ಬೆಡಗು, ನಡೆ ನುಡಿ, ಮಧುರವಾದ ಕ೦ಠ ಇವು ಎಲ್ಲವುಗಳ 
ಸಮಾಗಮವನ್ನು ನಾನು ಕಂಡುದು ಆಚಾರ್ಯರೊಬ್ಬರಲ್ಲೇ; ಅವರು ಸುಮಾರು ೩೦ 
ನಾಟಕಗಳನ್ನಾಡುತ್ತಿದ್ದರು. ಅವುಗಳಲ್ಲಿ ಒಂದು ಪಾತ್ರವನ್ನೂಕೆಡಿಸಿದುದು ಕಂಡು ಇಲ್ಲ 
ಯಾರಿಂದಲೂ ಕೇಳಿಯೂ ಇಲ್ವ ಒಂದೇ ಪಾತ್ರಾಭಿನಯವನ್ನು ನೂರು ಬಾರಿ 
ನೋಡಿದರೂ ಮತ್ತೆ ಮತ್ತೆ ನೋಡಬೇಕೆಂದೆನಿಸುತ್ತಿತ್ತು. ಪ್ರಹ್ಲಾದ ಚರಿತ್ರೆಯ 
“ಹಿರಣ್ಯಕಶಿಪು”, ನಿರುಪಮೆಯ “ಸಂತಾಪಕ” ಶಾಕುಂತಲದ 'ದುಷ್ಕಂತ' 
ರತ್ನಾವಳಿಯ “ವಸಂತ” ರಾಮವರ್ಮ ಲೀಲಾವತಿಯ 'ರಾಮವರ್ಮ' ಗಳನ್ನು 
ಸಂಸಾರದ ಸಾಮಾನುಗಳನ್ನು ಒತ್ತೆಯಿಟ್ಟು ನೋಡಿದವರನ್ನು ನಾನು ಬಲ್ಲೆ ಹರಿಶ್ಚಂದ್ರ 
ಚರಿತ್ರೆಯಲ್ಲಿ ಕಂಬನಿಯಿಂದ ವಸ್ತ್ರಗಳನ್ನು ನೆನೆಯಿಸದಿದ್ದವರಾರು? ಪ್ರಹ್ಲಾದ 
ಚರಿತ್ರೆಯಲ್ಲಿ ರೋಮಾ೦ಚವನ್ನು ಪಡೆಯದಿದ್ದವರಾರು? ದುಷ್ಕಂತನ, ಕೀಚಕನ, 
ಮದನ ವೇಧೆಯನ್ನು ನೋಡಿ ಮರುಕಗದಿದ್ದವರಾರು? ಪಾತ್ರಾಭಿನಯವೆಂದರೆ 
ಆಚಾರ್ಯರಿಗೆ ಪಾತ್ರವನ್ನು ಸಾಕ್ಷಾತ್ಕಾರ ಮಾಡಿಕೊಂಡಾತೆಯೇ. ಹಿರಣ್ಯಕಶಿಪುವಾಗಿ, 


ಭೂಧೇವಿ, ಪ್ರಹ್ಲಾದನನ್ನು ದಂಡಿಸಿದ ರಭಸದಲ್ಲಿ ಪೆಟ್ಟು ತಿಂದ ನಟರನ್ನು ನಾನು ಬಲ್ಲೆ 
ಸ೦ತಾಪಕ ಪಾತ್ರವನ್ನಭಿಯಿಸುತ್ತಾ ಕೊನೆಯ ದೃಶ್ಯದಲ್ಲವನ ಆತ್ಮಹತ್ಯವನ್ನು 
ತೋರಿಸುತ್ತಾ ಕುತ್ತಿಗೆಗೆ ಹಗ್ಗವನ್ನು ಬೀರಿಕೊ೦ಡು ಆಚಾರ್ಯರು ಎಷ್ಟೋಸಲ 
ಸ್ಕೃತಿತಪ್ಪಿದ್ದರು. ದೇಹಾರೋಗ್ಯ  ಕೆಟ್ಟಿರಲಿ ಇತರ ಕಾರಣಗಳಿಂದ 
ಸ್ಮೃತಿವಶದಲ್ಲಿರದಿರಲಿ, ಆಚಾರ್ಯರು ರಂಗಕ್ಷೇತ್ರವನ್ನು ಪ್ರವೇಶಿಸಿ ಬಿಟ್ಟರೆ೦ದರೆ ಹೊಸ 
ಜನ್ಮವನ್ನೇ ಪಡೆಯುತ್ತಿದ್ದರು. 


ಅವರ ಔದಾರ್ಯದ ವಿಚಾರ ಕರ್ಣನು ಐತಿಹಾಸಿಕ 
ಪುರುಷನಾಗಿರಲಿಲ್ಲವೆಂದು ವಾದಮಾಡುವವರಿಗೆ ಆಚಾರ್ಯರ ಜೀವನವೇ 
ಪ್ರತ್ಯುತ್ತರವಾಗಿತ್ತು. ಬೇಡಿದವರಿಗೆ ಇಲ್ಲವೆಂದ ದಿನವೇ ಇಲ್ಲ ತಮ್ಮಲ್ಲಿರಲಿ ಇಲ್ಲದಿರಲಿ, 
ಸಾಲವಾದರೂ ತಂದು ದಾನ ನೀಡುತ್ತಿದ್ದರು. ಈಗ ಆಂಧ್ರ ವಿಶ್ವವಿದ್ಯಾಪೀಠದ 
ಸ್ಥಾನಪತಿಗಳಾಗಿರುವ ಶ್ರೀ| ಸಿ. ಆರ್‌. ರೆಡ್ಡಿಯವರು ತಮ್ಮಲ್ಲಿಗೆ ಸಹಾಯ ಕೋರಿ ಬಂದ 
ವಿದ್ಯಾರ್ಥಿಯೊಬ್ಬನನ್ನು ರಾಜಕುಮಾರನಲ್ಲಿಗೆ ಕಳುಹಿಸುತ್ತೇನೆಂದು ಹೇಳಿ 
ವರದಾಚಾರ್ಯರಲ್ಲಿಗೆ ಕಳುಹಿಸಿದುದೇ ಇದಕ್ಕೆ ನಿದರ್ಶನ. ಮ೦ಡಳಿಯ ಲೆಕ್ಕದಂತೆ 
ಇವರ ದಾನಧರ್ಮ ೮೦,೦೦೦ ರೂಪಾಯಿಗಳಾಗಿತ್ತೆ೦ದು ತಿಳಿಯ ಬರುತ್ತದೆ. ನೈಜವಾಗಿ 
ಅದು ೮೦,೦೦೦ ರೂಪಾಯಿಗಳ ನಾಲ್ಕರಷ್ಟಾದರೂ ಆಗಿರಬೇಕೆ೦ದು ಆಚಾರ್ಯರನ್ನು 
ಚನ್ನಾಗಿ ಬಲ್ಲವರ ಅಭಿಪ್ರಾಯ. ಇವರ ಮ೦ಡಲಿಯಲ್ಲಿ೫೦ ಮಂದಿ ನಟರ ಮೇಲಿದ್ದರು. 
ಅವರ ಗೃಹಗಳಲ್ಲಿ ಮದುವೆ ಮುಂಜಿಗಳು ಸಂಭವಿಸಿದರೆ ಆಚಾರ್ಯರ ಕಿವಿಗೊಂದು 
ಮಾತು ಬೀಳುವುದೇ ತಡ, ಖರ್ಚಿನ ಯೋಚನೆ ತಪ್ಪುತ್ತಿದ್ದಿತು. ಮಿತ್ರರು ಯಾರಾದರೂ 
ಫಲಭಕ್ಷ್ಯಗಳನ್ನು ತೆಗೆದುಕೊ೦ಡು ಹೋಗಿ ಆಚಾರ್ಯರಿಗೆ ಕೊಟ್ಟರೆ ಮ೦ಡಳಿಯ 
ಬಾಲಕರಿಗೆ ಹ೦ಚಿದಲ್ಲದೆ ಅವರು ಭುಂಜಿಸುತ್ತಿರಲಿಲ್ಲ. 


ಆಚಾರ್ಯರೇನೋ ನಮ್ಮನ್ನು ಬಿಟ್ಟು ತೆರಳಿದರು. ಅವರ ಕೀರ್ತಿ ಔದಾರ್ಯ 
ನಮ್ಮನ್ನು ಬಿಟ್ಟು ತೆರಳುವಂತಿಲ್ಲ ಅವರ ಶಿಷ್ಯವರ್ಗದ ನಾಗೇಶರಾಯರು, 


ಮರಿರಾಯರು, ನಾಗೇ೦ದ್ರರಾಯರು, ಶೇಷಗಿರಿರಾಯರು ಇಂದಿಗೂ 
ಕಲಾಸೇವೆಯನ್ನೆಸಗುತ್ತಿದ್ದಾರೆ. 


ಹಳೆಯ ನೆನಹು 


ಒ೦ದು ಸಂಧ್ಯಾಕಾಲ. ವರದಾಚಾರ್ಯರೊಂದಿಗೆ ನಾನೂ ಅವರೊಬ್ಬ 
ಆಪ್ತಗೆಳೆಯರೂ ಒಂದು ಚಲನಚಿತ್ರ ನೋಡಲು ಹೋಗಿದ್ದೆವು. ಗಾಡಿಯನ್ನು ಹತ್ತುವಾಗ 
ಆಚಾರ್ಯರ ಕೈಗೊಂದು ಸಿಗರು ಚುಚ್ಚಿಕೊಂಡಿತು. ಅದನ್ನು ನಾನು ಮೆಲ್ಲಗೆ 
ತೆಗೆಯುತ್ತಿದ್ದಾಗ ಆಚಾರ್ಯರು 'ಇದೆಲ್ಲಾಕೊನೆಯ ದಿನದ ಕಷ್ಟಗಳು' ಎ೦ದರು. ನನಗೀ 
ನುಡಿ ಹಲವು ವಿಧದಲ್ಲಿ ಅಚ್ಚರಿಯನ್ನುಂಟುಮಾಡಿತು. ರಾಜ ಮಹಾರಾಜರನ್ನು 
ಮೀರಿಸುವ ವೈಭವದಲ್ಲಿ ಬಾಳಿದ ನಟರಾಜ ತನ್ನ ಕೂನೆಗಾಲದಲ್ಲಂತು ದರಿದ್ರನಂತೆ 
ವಕ್ರ--ಶಕಟ (ಜಟಕ) ವನ್ನೇರಬೇಕಾಯಿತಲ್ಲಾ ಎ೦ದು ನೊಂದುಕೊಂಡೆ. ಆದರೂ 
ಕಿರಿತನದ ತು೦ಟತನದಿ೦ದ 'ಆಚಾರ್ರಿಗೆ ಸಾಯಲಿಕ್ಕೆ ಭಯವೇನೋ?' ಎಂದೆ. ಅದಕ್ಕೆ 
ಆಚಾರ್ಯರು, ಲೋಕವೇ ತಮ್ಮನಗುವಿನೊಳಗಡಗಿಯೋ ಎಂಬಂತೆ ನಕ್ಕು 'ಅದಕ್ಕಲ್ಲ 
ನನ್ನಚಿ೦ತೆ. ನಾನು ಆರಂಭಮಾಡಿದ ರಂಗಸೇವೆ ಪೂರ್ತಿಯಾಗಲಿಲ್ಲವಲ್ಲಾ ಎಂಬುದು 
ಮೊದಲನೆಯ ಚಿಂತೆ. ನನ್ನಾನಂತರ ಆ ಹುಡುಗರು (ಸಹನಟರು) 
ತಬ್ಬಲಿಗಳಾಗುತ್ತಾರಲ್ಹಾ ಎ೦ಬುದೆರಡನೆಯ ಚಿಂತೆ' ಎಂದರು. ಚಿತ್ರವನ್ನು 
ನೋಡಿಕೊ೦ದು ಮನೆಗೆ ಬರುತ್ತಿದ್ದಾಗ ಆಚಾರ್ಯರು ಮನವನ್ನು ಮಥಿಸುತ್ತಿದ್ದ 
ಸ೦ತಾಪವನ್ನುತಡೆಯುತ್ತಾ'ಈ ಕೋಲ್ಕನ್‌ ವಿಲ್ಮಾಬ್ಯಾಂಕಿ ಇವರುಗಳ ಯೋಗ್ಯತೆಯನ್ನು 
ನಮ್ಮವರು ರಂಗಪ್ರಪ೦ಚದಲ್ಲಿ ಪಡೆಯುವುದು ಯಾವಾಗ ಮಗೂ' ಎ೦ದರು. ಮನೆಗೆ 
ಬಂದೆವು. ಆಚಾರ್ಯರು ತಮ್ಮ ಗೋಧಿಯ ಅಲ್ಲಾಹಾರವನ್ನು ಭುಂಜಿಸಿ ನಮ್ಮೊಂದಿಗೆ 
ಸಂಭಾಷಿಸುತ್ತ ಕುಳಿತಿದ್ದರು. ಆಗ ನಾನು 'ಕೋಲ್ಕನ್‌--ಬ್ಯಾಂಕಿನವರನ್ನು 
ಹೊಗಳಿದಿರಲ್ಲೂ. ನೀವೇನು ಕಡಿಮೆ ಇರುವಿರಾ- ನಿಮ್ಮ ನಾಗೇಂದ್ರ ಬೋಧ, ಮರಿ 


ಇವರುಗಳೇನು ಕಡಿಮೆಯ ನಟರೇ' ಎನ್ನಲು ಆಚಾರ್ಯರು 'ಮಗೂ, ಹಾಗಲ ಆ 
ಇಂಗ್ಲೀಷಿನೋರ ಕೆಲಸಾಂದ್ರೆ ಯಾವಾಗಲೂ 77160 ನಮ್ಮದು inspiration 
ಬಂದಂತೆ. ಅಲ್ಲದೆ ಕೊಲ್ಕನ್‌ ಇವರುಗಳ ಮುಂದೆ ನಾನೇನು `ರ೦ಗನ ಮುಂದೆ ಸಿಂಗನ 
ಹಾಗೆ'--ಏನೋ ನಿಮ್ಮಗಳ ಅಭಿಮಾನ ಬಲದ ಮೇಲೆ ನನ್ನ ನಾಟಕ ಸಾಗುತ್ತಾಯಿದೆ 
ಎಂದರು. ಆಗಲೇ ೧೦ ಘಂಟೆಯಾಗುತ್ತ ಬಂದಿತ್ತು. ಅಂದು ಆಚಾರ್ಯರ ಮಂಡಳಿಯ 
'ಮಹಾಭಾರತ'. ರತ್ನಾವಳಿ ನಾಟಕಶಾಲೆಯ ತುಂಬಿದ ಗೃಹಕ್ಕೆ ಆಡಲ್ಪಡುತ್ತಿತ್ತು. 
ಹೊತ್ತಾಗುತ್ತ ಬಂದಿದ್ದರೂ, ನಾಟಕ ಶಾಲೆಯ ಕಡೆಗೆ ಆಚಾರ್ಯರ ಮನಸ್ಸು 
ಹರಿದಿರಲಿಲ್ಲ--ಒ೦ದು ಬಗೆಯ ನೆನಸು. ನಾನಾಗ ಎಚ್ಚರಿಸಲು 'ಹೋಗುತ್ತೇನಪ್ಪಾ. ಆ 
ಧಿಮ್ಮಸ ಕುಣಿತ ಕುಣಿಯಲಿಕ್ಕೆ--ಶಾಕು೦ತಲ--ರಾಮವರ್ಮವನ್ನುಕೇಳೋರಿಲ್ಲ-- ಈ 
ಹೊಲಸು ನೋಡಲಿಕ್ಕೆ ತುಂಬುತ್ತಾ ಇದ್ದಾರೆ' ಎ೦ದ೦ದು ಕಾಲೆಳೆಯುತ್ತಾ ನಾಟಕ 
ಶಾಲೆಯನ್ನು ಸೇರಿದರು. 


ಆ ದಿನದ ನೆನಹ೦ತೂ ನನ್ನ ಮನದಲ್ಲಿ ಅಳಿದೇಯಿಲ್ಲ ಲೋಕವೆಲ್ಲಾ 
ಆಚಾರ್ಯರನ್ನು ಪ್ರತಿಭಾವ೦ತ ನಟನನ್ನಾಗಿ ಕ೦ಡಿತ್ತು. ಆದರೆ ಮನುಷ್ಯ--ಮಾದರಿಯ 
ಮನುಷ್ಯನನ್ನಾಗಿ ಮಾತ್ರ ಕಂಡಿರಲಿಲ್ಲ. ಇಂಗ್ಲೆಂಡಿನ ಸುಪ್ರಸಿದ್ದ ನಟನಾಗಿದ್ದ 
ಎಡ್ಕ೦ಡ್‌ಕೀನನು ಯಶಸ್ಸು ಭೋಗ್ಯ ಕೀರ್ತಿಗಳ ಸರಸ್ಸುಗಳಲ್ಲಯೇ ಮೀಯುತ್ತಿದ್ದಾಗ, 
ಒಂದು ಬಗೆಯ ಅನಿರ್ವಾಹಕ ಚಿಂತೆಯಿಂದ ಕೊರಗುತ್ತಿದ್ದನ೦ತೆ--ಆ ಚಿಂತೆ ತನ್ನ 
ನಿಜಗುಣವನ್ನು ಜನ ಗೌರವಿಸದಲ್ವಾ ವಿಡಂಬನ ಸ್ವರೂಪವನ್ನೇ ಪೂಜಿಸುವುದಲ್ಲಾ-- 
ಎ೦ಬುದಂತೆ! ! ಆಚಾರ್ಯರ ಪರಿಸ್ಥಿಯೂ ಹಾಗೆಯೇ ಆಗಿದ್ದಿತು. ಅವರನ್ನು 
ಸುತ್ತುಗಟ್ಟಿದ್ದವರು ವಂದಿಮಾಗಧರು, ಯಾಚಕರು, ಅನಾಥರು, ಹಾಗೂ ಸ್ಟಾರ್ಥಪರರು. 
ಅವರು ಪೂಜಿಸುತ್ತಿದ್ದುದು ವರದಾಚಾರ್ಯನ ಗುಣವನ್ನಲ್ಲ ಹಣವನ್ನು. ಇದನ್ನು 
ಆಚಾರ್ಯ ಅರಿಯದಿರಲಿಲ್ಲ ಆದರಾತನ ಉದಾತ್ತವಾದ ವಿಶಾಲ ಹೃದಯ ಯಾರ 
ಮನಸ್ಸನ್ನೂ ಯಾವ ಕಾರಣಕ್ಕೂ ನೋಯಿಸಲ್ಲೊಪ್ಪುತ್ತಿರಲಿಲ್ಲ. ಸರ್‌ ಹೆನ್ರಿ ಅರ್ವಿ೦ಗನು 
ಷೇಕ್ಸ್‌ಪಿಯರಿನ ನಾಟಕಗಳು ಅಜ್ಜಮ೦ಡಳಿಗಳ ನಟರಿಂದ ಕೊಲೆಯಾಗುವುದನ್ನು 


ಕ೦ಡಾಗ ನೊಂದು ಬೆಂದು ಕೊರಗುತ್ತಿದ್ದನಂತೆ. ನಟರು ಷೇಕ್ಸ್‌ಪಿಯರನ ಪಾತ್ರಗಳನ್ನು 
ಕೆಡಿಸಿದರೆ೦ದಲ್ಲಾ ವ್ಯಥೆ-ಆ ಪಾತ್ರಗಳು ಕೆಡಿಸಲ್ಪಟ್ಟವಲ್ಲಾ ಎಂದು ವ್ಯಥೆ! 
ಪಾತ್ರಗಳೊಂದಿಗೆ ಬೆರೆತು ಬೆರೆತು ಅರ್ವಿಂಗ್‌ ತಾದಾತ್ಮೃತೆಯ ತಿರುಳನ್ನರಿತಿದ್ದ ಅವನೇ 
ತಾನು ತಾನೇ ಅವು. ಹಾಗೆಯೇ ದುಷ್ಕಂತ, ರಾಮವರ್ಮ ಸಂತಾಪಕರನ್ನು ತಿರಸ್ಕರಿಸಿ 
ರಾವಣ, ಕೀಚಕ, ಶಿಶುಪಾಲರನ್ನು ಜನತೆ ಪೂಜಿಸಹೊರಟಾಗ ಆಚಾರ್ಯ ಜನತೆಯನ್ನು 
ದೂಷಿಸುತ್ತಿರಲಿಲ್ಲ-ದುಷ್ಯಂತ, ರಾಮವರ್ಮ, ಸಂತಾಪಕರಿಗೆ ಅಪಮಾನವಾಯಿತಲ್ಲಾ 
ಎಂದು ಸಂತಾಪ ಪಡುತ್ತಿದ್ದರು. ಈ ಸಂತಾಪದ ನೋವು, ಸುಮಾರು ನಲವತ್ತು 
ವರ್ಷಗಳು ರಂಗಭೂಮಿಯ ಸೇವೆಯನ್ನು ಒಮ್ಮನಸ್ಸಿನಿಂದ ಮಾಡಿದ 
ಆಚಾರ್ಯರಿಗಲ್ಲದೆ ಬೇರೆಯವರಿಗೆ ಹೇಗಾಗಬೇಕು? ಕಾಲತ್ರಯದಲ್ಲಿಯೂ 
ಹೊಸಹೊಸ ಸುಧಾರಣೆಗಳನ್ನೇ ಚಿ೦ತಿಸುತ್ತ ಜನತೆಯ ಅಭಿರುಚಿಯನ್ನು ದಿನದಿನಕ್ಕೆ 
ಸ್ಟುಟಿಗೊಳಿಸಲು ಹವಣಿಸುತ್ತಿದ್ದದೇ ಆಚಾರ್ಯರ ಕಲೆಗೊ೦ದು ಅಪೂರ್ವ 
ಕಳೆಯನ್ನು ಕೊಟ್ಟಿದ್ದುದು. ಕೊನೆ ದಿವಸಗಳಲ್ಲಿ ತಮ್ಮರುಗ್ಗಶಯ್ಯೆಯ ಮೇಲೆ ಹೊಸರ೦ಗ 
ಸಿದ್ಧತೆಗಳನ್ನು ನಿಯೋಜಿಸಿ ಅಂತೆಯೇ ತಮ್ಮ 'ಸತ್ಯವರ್ಮ ಚರಿತ್ರೆ' ಎಂಬ ಹೊಸ 
ನಾಟಕವನ್ನು ಸಿದ್ಧಗೊಳಿಸಲು ಮಂಡಳಿಯ ಅಧಿಕಾರಿಯೊಬ್ಬನಿಗೆ ಆಚಾರ್ಯರು 
ಅಜ್ಞಾಪಿಸಿದ್ದರು. ರಾಮವರ್ಮ-- ನಿರುಪಮಾ ಮೊದಲಾದ ವಿದೇಶೀಯ ನಾಟಕಗಳಿಗೆ 
ಯುಕ್ತವಾತಾವರಣವನ್ನು ಕಲ್ಪಿಸಲು, ಒಂದು ಪಿಯಾನೋವನ್ನು ತನಗಾಗಿ ಕೊಳ್ಳೆಂದು 
ಮಿತ್ರರೊಬ್ಬರಿಗೆ ವಿಜ್ಞಾಪಿಸಿಕೊ೦ಡಿದ್ದರು. ಅವು ತೀರದ ಆಸೆಗಳಾದವು. 


ಆಚಾರ್ಯರಿಗೆ ಬಹಳ ಅಹಂಕಾರವಿತ್ತೆಂದು ಕೆಲಬರಾಡಿಕೊ೦ಡಿರುವುದು 
ನನ್ನಕಿವಿಗೂ ಬಿದ್ದಿದೆ. ಇದು ಅವರನ್ನರಿಯದವರಾಡುವ ಮಾತೆಂದು ನಿರ್ಭೀತಿಯಿಂದ 
ಹೇಳಬಹುದು. ಒಮ್ಮೆ ನಾನು 'ಆಚಾರ್ಯರೇ ಷೇಕ್ಸ್‌ಪಿಯರಿನ 'Romeo & Juliet’ 
ಯನ್ನು ನೀವು ತೆಗೆದುಕೊಂಡಿರುವಂತೆ 'ಗamlet, Othellಂ' ನಾಟಕಗಳನ್ನೇಕೆ 
ತೆಗೆದುಕೊಳ್ಳ ಬಾರದು' ಎ೦ದು ಕೇಳಿದುದಕ್ಕೆ ಆಚಾರ್ಯರು 'ಏನು? ನಾನು Hamlet 
007610ಗಳನ್ನಭಿನಯಿಸುವುದೇ? ರಾಘವಾಚಾರ್ಯರ ಮುಂದೆ ಯಾರು ನಿಂತಾರು 


ಮಗೂ. ಅವರ 021116 ಪ್ರಾಯಶಃ ಅರ್ವಿಂಗ್‌ ನೋಡಿದ್ದಲ್ಲಿ ಅವನೂ ಹಾಗೆಯೇ 
ಹೇಳುತ್ತಿದ್ದ. ಎಂದರು. ಒಬ್ಬ ವರನಟ ಇನ್ನೊಬ್ಬ ವರನಟನಿಗೆ ತೋರುವ ಈ ಪೂಜ್ಯ 
ಭಾವಕ್ಕಿಂತಲೂ ಹೆಚ್ಚಿನದು ಬೇಕೇನು? ಮತ್ತೊಮ್ಮೆನಾನು 'ನಿಮ್ಮಶಿಷ್ಯನಾಗೇಶರಾಯರ 
ಸಂಗೀತದ ವಿಚಾರ ಏನನ್ನುವಿರಿ' ಎಂದಾಗ ಆಚಾರ್ಯರು 'ಆತ ನನ್ನ 
ಶಿಷ್ಯವೃತ್ತಿಯೇನೂ ಮಾಡಲಿಲ್ಲ ನಾನು ಹಾಡುತ್ತಿದ್ದುದನ್ನು ಕೇಳಿ ಕೇಳಿ ಅಷ್ಟರಮಟ್ಟಿಗೆ 
ಕೆಲಸ ತೋರಿಸುತ್ತಾನೆ. ಸಂಗೀತದಲ್ಲಿ ಕೆಲವು ಭಾಗಗಳಲ್ಲಿ ನನಗಿಂತಲೂ ಮಿಗಿಲಾದ 
ಕೈಯೇ' ಎಂದರು. ನಟರಾದ ನಾಗೇಂದ್ರ ಮರಿ, ನರಸಿಂಹಯ್ಯ ಇವರುಗಳ 
ವಿಚಾರವೆತ್ತಿದಾಗಂತೂ ಆಚಾರ್ಯರ ಪ್ರತಿಯೊಂದು ಅಂಗಾಂಗವೂ 
ಕಿವಿಯಾಗುತ್ತಿದ್ದಿತು. ಕಂಗಳಲ್ಲಿ ಆನಂದಾಶ್ರುಗಳು ಮಿಡಿಯುತ್ತಿದ್ದವು. ಅವುಗಳ ಹಿ೦ದಿನ 
ಭಾವನೆಯಾದರೋ 'ನನ್ನ ಹುಡುಗರು. ಮುಂದಕ್ಕೆ ಬ೦ದರು' ಎಂಬುದೇ. ಒಂದೆರಡು 
ಬಾರಿ ಅಹ೦ಕಾರಮತ್ತರನ್ನು ಆಚಾರ್ಯರು ಹದಗೊಳಿಸಿರುವುದೂ ಉಂಟು. ಇದು 
ಅವರನ್ನು ಪರಿಭವಗೊಳಿಸಿ-ತಮ್ಮಜಯಭೇರಿಯನ್ನು ಹೊಡೆಯಲಿಕ್ಕಲ್ಲ-ಅವರಿಗೆ ತಮ್ಮ 
ನಿಜಸತ್ವದ  ಅರಿವನ್ನುಂಟುಮಾಡಿಕೊಡಲಿಕ್ಕೆ ಜರ್ಮನಿಯ ಸುಪ್ರಸಿದ್ಧ 
ಸಂಗೀತಗಾರನೂ, ಗೀತಾರಚಕನೂ ಆದ ಎಮಿಲ್‌ ಲಡ್ವಿಗ್‌ ಬೀಥೊವನ್ನನಿಗೆ ಒಬ್ಬ 
ಅಣ್ಣನಿದ್ದನಂತೆ. ತಮ್ಮನು ಅವಿನಾಶಿಯಾದ ಕಲೆಯ ಹಾದಿಯನ್ನು ಬಡಿದು 
ತಿರುಕನಾದ- ಅಣ್ಣ ಜಗತ್ತೂತ್ರದ ಬೇರೊಂದು ಕೊನೆಯನ್ನು ಹಡಿದು 
ಸಿರಿವ೦ತನಾಗಿದ್ದ ಒಮ್ಮೆ ಅಣ್ಣ ಜಾನನು ತಮ್ಮನನ್ನು ತನ್ನ ಮನೆಯೊಂದೌತಣಕ್ಕೆ 
ಆಹ್ವಾನಿಸಲು ಬ೦ದ. ಆಗ ಮನೆಯಲ್ಲಿ ತಮ್ಮನಿಲ್ಲದಿರಲು ತನ್ನ ಭೇಟಿಯ ಚೀಟಿಯನ್ನು 
ಬಿಟ್ಟು ಹೋದ. ಸ್ವಲ್ಪಕಾಲಾನ೦ತರ ಎಮಿಲ ಬ೦ದ. ಅಣ್ಣನ ಚೀಟಿಯನ್ನು ನೋಡಿ 
ಕೆರಳಿದ. ಅದರಲ್ಲಿದ್ದ 


John Ludwig Beethovan, 


Landed proprietor. 


ಎಂಬುದು ಅವನ ಆತ್ಮಗೌರವನ್ನು ಮೂದಲಿಸಿದಂತಿದ್ದಿತು. ಕೂಡಲೆ ಅಣ್ಣನ 
ಮನೆಗೆ ಹೋಗಿ ತನ್ನಭೇಟಿಯ ಚೀಟಿಯನ್ನು ಬಿಟ್ಟುಬಂದ. ಅದರಲ್ಲಿದ್ದುದು-- 


Emil Ludwig Beethovan, 


Brain proprietor. 


ಇಂತಹ ನಡತೆಗೆ ಆಚಾರ್ಯರನ್ನು ಪ್ರೇರೇಪಿಸುತ್ತಿದ್ದುದು ಆತ್ಮಗೌರವವಲ್ಲದೆ 


೦ 


ಸ್ಪಪ್ರತಿಷ್ಠೆಯಲ್ಲ ಒಮ್ಮೆ ಆಚಾರ್ಯರ ಸಂಘದಲ್ಲಿ ಒಬ್ಬ ಸುಪ್ರಸಿದ್ದ ಆಸ್ಥಾನ ಸಂಗೀತ 
ವಿದ್ದಾಂಸರಿದ್ದರು. ಅವರು 'ಆಚಾರ್ಯರಿಗೆ ಶಾಸ್ತ್ರೀಯ ಸಂಗೀತದ ಜ್ಞಾನವಿಲ್ಲ? 


ಎ೦ದ೦ದ್ದಿದ್ದುದು ಆಚಾರ್ಯರ ಕಿವಿಯನ್ನು ಮುಟ್ಟಿತು. ಮನ್ಮಥ ವಿಜಯ ನಾಟಕ-- 
ಮನ್ಮಥನ ಪಾತ್ರ ಧರಿಸಿ ಬಂದಾಗ ಆಚಾರ್ಯರು ತಮ್ಮೊಲವಿನ 'ಭಳಿರೆ-ಭಳಿರೆ' 
ಹಾಡನ್ನು ಹೊಸ ತಾಳ ಗಣಿಕೆ ಮಾಡುತ್ತ ಹೊಸ ಹೊಸ ರಾಗಗಳಲ್ಲಿ ಸುಮಾರು ೧ 
ಘಂಟೆಯ ಕಾಲ ಹಾಡಿದರು. ಪ್ರೇಕ್ಷಕರಂತೂ ದಿಗ್ಭ್ರಾಂತರಾಗಿ ಹೋಗಿದ್ದರು. 
ಉತ್ತರಾರ್ಧದಲ್ಲಿ ಸಂಗೀತ ವಿದ್ವಾಂಸರು 'ಪ್ರದ್ಯುಮ್ನ' ಪಾತ್ರದಲ್ಲಿ ಬಂದು ಹಾಡಲಿಕ್ಕೆ 
ನಿಂತಾಗ 'ಹೋಗಯ್ಯಾ ತಂಬೂರಿ ಹಿಡಿದು ತಿರುಪಕ್ಕೆ -- ಇಲ್ಯಾಕೆ ಬಂದೆ' ಎಂದು 
ಪ್ರೇಕ್ಷಕರು ಕೂಗಿದರಂತೆ. ಅಂದಿನಿಂದ ವಿದ್ವಾಂಸರು ರಂಗಭೂಮಿಗೇ ಶರಣು 


ಹೊಡಿದರಂತೆ. 


ಗ್ರೀಕರ ಹಾಗೂ ಆಂಗ್ಲೇಯರ ರುದ್ರ ನಾಟಕಗಳಲ್ಲಿ ನಾಯಕ 
ಸರ್ವಸದ್ಗುಣಭರಿತನಾಗಿ ಒಂದೆರಡು ದೌರ್ಬಲ್ಯಗಳ ದಾಸನಾಗಿರಬೇಕು. ಅವುಗಳ 
ಪ್ರಭಾವದಿಂದ ಅವನ ಕೊನೆಗಾಲ ಬರಬೇಕೆಂಬುದು ಮೂಲ ಸೂತ್ರ. ಇದನ್ನೇ 
ಆಚಾರ್ಯರ ಜೀವನದ ಬಗ್ಗೆಯೂ ಅನ್ವಯಿಸಬಹುದು. ನಾಟ್ಯ ಸಂಗೀತ ನಿಪುಣ, 
ರಸಿಕಾಗ್ರಣಿ, ದಾನವೀರ, ವಿಶ್ವಪ್ರೇಮಿ-ಇಂತಹ ಆಚಾರ್ಯರು, ಇತರರ ಕೃಪೆಗೊಳಪಟ್ಟು 
ಕುಲ್ಲಕಜೀವಿಯಂತೆ ಸಾರ್ವಜನಿಕ ಆಸ್ಪಕ್ರಿಯಲ್ಲಿಸಾಯಬೇಕಾಯಿತು. ಆರ್ಥಿಕ ಅವನತಿ 


ಅವರಿಗು೦ಟಾದುದು, ಸಿಸ್ತನ್ನರಿಯದ, ಮಿತಿಯ ಮೋರೆಯನ್ನು ಕಾಣದ ಪ್ರೇಮ 
ಔದಾರ್ಯಗಳಿಂದ. ಕೆಲಬರಲ್ಲಿ ಔದಾರ್ಯವೆಂಬುದೊಂದು ವಿಶೇಷ ಗುಣವಾಗಿದ್ದಲ್ಲಿ 
ಆಚಾರ್ಯರಲ್ಲಿಯದು ಪ್ರಬಲವ್ಯಾಧಿಯಂತೆ ನೆಲಸಿದ್ದಿತೆ೦ದಲ್ಲಿ 
ಅತಿಶಯೋಕ್ತಿಯಾಗದು. ಸೌದೆಯನ್ನು ಕೇಳಬ೦ದ ಬ್ರಾಹ್ಮಣನಿಗೆ ಕರ್ಣ ಅರಮನೆಯ 
ತೊಲೆದೂಲಗಳನ್ನು ಕಡಿಸಿಕೊಟ್ಟಿನಂತೆ !! ಇದು ಹಳೆಯ ಕತೆಯಾಯಿತು. ಮಗನ 
ಉಪನಯನ ಮಾಡುತ್ತೇನೆಂದು ಬಂದ ಬ್ರಾಹ್ಮಣನಿಗೆ ಆಚಾರ್ಯರು ತಾವುಣ್ಣುವ 
ಬೆಳ್ಳಿಯ ತಟ್ಟೆಯನ್ನು ದಾನಮಾಡಿದ್ದಾರೆ. ಉಡಲು ಬಟ್ಟೆಯನ್ನು ಕೇಳಿದ ವಿಧವೆಗೆ 
ಮಂಡಳಿಯ ವಸ್ತ್ರಗಳನ್ನು ಎದುರಿಗೆ ಹರಡಿ ನಿನಗೆ ಬೇಕಾದುದನ್ನು ತೆಗೆದುಕೊಂಡು 
ಹೋಗೆಂದು ಹೇಳಿದ್ದಾರೆ. ಹೊದೆಯಲು ವಸ್ತ್ರ ಕೇಳಿದ ಭಿಕ್ಷುಕನಿಗೆ ತಾವು ಧರಿಸಿದ 
ಸರ್ಜ್‌ ಕೋಟಿನ್ನುದಾನಮಾಡಿದ್ದಾರೆ. ತಂಗಿಯ ಮದುವೆಗೆ ಹಣ ಕೇಳಿದ ಮಂಡಳಿಯ 
ನಟನಿಗೆ, ತಮ್ಮ ದುರ್ಭಿಕ್ಷಕಾಲದಲ್ಲಿ ಕೂಡ ಇತರರಿ೦ದ ಸಾಲಮಾಡಿ ನಾಲ್ಕು ನೂರು 
ರೂಪಾಯಿಗಳವರೆಗೆ ದಾನ ಮಾಡಿದ್ದಾರೆ. 'ದೇಹಿ' ಎ೦ದು ಬಂದವರಿಗೆ 'ನಾಸ್ತಿ' ಎಂದು 
ಆಚಾರ್ಯರಂದದ್ದು ಯಾರೂ ಕನಸಿನಲ್ಲಿ ಕೂಡ ಕೇಳಿಲ್ಲ ದಾನಕೊಡುವಾಗ ಅವರ 
ಮನೋಭಾವನೆ 'ಕೊಡಲು ನಾನೇನು ಜಗದೀಶ್ಚರನೇ-ನಾನು ಯಾವ ಮಹಿಮನೆಂದು 
ನನ್ನಲ್ಲಿ ಇವರು ಬರುವರು. ಕೊಡುವಲ್ಲವನ್ನು ಇವರು ಸ್ವೀಕರಿಸಿದಲ್ಲಿ ವಂದನಾರ್ಹ 
ನಾನಲ್ಲ ಅವರು-ಯಾಕೆಂದರೆ ಅವರು ಹಾಗೆ ನನ್ನ ಜನ್ಮವನ್ನು ಪಾವನಗೊಳಿಸಿದರು' 
ಎಂಬುದೇ ಆಗಿರುತ್ತಿದ್ದಿತು. ಕಂಪೆನಿಯ ನಟರ ಬಗ್ಗೆಯಂತೂ ಅನ್ಯಾದೃಶ್ಯವಾದ 
ಪಿತ್ಯವಾತ್ನಲ್ಯ. ತಮಗಾಗಿ ಯಾರಾದರೂ ಗೆಳೆಯರು ತಿನಿಸುಗಳನ್ನು ತಂದಿತ್ತರೆ 
ಮಂಡಳಿಯ ಕಿರಿಯರಿಗಿತ್ತ ಹೊರತೂ ಆಚಾರ್ಯರು ಅವುಗಳನ್ನು ಮಟ್ಟರು. 
ಮಂಡಳಿಯ ಅಧಿಕಾರವೆಲ್ಲಾ ನಟರ ಕೈಯಲ್ಲಿಅವರು ಮಾಡಿದುದೇ ಒಪ್ಪು. ಹೀಗಾಗಿ 
ಯಾವುದೂ ವ್ಯವಸ್ಥೆಯಿಲ್ಲದೆ ಹೋಯಿತು. ಹಣವನ್ನು ನಟಿದುರ್ವಯ 
ಮಾಡುತ್ತಿದ್ದಾನೆಂದು ಯಾರಾದರೂ ಆಚಾರ್ಯರಲ್ಲಿ ದೂರು ಹೇಳಿದರೆ 
ಸ್ವಭಾವಜನ್ಯವಾದ ಶಾಂತಚಿತ್ತದಿಂದ 'ಖರ್ಚು ಮಾಡುತ್ತಿರುವವನು ನಮ್ಮ...ತಾನೇ, 


ಬೇರೆಯವರಲ್ಲವಲ್ಲ ಹೋಗಲಿ ಬಿಡು-ತಿ೦ದರೂ ನಮ್ಮವನೇ ತಿನ್ನುತ್ತಾನೆ' ಎಂದು 
ಮಾರುತ್ತರ ನುಡಿಯುತ್ತಿದ್ದರು. 


ಪ್ರಾಚೀನ ಭಾರತದಲ್ಲಿ ಒಮ್ಮೆಲೇ ನಾಲ್ಕೈದು ಕೆಲಸಗಳನ್ನುಮಾಡುತ್ತಿದ್ದಪ್ರತಿಭೆ 
ಕೆಲವರಿಗಿರುತ್ತಿದ್ದಿತಂತೆ-ಎಷ್ಟು ನಿಜವೋ ಏನೋ--ಆದರೆ ಆ ಗುಣ 
ಆಚಾರ್ಯರಲ್ಲಿದ್ದುದನ್ನು ನಾನು ಕಂಡಿದ್ದೆ ಪಾತ್ರಕ್ಕೆ ತಕ್ಕ ಬಣ್ಣ ಉಡಿಗೆತೊಡಿಗೆಗಳನ್ನು 
ಧರಿಸುತ್ತಿರುವಂತೆಯೇ, ಆಹ್ವಾನಪತ್ರಗಳ ವಿಚಾರ ಬಾಲಕರ ಆರೋಗ್ಯ 
ಊಹಟಿಉಪಚಾರಗಳ ಬಗ್ಗೆ ತನಿಖೆ, ರಂಗಸಿದ್ಧತೆಯ ವಿಚಾರ ಸಲಹೆಗಳು, ಜೊತೆಗೆ ತಮ್ಮ 


ಪಾತ್ರಾಭಿನಯದ ವಿಚಾರದಲ್ಲಿ ಆಗಬೇಕಾದ, ಸುಧಾರಣೆಗಳನ್ನು ಚಿಂತಿಸುತ್ತಿದ್ದರು. 


ಆಚಾರ್ಯರು ಅ೦ತಹ ನುರಿತ ನಟರಾಗಿದ್ದರೂ, ಯುಕ್ತವಾದ ಸಲಹೆಗಳನ್ನು 
ಯಾರಿತ್ತರೂ ಹೇಗೆ ಸ್ವೀಕರಿಸುತ್ತಿದ್ದರೆ೦ಬುದಕ್ಕೆ ಒ೦ದು ದೃಷ್ಟಾಂತವು೦ಟು. ಒಮ್ಮೆ 
'ಕೀಚಕ ವಧೆ' ಯಾಗಬೇಕು. ಆಚಾರ್ಯರು 'ಕೀಚಕ' ಪಾತ್ರಕ್ಕೆ ಅಂದವಾಗಿ ಬಣ್ಣ 
ಹಾಕಿಕೊಂಡು, ಮುದ್ದಾಗಿಯೊ೦ಂದು ಚಿಗರು ಮೀಸೆಯನ್ನು ಧರಿಸಿ, 
ಹೋಲಿಕೆಯೊಪ್ಪುವಂತೆ ಗುಲಾಬಿ ಬಣ್ಣದ ರೇಶ್ಮೆಯ ಬನೀನನ್ನುಧರಿಸಿ ಪಕ್ಕದಲ್ಲಿದ್ದನನ್ನ 
ಕಡೆ ತಿರುಗಿ 'ಹೇಗಿದೆ ಮಗೂ,' ಎಂದರು. ಆಗ ನಾನು ಕೇವಲ ಕಿರಿಯ. ಎಳೆ ದಿನಗಳ 
ಹುರುಪಿನಲ್ಲಿ ಬಹು ಬಲ್ಲವನಂತೆ “ನೀವಿ೦ದು ಅಭಿನಯಿಸುತ್ತಿರುವುದು ಕೀಚಕನ 
ಪಾತ್ರವೋ-ವತ್ನರಾಜನ ಪಾತ್ರವೋ” ಎಂದೆ. ನನ್ನ ಗ್ರಹಿಕೆಯಾಗಿದ್ದುದು ಕೀಚಕನು 
ವತ್ನರಾಜನಂತೆ ಸುಂದರನೂ ಅಲ್ವ ದಯಾಳುವೂ ಅಲ್ಲವೆಂದು. ನನ್ನ ಸಲಹೆಯನ್ನು 
ಸ್ವೀಕರಿಸಿದಾಚಾರ್ಯರು ಕೂಡಲೆ ವೇಷಭೂಷಣಗಳನ್ನು ಕೀಚಕನ ಗುಣಕ್ಕೊಪ್ಪುವಂತೆ 
ಮಾರ್ಪಡಿಸಿಕೂ೦ಡರು. ಈ ಗುಣ ನಮ್ಮನಟರಲ್ಲಿಎಷ್ಟುಮಂದಿಗೆ ಇರುವುದು? 


ಇಂತು ಆಚಾರ್ಯರ ಗುಣಕಥನ ಎಷ್ಟು ಮಾಡಿದರೂ ಮನ ತಣಿಯದು. 
ಯಾಕಂದರೆ ಅಂತಹ ಕಲಾವಿಭೂತಿಯ ವಿಯೋಗದಿ೦ದ ಪರಿತಪ್ತವಾಗಿರುವ 
ಹೃದಯಕ್ಕೆ ಗುಣಕಥನವೇ ಒ೦ದು ಬಗೆಯ ಸಮಾಧಾನ. 


ವಾಸುದೇವ 


€. ವಾದ್ಯವಾದನ ನಿಪುಣ ವಾಸುದೇವ 


ಕಳೆದ ವರ್ಷ ಧಾರವಾಡದ ಕರ್ನಾಟಿಕ ಸಂಘದ ವಾರ್ಷಿಕೋತ್ಸವ ಶ್ರೀ ಮಾಸ್ತಿ 
ವೆಂಕಟೇಶ ಅಯ್ಯಂಗಾರ್ಯರ ಅಧ್ಯಕ್ಷತೆಯಲ್ಲಿ ನಡೆದಾಗ ಒಬ್ಬ ಎಳೆಯ ವಯಸ್ಸಿನ 
ಬಾಲಕನ ಹಾರ್ಮೋನಿಯಂ ವಾದ್ಯವಾದನವೂ ಕಾರ್ಯಕ್ರಮಗಳಲ್ಲಿ ಒಂದಾಗಿತ್ತು. 
ಬಾಲಕನ ಕಲಾಕೌಶಲವನ್ನು ಮೆಚ್ಚುತ್ತಾ ಶ್ರೀ ಮಾಸ್ತಿಯವರು ಅವನನ್ನು ಶ್ರೀ ಕೃಷ್ಣನಿಗೂ 
ಅವನ ವಾದ್ಯವನ್ನು ಕೃಷ್ಣನ ಮುರಳಿಗೂ ಹೋಲಿಸಿದರಂತೆ. 


ಇಸಂಲ”ಣ 


ಈ ವರ್ಷ ಮಾರ್ಚಿ ತಿ೦ಗಳಲ್ಲಿ ಮುಂಬಯಿ ಕರ್ನಾಟಕ ಸಂಘದ ಪರವಾಗಿ 
ನನ್ನ ಉಪನ್ಯಾಸವೊ೦ದು ಮುಂಬಯಿಯಲ್ಲಿ ಏರ್ಪಾಡಾಗಿತ್ತು. ಕಾರ್ಯಕ್ರಮವನ್ನು 
ನನಗೆ ತಿಳಿಸುವುದಕ್ಕೆ ಬ೦ದಿದ್ದ ಸ೦ಘದ ಮಿತ್ರರು ಹುಬ್ಬಳ್ಳಿಯ ಚಿ| ವಾಸುದೇವನ 
ಹಾರ್ಮೋನಿಯಂ ವಾದ್ಯವಾದನವೂ ಕಾರ್ಯಕ್ರಮಗಳಲ್ಲಿ ಒಂದೆಂದು ತಿಳಿಸಿದರು. 
ಅದರ ಜತೆಯಲ್ಲಿ ಕಿರಿಯ ಕಲಾವಿದನ ಗುಣವರ್ಣನೆಯನ್ನು ಮಾಡುತ್ತ ಪೂಜ್ಯ 
ಮಾಸ್ತಿಯವರು ಹೇಳಿದ ಮಾತನ್ನೂ ತಿಳಿಸಿದರು. ಮಾಸ್ತಿಯವರ ಹೃದಯವನ್ನು 
ಅರಿತವರಿಗೆ ಅವರ ಗುಣಮನ್ನಣೆಯ ವಿಶಾಲ, ಉದಾರ ಹೃದಯದ ಪರಿಚಯವೂ 
ಇದ್ದೇ ಇರಬೇಕು. ಕಲಾವಿದ ಕೇವಲ ಚಿಕ್ಕವನೆಂದೂ, ಅವನಿಗೆ 
ಪ್ರೋತ್ಸಾಹಕವಾಗಿರಲೆಂದೂ ನಾಲ್ಕು ಮಾತುಗಳನ್ನವರು ಉತ್ಪ್ರೇಕ್ಷೆ 
ಮಾಡಿರಬಹುದಿಂದು ನಾನು ಭಾವಿಸಿದೆ. 


ಕನ್ನಡ ಕಲೆಗಳ ಮೇಲೆ ನನ್ನಭಾಷಣವನ್ನು ಮುಗಿಸಿ ಕುಳಿತೆ. ಕನ್ನಡ ಭೀಷ್ಮಶ್ರೀ 
ಮುದವೀಡು ಕೃಷ್ಣರಾಯರು ಅಧ್ಯಕ್ಷಸ್ನಾನದಿಂದ ಚೆಲುವು ನುಡಿಯನ್ನೊರೆದು 
ಎಲ್ಲರನ್ನೂ ತಣಿಸಿದರು. ಕಾರ್ಯದರ್ಶಿಗಳು ಒ೦ದು ಹಾರ್ಮೋನಿಯಂ ವಾದ್ಯವನ್ನು 


ತಂದು ವೇದಿಕೆಯ ಮೇಲಿಟ್ಟರು. ಹಾಲು ಹಸುಳೆಯಂತಿದ್ದಒಬ್ಬಬಾಲಕ ತಂದೆಯ ಜತೆ 
ಬಂದು ಅದರ ಮುಂದೆ ಕುಳಿತ. ಸಭೆಯಲ್ಲಿ ಸಾಕಷ್ಟು ನಿಶ್ಶಬ್ಧತೆಯಿರಲಿಲ್ಲ. ಬಾಲಕನ 
ಉದ್ದಕ್ಕೂ ಇದ್ದ ಹಾರ್ಮೋನಿಯಂ, ಅದರ ಮುಂದೆ ನಸುನಗುತ್ತಾ ಕುಳಿತಿದ್ದ 
ಸೌಮ್ಯಾಕೃತಿಯ ವಾದ್ಯಗಾರನನ್ನುನೋಡಿ ನನ್ನಕುತೂಹಲ ಕೆರಳಿತು. 


ಆಗಾಗ್ಗೆ ಹಿಂದೂಸ್ಥಾನದ ಪ್ರಸಿದ್ದ ಹಾರ್ಮೋನಿಯಂ ವಾದ್ಯವಾದನ 
ನಿಪುಣರಾದ ಗೋವಿಂದರಾವ್‌ ತೇಂಬೆ, ಕೋರಗಾವಂಕರ, ಹನುಮಂತರಾವ್‌ 
ವಾಳವೇಕರ್‌, ಅಂಬಾಪ್ರಸಾದ ಮೊದಲಾದವರನ್ನುನಾನು ಕೇಳಿದ್ದರೂ ಆ ವಾದ್ಯದ ಬಗ್ಗೆ 
ಸಾಕಷ್ಟು ಗೌರವ ಪ್ರೇಮಗಳು ನನ್ನಲ್ಲಿ ಮೂಡಿರಲಿಲ್ಲ. ನಮ್ಮ ದೇಶದ ಸಂಗೀತಕ್ಕೆ 
ಅದರಲ್ಲಿಯೂ ಲಯಪ್ರಧಾನವಾದ ಉತ್ತರಾದಿ ಸಂಗೀತಕ್ಕೆ ಹಾರ್ಮೋನಿಯಂ ದೊಡ್ಡ 
ಶತ್ರು ಎಂದು ನನ್ನ ಮನವರಿಕೆಯಾಗಿತ್ತು. ಸಂಗೀತದಲ್ಲಿ ಶ್ರುತಿಯ ಕಡೆಗೆ 
ಲಕ್ಷ್ಯವಿಟ್ಟವರಿಗೆ ಹಾರ್ಮೋನಿಯಂ ವಾದ್ಯಕ್ಕಿಂತ ಕರ್ಕಶ ವಾದ್ಯ ಬೇರೊಂದು ಕಂಡು 
ಬರುವುದಿಲ್ಲ. 


ಈ ಅಭಿಪ್ರಾಯ ತಳೆದಿದ್ದ ನನಗೆ ನಮ್ಮ ಬಾಲಕಲಾವಿದ ವಾಸುಜೀವನ ಬಗ್ಗೆ 
ಒಮ್ಮೆಲೇ ಅಭಿಮಾನ ಮೂಡದಿದ್ದುದು ಆಶ್ಚರ್ಯವಲ್ಲ. ವಾಸುದೇವ ಹಾರ್ಮೋನಿಯಂ 
ಮೇಲೆ ಕೈಯಾಡಿಸಲು ತೊಡಗಿದ. ಒಂದೆರಡು ಆವರ್ತ ನುಡಿಸುತ್ತಲೇ ನಾನು ನೆಟ್ಟಗೆ 
ಕುಳಿತೆ. ಪೂರ್ಯಾರಾಗದಲ್ಲಿ ಅಸ್ತಾಯಿ ನುಡಿಸಿ ರಾಗಾಲಾಪನೆಯನ್ನು ತೆಗೆದುಕೊಂಡ. 
ನಾನು ಸ್ತಬ್ಧನಾಗಿಬಿಟ್ಟಿ, ತಿದಿಯನ್ನು ಒತ್ತಿ ಕೈಬಿಟ್ಟು ಒಂದೆರಡು ಆವರ್ತ ನುಡಿಸಿ 
ಲಾಸ್ಯಮಾಡಿದಂತೆ ತನ್ನ ಮುದ್ದಾದ ಕೈಯಿಂದ ರಾಗದ ವೈಖರಿ ಗುಣಿಸುತ್ತಿದ್ದ ಬಗೆಯಲ್ಲಿ 
ಆಳವಾದ ಅನುಭವದ ಹೊಗರಿತ್ತು. ಕಣ್ಣುಗಳಲ್ಲಿ ಭಾವದ ಆವೇಶ ತುಂಬಿ 
ತುಳುಕುತ್ತಿತ್ತು. ಮು೦ದೆ ಚೀಸನ್ನು ಬೆಳಸುತ್ತ ಹೋದ. ತಾನಗಳ ಸರದಿ ಬಂತು. ನುರಿತ 
ಸಂಗೀತಗಾರರಿಗೆ ಮಾತ್ರ ಸಾಧ್ಯವಾಗುವ ಬೋಲ್‌ತಾನಗಳ ನಿರ್ವಹಣವಾಯಿತು. 
ಸೂರ್‌ತಾನಗಳು ಹದವರಿತು ಕ್ರಮಾಗತವಾಗಿ ಬಂದವು, ಸ೦ಪ್ರದಾಯದಲ್ಲಿದ್ದ 


ಗಾಂಭೀರ್ಯ ರಾಗನಿಯೋಜನೆಯಲ್ಲಿದ್ದ ಪ್ರತಿಭ ವಾದ್ಯವಾದನದಲ್ಲಿದ್ದ 
ಸೌಕುಮಾರ್ಯತೆ, ಸಭೆಯನ್ನೆದುರಿಸುವುದರಲ್ಲಿದ್ದ ಎದೆಗಾರಿಕೆ. ನನ್ನನ್ನು 
ಅರೆಮೂಕನನ್ನಾಗಿಸಿಬಿಟ್ಟಿವು. ಇದು ಕಲಿತರೆ ಬರುವ ವಿದ್ಯೆಯೇ? ಐದಾರು ವರ್ಷಗಳಿಗೆ 
ಮೀರದ ಈ ಮಗುವಿನ ತಲೆಯಲ್ಲಿ ಇಷ್ಟು ಸತ್ವವನ್ನು ತು೦ಬುವುದಾದರೂ ಹೇಗೆ? 
ಅಪಾರ ಪಾಂಡಿತ್ಯ ಪ್ರತಿಭೆಗಳನ್ನು ಹೊರಗೆಡಹುತ್ತಿದ್ದ ಈ ವಿದ್ಯೆಯನ್ನು ಇಂತಹ ಎಳೆ 
ವಯಸ್ಸಿನಲ್ಲಿ ದೊರಕಿಸಿಕೊಳ್ಳುವುದಾದರೂ ಹೇಗೆ? ಎ೦ಬ ವಿಚಾರಗಳು ನನ್ನ 
ತಲೆಯನ್ನು ಅವರಿಸಿದವು. ಮುಂದೆ ಮೂರು ಚೀಸು ಒಂದು ಪದವನ್ನು ವಾಸುದೇವ 
ನುಡಿಸಿದ. ಜಲಸಾ ಮುಗಿಯುವ ಹೊತ್ತಿಗೆ ವಾಸುದೇವ ತಾಯಿ ಶಾರದೆಯ 
ವರಪುತ್ರನೆಂಬುದು ನನ್ನ ಮನಸ್ಸಿನಲ್ಲಿ ಬೇರೂರಿತು. 


ಮಾರನೆಯ ದಿವಸ ವಾಸುದೇವನ ತಂದೆ ಕನಕಾಪೂರ್‌ ಅವರು ಅವನನ್ನು 
ನನ್ನ ಕೋಣೆಗೆ ಕರೆದುಕೊ೦ಡು ಬ೦ದರು. ಅವನ ವಿಚಾರ ಕೆಲವು ವಿಷಯಗಳನ್ನು 
ಸಂಗ್ರಹಿಸಲು ನನಗೆ ಅನುಕೂಲವಾಯಿತು. ವಾಸುದೇವನ ಮುತ್ತಜ್ಜಬಾಪೂರಾಯರು 
ಉತ್ತಮ ವೈಣಿಕರಾಗಿದ್ದರಂತೆ. ಕೀರ್ತಿಶೇಷ ವೈಣಿಕಶಿಖಾಮಣಿ ಶೇಷಣ್ಣನವರ 
ಗೆಳೆಯರವರು. ವಂಶ ಪಾರಂಪರ್ಯವಾಗಿ ಸಂಗೀತ ಕಲೆ ವಾಸುದೇವನಿಗೇನಾದರೂ 
ಬಂದಿದ್ದರೆ ಇಲ್ಲಿಂದಲೇ. ಮುಂದೆ ಅವನ ವಂಶದಲ್ಲಿ ಯಾರೂ 
ಸ೦ಂಗೀತಗಾರರಾಗಿರಲಿಲ್ಲ ವಾಸುದೇವನ ತಂಗಿಗೆ ಸಂಗೀತ ಪಾಠವಾಗುತ್ತಿತ್ತು. ಹುಡುಗ 
ಆಸಕ್ತಿಯಿಂದ ಅದನ್ನು ಕೇಳುತ್ತಿದ್ದ ಒ೦ದು ದಿನ ತನಗೂ ಸಂಗೀತ ಹೇಳಿಸೆಂದು 
ತಂದೆಯನ್ನು ಪೀಡಿಸಿದಾಗ ಅವರು ನಕ್ಕು ಅಲ್ಲಿಗೆಳೆಯಲು ಸಹಜವಾಗಿ 
ಹಾರ್ಮೋನಿಯಂ ವಾದ್ಯವನ್ನು ತೆಗೆದುಕೊ೦ಡು ನುಡಿಸಿ ತೋರಿಸಿಬಿಟ್ಟಿ. ಅವನಲ್ಲಿ 
ಸುಪ್ತವಾಗಿದ್ದ ಕಲಾಚೇತನವನ್ನು ಕಂಡು ಕನಕಾಪೂರ್‌ರವರು ಅದೇ ಶಿಕ್ಷಕನಿಂದಲೇ 
ಒಂದೂವರೆ ವರ್ಷ ಪಾಠ ಹೇಳಿಸಿದರು. ಶಿಷ್ಯನ ಪ್ರಗತಿಯನ್ನುಕ೦ಡು ಗುರುಗಳು ತಮ್ಮ 
ಬಂಡವಾಳ ಬರಿದಾದುದನ್ನು ತಿಳಿಸಿ, ಯಾರಾದರೂ ಉತ್ತಮ ವಿದ್ದಾಂಸರಲ್ಲಿ ಮುಂದಕ್ಕೆ 
ಪಾಠ ಹೇಳಿಸಿ ಎ೦ದು ಸೂಚಿಸಿ ಪಾರಾದರು. ಇದೇ ಅಭಿಪ್ರಾಯವನ್ನು ಸವಾಯ್‌ 


ಗಂಧರ್ವರ ಗೆಳೆಯರೂ ಪ್ರಸಿದ್ಧ ಕಲಾಭಿಮಾನಿಗಳೂ ವಿಮರ್ಶಕರೂ ಆದರೆ 
ದತ್ತೋಪಂತ ದೇಸಾಯಿಗಳೂ ಸೂಚಿಸಿದರು. ಆದರೆ ಕನಕಾಪೂರ್‌ರವರ ಆರ್ಥಿಕಸ್ಥಿತಿ 
ಅದಕ್ಕೆ ಅವಕಾಶ ಕೊಡುವ ಹಾಗಿರಲಿಲ್ಲ ಹೇಗಾದರೂ ಅಸ್ತಿಭಾರವಾದರೂ 
ಸರಿಯಾಗಿರಲಿ ಎಂದು ಕನಕಸಭಾಪತಿಯೆಂಬ ದಕ್ಷಿಣಾದಿ ಸಂಗೀತ ಶಿಕ್ಷಕರನ್ನು ಗೊತ್ತು 
ಮಾಡಿದರು. ಅವರಿ೦ದ ವಾಸುದೇವನಿಗೆ ಎರಡು ಕೀರ್ತನೆ, ನಾಲ್ಕು ವರ್ಣಗಳಷ್ಟು 
ಪಾಠವಾಯಿತು. 


ಈ ವಿದ್ವತ್ವೈಖರಿ ಗುಪ್ತವಾಗಿರಕೂಡದೆ೦ದು ಹುಬ್ಬಳ್ಳಿಯ ಭಗಿನೀ ಮಂಡಲದ 
ಶ್ರೀ|| ಉಮಾಬಾಯಿ ಕುಂದಾಪುರರವರು ಒಂದು ಬೈಟಕ್‌ ಮಾಡಿಸಿ ಉತ್ತರ 
ಕರ್ಣಾಟಕದ ಕಲಾಪ್ರೇಮಿಗಳಿಗೆ ವಾಸುದೇವರ ಪರಿಚಯ ಮಾಡಿಕೊಟ್ಟರು. ಮುಂದೆ 
ಅನೇಕ ಕಡೆ ಬೈಟಕ್ಕುಗಳೂ ಆದವು. ಸಾ೦ಗ್ವಿ ಮುಂಬಯಿ ಫಲ್ಟಾನ್‌ಗಳ ಪ್ರವಾಸ 
ಆಯಿತು. ಸಾಂಗ್ಲಿ ಫಲ್ಬಾನ್‌ ಎರಡು ಸ೦ಸ್ಥಾನಗಳಲ್ಲಿಯೂ ದರ್ಬಾರಿನಲ್ಲಿ ರಾಜಾ 
ಸಾಹೇಬರುಗಳ ಮುಂದೆ ಬೈಟಕ್ಕುಗಳಾದವು. ಆಗ ಆಸ್ಥಾನದ ಪ್ರಸಿದ್ಧ ತಬಲಾ 
ವಿದ್ವಾಂಸರು ವಾಸುದೇವನನ್ನು ಕೆಣಕಿ ನೋಡಿ ವಿಸ್ಮಯಗೊ೦ಡರು. ಮು೦ಬಯಿಯಲ್ಲಿ 
ಪ್ರಸಿದ್ಧ ಚಿತ್ರಕಲಾ ಕೋವಿದರಾದ ಶ್ರೀ ಹಾಲ್ದಾನಕರ್‌ ಅವರು ತಮ್ಮ ಮನೆಯಲ್ಲಿ ಬೈಟಕ್‌ 
ಮಾಡಿ ಅನೇಕ ಮಂದಿ ಸಂಗೀತ ವಿದ್ವಾಂಸರನ್ನು ಬರಮಾಡಿಕೊಂಡಿದ್ದರು. ಅವರಲ್ಲಿ 
ಕೋರಗಾಂವಕರ್‌ ಅವರೂ ಒಬ್ಬರಾಗಿದ್ದರು. ವಾಸುದೇವನ ಪ್ರತಿಭೆಯನ್ನು ಕಂಡು 
ಕೋರಗಾ೦ವಕರ್‌ ಅವರು ಅವನದೂ ತಮ್ಮದೂ ಒಂದೇ ಸಂಪ್ರದಾಯವೆಂದೂ 
ವಾಸುದೇವನ ವಿದ್ಯೆ ದೈವದತ್ತವಾದುದೆ೦ದೂ ಮನಸಾರೆ ಕೊಂಡಾಡಿದರು. 


ಧಾರವಾಡದಲ್ಲಿಮಾಧ್ಯಮಿಕ ಶಾಲಾಬಾಲಕರಿಗೆ ಒ೦ದು ಸ೦ಗೀತ ಕಲಾಸ್ಪರ್ಧೆ 
ಏರ್ಪಾಟಾಯಿತು, ಅದರಲ್ಲಿ ತಾನೂ ನುಡಿಸಬೇಕೆಂದೂ ಇತರ ಬಾಲಕರನ್ನು 
ಕೇಳಬೇಕೆಂದು ವಾಸುದೇವ ಇಚ್ಚೆ ಪಡಲು ಅವನ ತಂದೆ ಸಂಬಂಧಪಟ್ಟಿ 
ಅಧಿಕಾರಿಗಳನ್ನು ಕೇಳಿ 'ಸಾಧ್ಯವಿಲ್ಲ' ಎನ್ನಿಸಿಕೊಂಡು ಬಂದರು. ವಾಸುದೇವ ಶಾಲಾ 


ವಿದ್ಯಾರ್ಥಿಯಾಗಿರಲಿಲ್ಲ ಅದೇ ಅವನ 'ಅಪಾತ್ರತೆ' ಯಾಗಿತ್ತು. ಇದನ್ನು ಕೇಳಿದ 
ಶ್ರೀಮತಿ ಜಮಖಂಡಿ ಅಕ್ಕೂಬಾಯಿಯವರು ಡಿಸ್ಟ್ರಿಕ್ಟ್‌ ಎಜ್ಯುಕೇಷನಲ್‌ 
ಇನ್ಫ್‌ಪೆಕ್ಟರವರಾದ, ಶ್ರೀತಾವಡೆಯವರಿ೦ದ ಅಪ್ಪಣೆ ಪಡೆದು ವಾಸುದೇವ ಸ್ಪರ್ಧೆಯಲ್ಲಿ 
ನುಡಿಸಲು ಅವಕಾಶ ಮಾಡಿಕೊಟ್ಟರು. ಶ್ರೀ ತಾವಡೆಯವರು ಅ೦ದಿನ ವಾದ್ಯವಾದನ 


ನೈಪುಣ್ಯವನ್ನು ಕಂಡು ಒಂದು ವಿಶೇಷ ಬಹುಮಾನವನ್ನುವಾಸುದೇವನಿಗೆ ಕೂಟ್ಟಿರು. 


ವಾಸುದೇವನಿಗೆ ಈಗ ಏಳು ವರ್ಷ ತುಂಬುತ್ತ ಬಂದಿದೆ. ಪೂರ್ಯಾ, 
ಭೀಮಪಲಾಸ, ಯಮನ, ಜೀವನಪುರಿ, ಭೂಪ, ತಿಲ೦ಗ, ಭೈರವ, ಭೈರವಿ, ಶಂಕರ, 
ತಿಲಕ್‌ಕಾಮೋದ್‌, ಬಹರ್‌, ಸೋಹನಿ ಅವನ 'ಪ್ರೀತಿ'ಯ ಪಾತ್ರರಾಗಗಳಾಗಿವೆ. 
ಅವನಿಗೆ ಜಗದ೦ಬೆಯಲ್ಲಿ ಅಪಾರ ಭಕ್ತಿಯಿದೆ. ಬಹಳ ಗ೦ಭೀರವಾಗಿ ದೊಡ್ಡ 
ಯೋಗಿಯ ಹಾಗೆ ಜಗನ್ಮಾತೆಯನ್ನು ಧ್ಯಾನಿಸುತ್ತಾನೆ. ಹಾರ್ಮೋನಿಯಂ ವಾದ್ಯವಲ್ಲದೆ 
ಜಲತರ೦ಗ, ಕಾಷ್ಟಾತರ೦ತ, ದಿಲ್‌ರುಬಾ ವಾದ್ಯಗಳನ್ನುನುಡಿಸುತ್ತಾನೆ. 


ವಾಸುದೇವ ಬಲು ಮಾತುಗಾರ. ಸ್ವಾರಸ್ಯವಾಗಿ ಹರಟಬಲ್ಲ. ಒಮ್ಮೆ 
ಗಂಭೀರವಾಗಿ ಘನರಾಗವೊ೦ದರ ಆರೋಹಣ, ಅವರೋಹಣ, ಸ೦ಚಾರಗಳನ್ನು 
ಕುರಿತು ಮಾತನಾಡಿದರೆ ಮತ್ತೊಮ್ಮೆ ಮಗುವಿನ೦ತೆ ಏನಾದರೂ ಚೇಷ್ಟೆ ಮಾಡುತ್ತಾನೆ. 
ಅವನಲ್ಲಿ ಜ್ಞಾತಾಜ್ಞಾತಾ ಚೇತನಗಳು ಸೆಣಸುತ್ತಿರುತ್ತವೆ. ಅವನ ಕಲಾಜೀವನ ಹಲವು 
ಜನ್ಮಗಳಿ೦ದ ಬೆಳೆದು ಬ೦ದಿರಬೇಕು- ಅದರ ನೆನಪು ಕಲಾಪ್ರಪ೦ಚದಲ್ಲಿದ್ದ ಅವನಿಗೆ 
ಬರುತ್ತಿರಬೇಕು. ವಾಸ್ತವಿಕ ಜಗತ್ತಿಗೆ ಬ೦ದಾಗ ವಾಸುದೇವ ಹಾಲು ಹಸುಳೆ, ಹುಬ್ಬಳ್ಳಿಯ 
ಕನಕಾಪೂರ್‌ ಅವರ ಮುದ್ದುಮಗ. 


ಇದೊಂದು ಕನ್ನಡ ರತ್ನ. ಕನ್ನಡ ಕಲೆಯ ಬೆಳಕು. ಕನ್ನಡ ಜನತೆ ವಾಸುದೇವನ 
ಕಲಾಸರಸ್ಸಿನಲ್ಲಿ ಮಿಂದು ತಣಿಯಬೇಕು. ಅವನ ವಿದ್ಯೆ ವಿಕಸಿಸಲು ಎಲ್ಲ 
ರೀತಿಯಲ್ಲಿಯೂ ನೆರವಾಗಬೇಕು. 


“ನೀವು ಅವನನ್ನು ಸವಾಯ್‌ ಗ೦ಧರ್ವ, ವಿಲಾಯತ್‌ ಹುಸೇನ್‌ ಮೊದಲಾದ 
ಯಾರಾದರೂ ಒಬ್ಬ ದೊಡ್ಡ ಕಲಾವಿದರಲ್ಲಿ ನಾಲ್ಕು ವರ್ಷ ಬಿಡಬೇಕು” ಎ೦ದು ನಾನು 
ಹೇಳಿದೆ. ಅದಕ್ಕೆ ವಾಸುದೇವನ ತಂದೆ 


“ನನಗೂ ಇಚ್ಛೆಯಿದೆ ಸ್ವಾಮಿ, ನಾನು ಹುಬ್ಬಳ್ಳಿಯ ಮುನಿಸಿಪಾಲಿಟಿಯ ಬಡ 
ನೌಕರ. ಅದಕ್ಕೆ ಬೇಕಾದ ಅನುಕೂಲ ನನಗಿಲ್ಲ” 


ಎ೦ದು ಬಹಳ ದುಃಖದಿ೦ದ ಕಳಿಸಿದರು. ಈ ಅಮೃತದ ಬಳ್ಳಿಗೆ ಹಾಲೆರದು 
ಯಾರಾದರೂ ಕನ್ನಡ ಶ್ರೀಮಂತರು ರಕ್ಷಿಸಬಾರದೆ ? 


ದೀಪಾವಳಿ-೧೯೪೦ 


೧೦. ಆಸ್ಥಾನವಿದ್ದಾನ್‌ ಎಸ್‌. ರಾಮರಾಯರು 


ಮುಂಬಯಿಯಲ್ಲಿ ಒಬ್ಬ ಪ್ರಸಿದ್ಧ ಕನ್ನಡ ಸಂಗೀತ ವಿದ್ವಾಂಸರ ಕಛೇರಿ 


0 


ಮುಗಿಸಿಕೊಂಡು ಒಬ್ಬ ಗೆಳೆಯರೂ ನಾನೂ ಮನೆಗೆ ಹಿಂದಿರುಗುತ್ತಿದ್ದೆವು. ಹರಟಿ 
ಸಹಜವಾಗಿ ಕರ್ನಾಟಕ--ಹಿ೦ದುಸ್ಥಾನೀ ಸ೦ಗೀತ, ಸ೦ಗೀತಗಾರರ ಕಡೆಗೆ ಹೊರಳಿತು. 
ಕರ್ನಾಟಕದ ಒಬ್ಬೊಬ್ಬ ವಿದ್ವಾಂಸರನ್ನು ಹಿ೦ದೂಸ್ಥಾನಿಯ ಒಬ್ಬೊಬ್ಬ ವಿದ್ದಾಂಸರಿಗೆ 
ಹೋಲಿಸುತ್ತ ಬಂದೆವು. | 


“ಚಿಕ್ಕರಾಮರಾಯರು” ಎಂದು ಗೆಳೆಯರಂದರು. 
“ವರು ಬೂವಾ ಅವರಿಗೆ ಹೋಲಿಸಬಹುದು.” 


ಎ೦ದು ನಾನಂದೆ. ಅದು ಹರಟಿಗಾಗಿ ಲಘುವಾಗಿ ಆಡಿದ ಮಾತಲ್ಲ, 
ಇಬ್ಬರದೂ ಒ೦ದೇ ತೂಕ, ಒಂದೇ ಗಾಂಭೀರ್ಯ, ಒ೦ದೇ ಬಗೆಯ ಸಂಗ್ರಹ ಹಾಗೂ 
ವೈವಿಧ್ಯ. ಒಬ್ಬರು ಹಿಂದೂಸ್ಥಾನಿ ಸಂಗೀತಕ್ಕೆ ರತ್ನ ಪ್ರಾಯರು; ಇನ್ನೊಬ್ಬರು ಕರ್ನಾಟದ 
ಸ೦ಗೀತಕ್ಕೆ ಕಳಶಪ್ರಾಯರು. 


ಮೈಸೂರಿನಲ್ಲಿ ಎಲ್ಲಾ ಸಂಗೀತಗಾರರ ವಿಚಾರವಾಗಿಯೂ ಸಲಿಗೆಯಿಂದ 
ಮಾತನಾಡುವವರು ಕೂಡ ಚಿಕ್ಕರಾಮರಾಯರೆಂದರೆ ಸ್ವಲ್ಪ ಗಂಭೀರವಾಗಿಯೇ 
ಮಾತನಾಡುತ್ತಾರೆ. ಸಂಗೀತ ವಿದ್ವಾಂಸರುಗಳಿಗೆ ತರಗತಿಗಳನ್ನೇರ್ಪಡಿಸುವವರು ಕೂಡ 
ರಾಮರಾಯರನ್ನು ಒಂದು ಸ್ವತಂತ್ರ ತರಗತಿಗೆ ಸೇರಿಸುತ್ತಾರೆ. 


ಹನ್ನೊಂದನೆಯ ವಯಸ್ಸಿನಲ್ಲಿ ಪಲ್ಲವಿ ಹಾಡುವ ಪ್ರತಿಭೆ; ಹದಿನೈದನೆಯ 
ವಯಸ್ಸಿನಲ್ಲಿ ವೈಣಿಕ ಶಿಖಾಮಣಿ ಶೇಷಣ್ಣನವರ ಅಧ್ಯಕ್ಷತೆಯಲ್ಲಿ ಪುರಜನರಿಂದ 
ಪುರಸ್ಕಾರ; ಹದಿನೇಳನೆಯ ವಯಸ್ಸಿನಲ್ಲಿ ಮುಂಬಯಿಯಲ್ಲಿ ಕರ್ನಾಟಕ ಸಂಗೀತ 


ಧ್ವಜವನ್ನೇರಿಸಿದ ಪ್ರತಿಭಾಶಾಲಿಯನ್ನು ಭಯಭಕ್ತಿಯಿ೦ದಲೇ 
ಸ೦ಬೋಧಿಸಬೇಕಾಗುತ್ತದೆ. 


“ಕಲೆ ಎಲ್ಲರನ್ನೂ ಕರೆಯುತ್ತದೆ. ಆದರೆ ಕೆಲವರನ್ನು ಮಾತ್ರ ಆರಿಸುತ್ತದೆ” 
ಎಂಬುದೊಂದು ಹಿರಿಮಾತು. ಕಲಾಭಿಮಾನಿ ದೇವತೆ ಬಾಲ್ಯದಿಂದಲೂ 
ರಾಮರಾಯರನ್ನುತನ್ನ ಸೇವೆಗೆ ನಿರ್ದೇಶಿಸಿದ್ದಳೆ೦ಬುದರಲ್ಲಿ ಸಂದೇಹವೇ ಇಲ್ವ 


ಬಾಲ್ಯದಲ್ಲಿಯೇ ತಂದೆ ತಾಯಿಗಳನ್ನು ಕಳೆದುಕೊಂಡ ರಾಯರನ್ನು ಅವರ 
ತಾಯಿಯ ತಂದೆ ಪೋಷಿಸಿದರು. ಅವರು ವಿದ್ಯಾವಂತರೂ ಸಂಸ್ಕೃತರೂ 
ಆಗಿದ್ದುದರಿಂದ ರಾಯರ ಸುಪ್ತಚೇತನ ಜಾಗೃತವಾಗಲು ಇಂಬು ದೊರಕಿತು. ರಾಯರು 
ದೇವರ ನಾಮಗಳ ತಮ್ಮ ಸುಮಧುರ ಕಂಠದಿಂದ ಬಹಳ ಇಂಪಾಗಿ ಹಾಡುತ್ತಿದ್ದರು. 
ಅವನ್ನು ಕೇಳಿದ್ದ ಅರಮನೆಯ ವಿದ್ದಾಂಸರಾದ ಗಿರಿಭಟ್ಟಿರ ತಮ್ಮಯ್ಯನವರು ಒಂದು 
ದಿನ ಮಹಾರಾಜರವರಲ್ಲಿ ಬಾಲಕನ ವಿಚಾರ ನಿವೇದಿಸಿದರು. ಮಹಾಸ್ವಾಮಿಯವರು 
ಸಂತೋಷ ಪಟ್ಟು ಅರಮನೆಯ ಪೋಷಣೆಯಲ್ಲಿದ್ದ ಶಾಕುಂತಲ ನಾಟಕ ಕಂಪೆನಿಯ 
ಕಿರಿಯ ಸದಸ್ಯರ ಜತೆಗೆ ಸೇರಿಸುವಂತೆ ಅಪ್ಪಣೆ ಮಾಡಿದ್ದರು. ರಾಯರಿಗೆ ಪ್ರಿಯವಾದ 
ಸಂಗೀತ, ಅಭಿನಯ ವಿದ್ಯಾಭ್ಯಾಸವಾರಂಭವಾಯಿತು. ಅವರ ಪುಷ್ಟಚೇತನ ಹೆಚ್ಚು 
ಬೇಡಿತು. ಹಿತೈಷಿಗಳ ಕೃಪೆಯಿಂದ ಆಸ್ಥಾನ ವಿದ್ವಾಂಸರಾಗಿದ್ದ ಸಂಗೀತ ವಿದ್ಯಾಕ೦ಠೀರವ 
ಕರಿಗಿರಿರಾಯರ ಶಿಷ್ಯತ್ವ ಲಭಿಸಿತು. ಕರಿಗಿರಿರಾಯರು ಶಿಷ್ಯನಿಗೆ ಹೇಳಿಕೊಡಬೇಕಾದ 
ಭಾಗ ಬಹಳ ಕಡಿಮೆಯಂಬುದನ್ನು ಕ್ಷಿಪ್ರವಾಗಿ ಆರಿತು, ಯೋಗ್ಯ ವಿದ್ಯಾಸಂಗ್ರಹಕ್ಕೆ 
ಬೇಕಾದ ಅನುಭವವನ್ನುದೊರಕಿಸಲು ನೆರವಾದರು. 


ಆಗ ಅರಮನೆಯಲ್ಲಿ ಚಿತ್ರಗೆಲಸವನ್ನು ಕೈಗೊ೦ಡಿದ್ದ ರಾಜಾ ರವಿವರ್ಮನಿಗೆ 
ರಾಯರ ಸಂಗೀತವನ್ನೂಮ್ಮೆ ಕೇಳುವ ಸುಯೋಗ ದೊರೆಯಿತು. ರವಿವರ್ಮನಿಗೆ 
ಚಿತ್ರರಚನಾ ಕಾಲದಲ್ಲಿ ಸ೦ಗೀತದ ನೆರವು ಬೇಕಾಗಿತ್ತು. ತನಗೆ ಒಬ್ಬ ಸ೦ಗೀತಗಾರರ 
ಸಹಕಾರಬೇಕೆಂದು ಮಹಾರಾಜರವರಲ್ಲಿಬಿನ್ನವಿಸಿಕೊ೦ಡ. 


“ನಿಮಗೆ ಯಾರು ಬೇಕು?” ಎಂದು ಮಹಾಸ್ಟಾಮಿಯವರು ಕೇಳಿದರು. ಆಗ 
ರವಿವರ್ಮ ರಾಯರ ಚಿತ್ರವನ್ನು ಬರೆದು ತೋರಿಸಿದ. ಮಹಾಸ್ವಾಮಿಯವರು 
ಸಂತೋಷದಿಂದ “ಅವನೇ, ನಮ್ಮ ಚಿಕ್ಕರಾಮು” ಎಂದರು. ಅಂದಿನಿಂದ 
ರಾಮರಾಯರಿಗೆ ಚಿಕ್ಕರಾಮು ಎ೦ಬ ಅನ್ವರ್ಥ ನಾಮ ಸ್ಥಿರವಾಯಿತು. ಚಿಕ್ಕರಾಮು 
ಚಿಕ್ಕವನಾಗಿದ್ದರೂ ಮಹಾಸ್ಟಾಮಿಯವರು ಅವನ ಪ್ರತಿಭೆಗೆ ಮನಸೋತು ಅರಮನೆಯ 
ಸಂಗೀತ ವಿದ್ದಾಂಸರಲ್ಲಿ ಸ್ಥಾನವಿತ್ತರು. 


ರಾಮರಾಯರ ವಿದ್ಯೆ ಫಲಿಸಲು ಅವರ ಗುರುಲಾಭ ಪುಣ್ಯವೇ ಮುಖ್ಯ 
ಕಾರಣವಾಗಿತ್ತು. ಶಿಷ್ಯನನ್ನು ಆ ಅರಸಿ, ಒಲಿದು ಗುರುಗಳು ತಮ್ಮ ವಿದ್ಯಾಸ೦ಪತ್ತನ್ನು 
ಧಾರೆಯೆರೆದರೆ ಇಬ್ಬರೂ ಧನ್ಯರು. ವೀಣೆ ಸುಬ್ಬಣ್ಣನವರ ಗುರುತ್ಚವೂ ರಾಮರಾಯರಿಗೆ 
ಅವರ ಯೋಗ್ಯತೆಯ ಬಲದಿಂದಲೇ ಲಭಿಸಿತು. ಸುಬ್ಬಣ್ಣನವರು ಪ್ರತಿ ಶನಿವಾರ ತಮ್ಮ 
ಮನೆಯಲ್ಲಭಜನೆ ಮಾಡುವ ಪರಿಪಾಠವನ್ನಿಟ್ಟು ಕೊ೦ಡಿದ್ದರು. ಒ೦ದು ದಿನ ಭಜನೆಗೆ 
ಹೋಗಿದ್ದ ರಾಯರಿಗೆ ಸುಬ್ಬಣ್ಣನವರು ಹಾಡಲು ಹೇಳಿದರು. ಅವರಲ್ಲಿದ್ದ ಸುಪ್ತ ಪ್ರತಿಜ್ಞೆ 
ಪೂರ್ಣವಿಕಾಸವನ್ನು ಪಡೆಯುವಂತೆ ಮಾಡುವುದು ತಮ್ಮ ಕರ್ತವ್ಯವೆಂದು 
ಸುಬ್ಬಣ್ಣನವರು ಭಾವಿಸಿ ರಾಯರನ್ನು ಶಿಷ್ಯರನ್ನಾಗಿ ಪರಿಗ್ರಹಿಸಿದರು. ಶಿಷ್ಯನನ್ನು ಹಾಡಿಸಿ 
ತಿದ್ದಿ ಅವನೆದುರಿಗೆ ತಾವು ವೀಣೆಯನ್ನು ನುಡಿಸಿ ರಾಯರ ಹೃದಯದಲ್ಲಿ ವಿದ್ಯಾದೇವಿ 
ತನ್ನವೀಣೆಯನ್ನು ನುಡಿಸುವಂತೆ ಮಾಡಿದರು. ವಿವಿಧ ಸಂಪ್ರದಾಯಗಳ (ಘರಾಣೆಗಳ) 
ಸಂಗೀತ ವಿದ್ಯಾಪರಿಚಯವಾಗಲೆಂದು ಸುಬ್ಬಣ್ಣವರು ಪ್ರಸಿದ್ಧ ಸಂಗೀತ ವಿದ್ವಾಂಸರಾದ 
ತಿರುವಾಯೂರು ಸುಬ್ರಹ್ಮಣ್ಯ ಅಯ್ಯರವರನ್ನು ಆಹ್ವಾನಿಸಿ ಅವರನ್ನು ಎರಡು ವರ್ಷ 
ಕಾಲ ತಮ್ಮ ಮನೆಯಲ್ಲಿಟ್ಟುಕೊಂಡು ಸತ್ಕರಿಸಿ ರಾಮರಾಯರಿಗೆ ಅಯ್ಯರವರ 
ಅಪಾರವಿದ್ಯೆಯ ಲಾಭ ದೊರೆಯುವಂತೆ ಮಾಡಿದರು. ರಾಯರ ಪಲ್ಲವಿ ವಿದ್ಯೆ 
ಪರಿಪಕ್ಚವಾಗಲು ಈ ಉಪಕಾರ ತುಂಬ ಸಹಾಯ ಮಾಡಿತು. 


ರಾಯರಿಗೆ ಹದಿನೇಳನೆಯ ವರ್ಷ ನಡೆಯುತ್ತಿತ್ತು ಆಗ ಮುಂಬಯಿ 
ನಗರದಲ್ಲಿ ದೊಡ್ಡ ಸಂಗೀತ ಪರಿಷತ್ತು. ಕರ್ನಾಟಕ ಸಂಗೀತದ ರಾಯಭಾರಿಯಾಗಿ 
ಹೋಗುವ ಗೌರವ ರಾಯರಿಗೆ ಲಭಿಸಿತು. ಗಂಧರ್ವ ವಿದ್ಯಾಲಯದ ಸ್ಥಾಪಕರಾದ ವಿಷ್ಣು 
ದಿಗಂಬರರವರು, ಭಾಸ್ಕರ ಬೂವಾ ಅವರು, ಖಾನ್‌ಸಾಹೇಬ್‌ ಅಬ್ದುಲ್‌ ಕರೀಂಖಾನರು 
ರಾಯರ ಸಂಗೀತ ಕೇಳಿ ಸ೦ತೋಷಿಸಿ, ಅವರಿಗೆ “ಪಂಡಿತ” ಪ್ರಶಸ್ತಿಯನ್ನೂ ಚಿನ್ನದ 
ಹಾರವನ್ನೂ ಕಾಣಿಕೆಯಾಗಿ ಅರ್ಪಿಸಿದರು. ವಿಷ್ಣುದಿಗ೦ಂಬರರವರು ರಾಯರ ಬಗ್ಗೆ “ಈ 
ಶಾಸ್ತ್ರನೈಪುಣ್ಯವಿರುವವರು ಜಗತ್ತಿನ ಯಾವ ಸ೦ಗೀತವನ್ನಾದರೂ ಘನವಾಗಿ ಹಾಡಲು 
ಸಮರ್ಥರಾಗಿದ್ದಾರೆ” ಎಂದು ಹೇಳಿದ ಮಾತು ಅವರ ದಿಗ್ವಿಜಯದ 
ಕೀರ್ತಿಪತಾಕೆಯಾಗಿದೆ. 


ಸುಬ್ಬಣ್ಣ ನವರು ರಾಯರಲ್ಲಿ ಪುತ್ರವಾತ್ನಲ್ಕವನ್ನಿಟ್ಟುಕೊಂಡಿದ್ದರು. ರಾಯರಿಗೆ 
ಹದಿನೆಂಟನೆಯ ವಯಸ್ಸಿನಲ್ಲಿ ಶಾರೀರ ಒಡೆದಾಗ ಸುಬ್ಬಣ್ಣನವರು ಅವರನ್ನು 
ಮನೆಯಲ್ಲಿಯೇ ಇಟ್ಟುಕೊಂಡು ಪೋಷಿಸಿ ಶಾರೀರಕ್ಕೆ ತಕ್ಕ ಪೋಷಣೆಯನ್ನಿತ್ತರು. 
ಇ೦ದು ರಾಯರಿಗಿರುವ ಗ೦ಡು ಶಾರೀರ ಸುಬ್ಬಣ್ಣನವರ ಸಕಾಲ ಪೋಷಣೆಯ ಫಲ. 


ರಾಯರು ವಿಶಾಲ ಪ್ರಪಂಚದ ರಂಗಭೂಮಿಗೆ ಧುಮ್ಮಿಕ್ಕಿದರು. ನಾಟಕದಲ್ಲಿ 
ಪಾತ್ರವಹಿಸುವ ಯಾವನೊ ಸಾಮಾನ್ಯ ಹುಡುಗನೆಂದು ಅವಹೇಳನ ಮಾಡಿದ 
ಬೆಂಗಳೂರು ಸಂಗೀತ ವಿದ್ವಾಂಸರ ಅಹಂಕಾರಕ್ಕೆ ರಾಯರ ಸಂಗೀತ ಒಂದು 
ಸಂದರ್ಭದಲ್ಲಿ ಯೋಗ್ಯ ಚಿಕಿತ್ಸೆ ಮಾಡಿತು. ಒಮ್ಮೆ ರಾಯರು ಕಛೇರಿಯ ಸಲುವಾಗಿ 
ದೊಡ್ಡಬಳ್ಳಾಪುರಕ್ಕೆ ಹೋಗಿದ್ದಾಗ ಅಲ್ಲಿನ ಒಬ್ಬ ವಿದ್ವಾಂಸರಿಗೆ ರಾಯರನ್ನು ಪರೀಕ್ಷಿಸುವ 
ಚಾಪಲ್ಯ ಹುಟ್ಟಿತು. ಕೆಲವು ಕೀರ್ತನೆಗಳ ಒಂದು ಪಟ್ಟಿಯನ್ನು ಸಿದ್ದಮಾಡಿ ರಾಯರ 
ಕೈಗಿಟ್ಟು “ಇವುಗಳನ್ನು ಹಾಡಿ” ಎಂದರು. ಅವುಗಳಲ್ಲಿ ರಾಯರಿಗೆ ಪರಿಚಯವಿದ್ದದ್ದು 
ಎರಡೇ ಕೀರ್ತನೆಗಳು. ರಾಯರು ಆಗಲೆಂದು ಒಪ್ಪಿ ಮೊದಲನೆಯ ಕೀರ್ತನೆಯನ್ನು 
ಮೂರು ಗಂಟೆಗಳ ಕಾಲ ಹಾಡಿದರು. ಪರೀಕ್ಷಕರಿಗೆ ವೇಳೆಯೂ ತಿಳಿಯಲಿಲ್ಲ ಮಿಕ್ಕ 


ಕೀರ್ತನೆಗಳನ್ನು ಕೇಳಬೇಕೆ೦ಬ ಆಸೆಯೂ ಉಳಿಯಲಿಲ್ಲ ವಿದ್ವಾಂಸರು ರಾಯರನ್ನು 
ಮೆಚ್ಚಿಕೊ೦ಡು “ಇದೇ ರಸಸ೦ಗೀತ” ಎ೦ದರು. 


ತಮ್ಮ ಗುರುಗಳ ಜತೆಯಲ್ಲಿ ರಾಯರು ಮದರಾಸಿಗೆ ಹೋಗಿಬಂದು ಅಲ್ಲ 
ಸಾರ್ವತ್ರಿಕವಾಗಿ ವ್ಯಾಪಿಸಿದ್ದ ದಕ್ಷಿಣ ಸಂಗೀತ ವಿದ್ವಾಂಸರ ಅಹಂಭಾವಕ್ಕೆ ತಕ್ಕ 
ಪ್ರತೀಕಾರವನ್ನು ಮಾಡಿ ಕರ್ನಾಟಕದ ಹೆಚ್ಚಳವನ್ನು ಸಾರಿ ಬ೦ದರು. ಸುಬ್ಬಣ್ಣನವರು 
ಕೆಲವು ಕಾಲ ಮದರಾಸಿನಲ್ಲಿಯೇ ನಿಂತು ಪ್ರಸಿದ್ದ ವಿದ್ವಾಂಸರಾದ ಅನಂತರಾಮ 
ಭಾಗವತರು, ರಾಮನಾಡ್‌ ಶ್ರೀನಿವಾಸ. ಆಯ್ಕಂಗಾರ್ಯರು ಮತ್ತು 
ಪಿಟೀಲುವಾದ್ಯವಾದನಕೋವಿದರಾದ ತಿರುಕೊಡಿಕಾವಲ್‌ ಕೃಷ್ಣ ಅಯ್ಕರವರಿ೦ದ ಪಾಠ 
ಹೇಳಿಸಿ ಶಿಷ್ಯನ ಭಂಡಾರ ತುಂಬುವಂತೆ ಮಾಡಿದರು. 


೧೯೨೬ ರಲ್ಲಿ ರಾಯರು ಚಿದ೦ಬರಕ್ಕೆ ಹೋಗಿ ಅಲ್ಲಿನ ವಿಶ್ವವಿದ್ಯಾನಿಲಯದ 
ಪಂಡಿತರ ಮುಂದೆ ಹಾಡಬೇಕಾಗಿತ್ತು ಕಾರಣಾಂತರಗಳಿಂದ ರಾಯರಿಗೆ 
ಪಕ್ಕವಾದ್ಯಗಾರರೇ ದೊರೆಯಲಿಲ್ಲ ಬರೀ ತಂಬೂರಿಯ ಶ್ರುತಿಯಲ್ಲಿ ಐದು 
ಗ೦ಟೆಗಳಕಾಲ ಹಾಡಿದರು. ಕಾಲೇಜಿನ ಪ್ರಿನ್ಸಿಪಾಲರಾದ ಥೋಪ್‌ ಸಾಹೇಬರು ಚಿತ್ರದ 
ಗೊ೦ಬೆಯಂತೆ ಕುಳಿತಿದ್ದರು. ಕಛೇರಿ ಮುಗಿಯಲು ಸಭಾಧ್ಯಕ್ಷರಾದ ಸಭೇಶ 
ಅಯ್ಯರವರು “ಇ೦ದು ಗೋಕುಲಾಷ್ಟಮಿ. ರಾಯರಲ್ಲಿ ಶ್ರೀಕೃಷ್ಣನೇ ನೆಲಸಿ ತನ್ನದಿವ್ಯಗಾನ 
ಸುಧೆಯಿ೦ದ ನಮ್ಮನ್ನುತಡಿಸಿದ್ದಾನೆ” ಎಂದು ಹೇಳಿದರು. ಸಂಗೀತದ ನೆಲೆವೀಡುಗಳಲ್ಲಿ 
ಒಂದಾದ ಚಿದ೦ಬರದಲ್ಲಿ ಹೊರಟ ಈ ಉದ್ದಾರ ರಾಯರ ಕೀರ್ತಿ ಕಳಶಕ್ಕೆ ಮುತ್ತಿನ 
ಕುಂದಣವಿಕ್ಕಿದಂತಾಯಿತು. 


ಗಾನಕೇಸರಿ ಬಿಡಾರದ ಕೃಷ್ಣಪ್ಪನವರಲ್ಲಿ ಒಂದು ಸಲ ರಾಯರ 
ಕಛೇರಿಯಾಯಿತು. ಆರಂಭದಲ್ಲಿಯೇ ಆದಿತಾಳದ ವರ್ಣ. ನೆರೆದಿದ್ದ ವಿದ್ವಾಂಸರು 
ತಾಳಕ್ಕೆ ಹುಡುಕುತ್ತ ಕಣ್ಣು ಕಣ್ಣು ಬಿಟ್ಟಿರು. ಕೃಷ್ಣಪ್ಪನವರು ತರುಣ ವಿದ್ವಾಂಸರನ್ನು 


ಮೆಚ್ಚಿಕೊಂಡು “ನಮ್ಮನಂತರ ದೊಡ್ಡ ಸಂಗೀತವೇ ಹೋಗಿ ಬಿಡುತ್ತದೆಂದು 


ಭಾವಿಸಿದ್ದೆವು. ನಿಮ್ಮಂತಹ ತರುಣರಿರುವವರೆಗೆ ಆ ಭಯವಿಲ್ಲವಾಗಿದೆ” ಎಂದು 
ಹೇಳಿದರು. 


ತ೦ಜಾವೂರಿಗೆ ರಾಯರು ೧೯೩೧ ರಲ್ಲಿ ತ್ಯಾಗರಾಜರ ಜಯಂತ್ಯುತ್ನವಕ್ಸೆ 
ಅಹ್ಹಾನಿತರಾಗಿ ಹೋಗಿದ್ದರು. ದೊಡ್ಡ ವಿದ್ವಾಂಸರು ಕೂಡ ಹತ್ತು ನಿಮಿಷಗಳಲ್ಲಿ ತಮ್ಮ 
ಸೇವೆಯನ್ನು ಮುಗಿಸಬೇಕಾಗಿತ್ತು. ನಾಲ್ಕೂವರೆ ಗಂಟಿಕಾಲ ಶ್ರೋತ್ಯವರ್ಗ ರಾಯರ 
ಗಾನಸುಧಾರಸವನ್ನು ಸವಿಯಿತು. ಮುಗಿದಾಗ ಹನ್ನೊಂದು ಗಂಟೆ. ಅಭಿನವ 
ತ್ಯಾಗರಾಜರನ್ನು ಕಂಡೆವೆಂದು ಸಭೆ ಹರ್ಷಿಸಿತು. 


ರಾಯರ ಜೀವನದಲ್ಲಿಬಹಳ ದುಃಖದ ಪ್ರಸ೦ಗವೊ೦ದು ಕಾರ್ಮೋಡದಂತೆ 
ಕವಿಯುತ್ತ ಬರುತ್ತಿತ್ತು. ೧೯೩೭ ರಲ್ಲಿರಾಯರ ಮನೆಯಲ್ಲಿನಡೆದ ರಾಮೋತ್ಸವಕ್ಕೆ ಅವರ 
ಗುರುಗಳು ದಯೆಮಾಡಿಸಿದ್ದರು. ಶಿಷ್ಯನಿ೦ದ “ಮಂಚ ಬಾರದು, ಮಡದಿ ಬಾರಳು” 
ಎ೦ಬ ಕೀರ್ತನೆಯನ್ನುಹಾಡಿಸಿ ಕೇಳಿ ಅನ೦ದತು೦ದಿಲರಾಗಿ “ಪ್ರಾಯಶಃ ಹೀಗೆ ನಾನು 
ನೋಡುವುದು ಇದೇ ಕೊನೆಯ ರಾಮೋತ್ಸವ ರಾಮು” ಎ೦ದರು. ಮಾರನೆಯ 
ವರ್ಷದ ರಾಮೋತ್ಸವದಲ್ಲಿ ಸುಬ್ಬಣ್ಣನವರು ಹಾಸಿಗೆ ಹಿಡಿದು ಮಲಗಿಬಿಟ್ಟಿದ್ದರು. ಶಿಷ್ಯನ 
ಬಾಯಲ್ಲಿಪುರ೦ದರದಾಸರ ಕೀರ್ತನೆಗಳು ಕೆಲವನ್ನು ಹಾಡಿಸಿ ಕೇಳಿ, 


“ನಿನಗೆ ನಾನು ಗುರುವಾಗಿ ಕೊಡಬೇಕಾದುದೆಲ್ಲವನ್ನು ಕೊಟ್ಟಿದ್ದೇನೆ. ನಮ್ಮ 
ಗುರು-ಶಿಷ್ಯ ಬಾಂಧವ್ಯಹೀಗೇ ಜನ್ಮಜನ್ಮಾ೦ತರಗಳಲ್ಲಿಯೂ ಇರಲಿ” 


ಎಂದು ಮೈದಡವಿ ಹರಸಿದರು. ಅದೇ ಅವರ ಕೊನೆಯಾಯಿತು. ರಾಯರು 
ಅನಾಥರಾದರು. ಸುಬ್ಬಣ್ಣನವರ ಹೆಸರು ಎತ್ತಿದರೆ ಸಾಕು, ಇಂದಿಗೂ ರಾಯರ ಕಣ್ಣಲ್ಲಿ 
ಭಕ್ತಿ, ಪ್ರೇಮ, ಕೃತಜ್ಞತೆಗಳ ತ್ರಿವೇಣೀ ಸಂಗಮವೇ ಹೊರಡುತ್ತದೆ. 


ರಾಯರು ಕರ್ನಾಟಿಕ ಸಂಗೀತ ವಿದ್ವಾಂಸರಲ್ಲಿ ಬಹಳ ಹಿರಿಯ ಸ್ಥಾನವನ್ನು 
ಪಡೆದುಕೊಂಡಿದ್ದಾರೆ. ಇವರ ರಾಗವಿಸ್ತಾರ ತಾಳನಿಯೋಜನೆ, ಶ್ರುತಿಪ್ರಾಧಾನ್ಯ 


ಅಸಮಾನ್ಯ ವ್ಯಕ್ತಿತ್ವವನ್ನು ತೋರುತ್ತವೆ. ಒಮ್ಮೆ ಕೇಳಿದರೆ ಮರೆಯಲಾಗದ೦ತಹ ಗಂಡು 
ಶಾರೀರ, ಸಶಕ್ತ ಸಂಗೀತ, ಚಿತ್ತವನ್ನು ಮುತ್ತಿಬಿಡುವ ಸ್ವರ- ತಾನಗಳ ಲಾಸ್ಯ. ರಾಯರ 
ಗಾನ ಪರ್ವತ ಧಾರೆಯಂತೆ ಗಹನವೂ ಗಭೀರವೂ ಆದುದು. ಅದರ ವೈಖರಿ 


ರಾಜವೈಖರಿ. 


ದಕ್ಷಿಣಾದಿ ಸಂಗೀತದಲ್ಲಿ ಅನೇಕ ಸಂಪ್ರದಾಯಗಳ (ಘರಾಣೆಗಳ) 
ಪರಿಚಯವಿರುವುದರಿ೦ದ ರಾಯರ ಸಂಗ್ರಹ ಅಪಾರವಾದುದು. ಬೇಕಾದ ರಾಗವನ್ನು 
ಹಾಡುವ ಪ್ರಾವೀಣ್ಯವಲ್ಲದೆ ಬೇಕಾದ ರಾಗವನ್ನು ಸೃಷ್ಟಿಮಾಡುವ ನಿಷ್ಣಾತತೆಯೂ 
ಇವರಲ್ಲಿ ಇದೆ. ಶಾಸ್ತ್ರ ಭಾಗದಲ್ಲಿಯಾಗಲಿ, ಕಲಾಭಾಗದಲ್ಲಿಯಾಗಲಿ 
ಅಧಿಕಾರವಾಣಿಯಿ೦ದ ತಮ್ಮ ಅಭಿಪ್ರಾಯವನ್ನು ಮಂಡಿಸಬಲ್ಲ ಸಾಮರ್ಥ್ಯವಿದೆ, 
ಅದಕ್ಕನುಗುಣವಾದ ವಿದ್ದಶ್ತಿನ ಕೆಚ್ಚೂ ಇದೆ. ರಾಯರಿಗೆ ಕರ್ನಾಟಕ ಸಂಗೀತವೇ ಅಲ್ಲದೆ 
ಹಿಂದೂಸ್ಥಾನಿ ಪದ್ಧತಿ ಸಾಕಷ್ಟು ಗೊತ್ತಿದೆ. ಚೀಜುಗಳನ್ನು ಗವಯ್‌ಗಳಂತೆ ಹಾಡಲು 


ರಾಯರು ಬಲ್ಲವರಾಗಿದ್ದಾರೆ. 


ರಾಯರು ಕರ್ನಾಟಕದ ಉತ್ಕಟ ಅಭಿಮಾನಿಗಳಾಗಿದ್ದಾರೆ. ವಿಜಯನಗರ 
ಸ್ಮಾರಕೋತ್ಸವದಲ್ಲಿ ಇವರು ಹಾಡಿದ ಕನ್ನಡ ಕೀರ್ತನೆಗಳು ಇ೦ದಿಗೂ ಶ್ರಾವಕರ 
ಕವಿಗಳಲ್ಲಿ ಪ್ರತಿಧ್ವನಿಸುತ್ತಿವೆ. ಕನ್ನಡ ದೇವರ ನಾಮ, ಕೀರ್ತನೆಗಳನ್ನು ರಾಯರು ಒಂದು 
ವೈಶಿಷ್ಟ್ಯದಿ೦ದ ಹಾಡುತ್ತಾರೆ... ಮೇಳಕರ್ತ ರಾಗಗಳೆಲ್ಲವುಗಳಿಗೂ ಲಕ್ಷ್ಯ; 
ಲಕ್ಷಣಯುತವಾದ ಕೀರ್ತನೆಗಳನ್ನು ಕನ್ನಡದಲ್ಲಿ ರಚಿಸಿ ಕನ್ನಡ ಸಂಗೀತಕ್ಕೆ 
ಮಹೋಹಪಕಾರಮಾಡಿದ್ದಾರೆ. ಅನೇಕ ವರ್ಣಗಳನ್ನೂ ಜನ್ಯರಾಗಗಳಲ್ಲಿ 
ಕೀರ್ತನೆಗಳನ್ನೂ ರಚಿಸಿದ್ದಾರೆ. ಅವು ಬೇಗ ಬೆಳಕು ಕಂಡು ಕನ್ನಡಿಗರ 
ಕಲಾಪ್ರತಿಭೆಯನ್ನು ಬಿತ್ತರಿಸಬೇಕು. ರಾಯರು ಕೆಲವು ವರ್ಷಗಳ ಹಿಂದೆ ಓಡಿಯನ್‌ 
ಕಂಪೆನಿಯಲ್ಲಿತ್ತ ಗ್ರಾಮಫೋನ್‌ ರಿಕಾರ್ಡುಗಳು ಅವರ ವಿದ್ವತ್ತಿನ ಒಂದೆ 
ಅಂಶವನ್ನಾದರೂ ಸೂಚಿಸುತ್ತವೆ. ಅಂತಹ ಸಂಕ್ಷಿಪ್ತಕಾಲಾವಧಿಯಲ್ಲಿ 


ರಾಗರಸಯುಕ್ತವಾದ ಒ೦ದು ಕೀರ್ತನೆಯ ಸ೦ಪೂರ್ಣ ಭಾವವನ್ನು ವಿಸ್ತರಿಸುವ ಶಕ್ತಿ 
ಅನುಪಮವಾದುದು. 


ಚಿಕ್ಕ ರಾಮರಾಯರು ಸಂಗೀತ ಕಲೆಯಲ್ಲಿ ದೊಡ್ಡವರು; ಶಾಸ್ತ್ರದಲ್ಲಿ 
ನಿಪುಣರು. ಶಿಷ್ಕರಿಗೆ ಧಾರಾಳವಾಗಿ ಹೇಳುಕೊಡುವ ಬುದ್ಧಿ ಹೊಸ ಹೊಸ ಅಂಶಗಳನ್ನು 
ಕಲೆಯಲ್ಲಿ ಶೋಧಿಸುವ ಪ್ರಾಯೋಗಿಕ ಮನೋಭಾವ--ಈ ಎಲ್ಲ ಗುಣಗಳಿಂದ 
ಹಿಂದೂಸ್ಥಾನದ ಕಲಾವಿದರ ಪಂಕ್ತಿಯಲ್ಲಿ ರಾಯರು ಹಿರಿಯ ಸ್ಥಾನವನ್ನು 
ಗಳಿಸಿಕೊಂಡಿದ್ದಾರೆ. ಇವರು ಕನ್ನಡಿಗರೆಂದು ಮೇಲೆ ನಮ್ಮಹೆಮ್ಮೆಗೆ ಅಡ್ವಿಯೇನುಂಟು! 


ತರುವಾಯ 


ಕಳೆದ ವರ್ಷ ಶ್ರೀಯುತರು ವೈಕು೦ಠವಾಸಿಗಳಾದರು. ಇವರ ನಿಧನದಿಂದ 
ಸಂಗೀತ ಪ್ರಪಂಚಕ್ಕೆ ಆಗಿರುವ ನಷ್ಟ ವರ್ಣನಾತೀತ. ಶ್ರೀಯುತರ ಶಿಷ್ಯರು ಅವರ 
ಪರಂಪರೆಯನ್ನು ಕಾಪಾಡಿಕೊಂಡುಬಂದು ಅವರ ಹೆಸರು ಅಚ್ಚಳಿಯದಂತೆ 
ಉಳಿಸಲೆಂದು ನಮ್ಮಹಾರೈಕೆ. 


೧-೪-೪೬ 


೧೧. ಗಾಯನಾಚಾರ್ಯ ರಾಮಕೃಷ್ಣಬೂವಾ ವರು 


ವಿಚಾರಶೀಲರಾದ ರಸಿಕರು ಸಂಗೀತದಲ್ಲಿ ಪಾಠಕ್ಕಿಂತಲೂ ಅನುಭವವನ್ನು 
ಹೆಚ್ಚು ಅಪೇಕ್ಷಿಸುತ್ತಾರೆ; ಶಾಸ್ತ್ರದ ವ್ಯಾಕರಣಕ್ಕಿಂತಲೂ ಕಲೆಯ ರಸದೂಟವನ್ನು ಅವರು 
ನಿರೀಕ್ಷಿಸುತ್ತಾರೆ. ಶಾಸ್ತ್ರ ಕರೆಗಳನ್ನು ಸಮರಸವಾಗಿ ಬೆರಸಿ, ಒಂದಕ್ಕೊಂದು 
ಇಂಬುಕೊಡುವಂತೆ ಮಾಡಬಲ್ಲ ಸಂಗೀತಗಾರರು ವಿರಳ. ಪಾಂಡಿತ್ಯದ ಬಲದಿಂದ 
ಕಛೇರಿ ಮಾಡಿ ಶ್ರೋತೃಗಳನ್ನೂಪಕ್ಕವಾದ್ಯದವರನ್ನೂಬೆದರಿಸಿ ಬಿಡುವುದು ಸಂಗೀತದ 
ಗುರಿಯಾಗಿರುವಾಗ, ಶ್ರೋತೃಗಳ ಸುಪ್ತ ಪ್ರಜ್ಞೆಯನ್ನು ಜಾಗೃತಗೊಳಿಸಿ ಅವರನ್ನು 
ರಸಸಮುದ್ರದಲ್ಲಿ ಮೀಯಿಸಬಲ್ಲ ಕಲಾವಿದರು ತೀರ ವಿರಳ ಗಾಯನಾಚಾರ್ಯ 
ರಾಮಕೃಷ್ಣವರುಯವರು ಆ ವಿರಳರಲ್ಲಿ ಒಬ್ಬರು. 


ಇ೦ದು ರಾಮಕೃಷ್ಣರು ಸ೦ಗೀತದ ಕಳಸದಂತಿದ್ದಾರೆ. ಸಂಗೀತ ಶಾಸ್ತ್ರ ಕಲೆ 
ಎರಡರಲ್ಲಿಯೂ ಅವರ ಅಭಿಪ್ರಾಯಕ್ಕೆ ವೇದಕ್ಕಿರುವ ಬೆಲೆ. ಈ ಸ್ಥಾನವನ್ನು 
ರಾಮಕೃಷ್ಣರು ದಟ್ಟ  ದಾರಿದ್ರ್ಯಾವಸ್ಥೆಯಿಂದ ವಿಕಾಸ ಹೊಂದಿ 
ದೊರಕಿಸಿಕೊ೦ಡಿದದ್ದಾರೆ೦ದಲ್ಲಿ ಆಶ್ಚರ್ಯವಾಗದಿರದು. ಅವರ ಗಾನದಂತೆ 
ಜೀವನವೂ ಆಶ್ಚರ್ಯವನ್ನುಂಟುಮಾಡುತ್ತದೆ. ಇದು ಸಾಹಸ, ಶ್ರದ್ಧೆ, ಕಲಾಭಿಮಾನಗಳ 
ಒ೦ದು ಮಹಾಕಾವ್ಯವಾಗಿದೆ. | 


ರಾಮಕೃಷ್ಣರು ಹುಟ್ಟಿದ್ದುಸಾವಂತವಾಡಿ ಸಂಸ್ಥಾನದ ಓಜ್ರೆಯೆಂಬ ಹಳ್ಳಿಯಲ್ಲಿ 
ಹತ್ತು ತಿಂಗಳ ಮಗುವಾಗಿರುವಾಗಲೇ ತಂದೆ ತೀರಿಕೊಂಡರು. ತಾಯಿ ಆ ಊರು ಬಿಟ್ಟು 
ಮಗುವನ್ನು ಕರೆದುಕೊಂಡು ಕಾಗಲ ಸಂಸ್ಥಾನಕ್ಕೆ ಬಂದು ನೆಲಸಿದರು. ಆರನೆಯ 
ವರ್ಷದಿಂದ ಶಾಲೆಯ 'ಓದು' ಆರಂಭವಾಯಿತು. ಮೂರು ನಾಲ್ಕು ಈಯತ್ತೆಗಳನ್ನು 


ದಾಟುವ ಹೊತ್ತಿಗೆ ಸಾಕು ಸಾಕಾಗಿ ಹೋಯಿತು. ಮೊದಲಿನಿಂದಲೂ ಕಿಡಿಯಾಗಿ 
ಹುದುಗಿದ್ದ ಸಂಗೀತಪ್ರೇಮವನ್ನು ಶಾಲೆಯ ಒಂದು ಬಹುಮಾನ ಕೆರಳಿಸಿಬಿಟ್ಟಿತು. 
ರಾಮಕೃಷ್ಣರು ಶಾಲೆಗೆ ಶರಣು ಹೊಡೆದು 'ಪೋಲಿ' ಗಳ ಸಹವಾಸ 
ಮಾಡಲಾರಂಭಿಸಿದರು. ಅವರ ಸಹವಾಸದಲ್ಲಿ ಗ್ರಾಮಗೀತೆಗಳ ಮತ್ತು ಲಾವಣಿಗಳ 
ಪಾಠ ದೊರೆಯಿತು. ತಾಯಿ, ಮಗನ ಸ೦ಗೀತ ಪ್ರೇಮವನ್ನು ನೋಡಿ ಅದನ್ನಾದರೂ 
ಕಲಿಯಲೆಂದು ದರ್ಬಾರು ವಿದ್ವಾಂಸರಾದ ಪೊಹರೆ ಬಳವ೦ತರಾಯರ ಗುರುತ್ವವನ್ನು 
ದೊರಕಿಸಿಕೊಟ್ಟಳು. ಅವರಲ್ಲಿ ಎರಡು ವರ್ಷ ಅಭ್ಯಸಿಸಿ ಅನ೦ತರ ವಿಠೋಬ ಅಣ್ಣಾ 
ಹಡಪ ಎಂಬುವರಲ್ಲಿ ಒಂದು ವರ್ಷ ಅಭ್ಯಾಸ ಮಾಡಿದರು. ಮಗ ವಯಸ್ಸಿಗೆ 
ಬಂದನೆಂದು ತಾಯಿ ಅವನ ೧೨ನೆಯ ವಯಸ್ಸಿನಲ್ಲಿ ಲಗ್ಗವನ್ನೂ ಮಾಡಿಬಿಟ್ಟರು. 
ರಾಮಕೃಷ್ಣರ ಮನಸ್ಸೆಲ್ಲಾ ಪ್ರೌಢ ಸಂಗೀತ ಶಿಕ್ಷಣದ ಕಡೆಗಿತ್ತು. ಊರಿನಲ್ಲಿ ಸಾಕಷ್ಟು 
ಅನುಕೂಲಗಳಿಲ್ಲದಿರಲು ಭಿಕ್ಷಾಟಿನ ವೃತ್ತಿಯನ್ನು ಅವಲಂಬಿಸಿ ಮುಂಬಯಿಯ ದಾರಿ 
ಹಿಡಿದು ಹೊರಟು ಬಿಟ್ಟರು. 


ಮುಂಬಯಿಯಲ್ಲಿ ರಾಮಕೃಷ್ಣರಿಗೆ ಒಬ್ಬ ಹರಿದಾಸರ ಪರಿಚಯವಾಯಿತು. 
ಅವರ ಜತೆಯಲ್ಲಿ ಕೆಲಕಾಲವಿದ್ದರು. ಹರಿದಾಸರ ಸೇವೆಗಿ೦ತಲೂ ಹೆಚ್ಚಾಗಿ ಅವರ 
ಕುದುರೆಯ ಸೇವೆಯನ್ನು ಮಾಡಬೇಕಾಗುತ್ತಿತ್ತು ಒಂದು ಸಲ ಭೂಸಾವಲಿಗೆ 
ಹೋಗಿದ್ದಾಗ ಕುದುರೆ ಮುಂದಡಿಯಿಡುವುದಿಲ್ಲವೆಂದು ಹಟ ಹಿಡಿಯಿತು. 
ರಾಮಕೃಷ್ಣರು ಬೇಸರಗೊಂಡು ಹರಿದಾಸರ ಸೇವೆಯನ್ನು ಬಿಟ್ಟು ಇ೦ದೋರಿಗೆ ಹೋಗಿ 
ಅಲ್ಲಿಂದ ಗ್ಹಾಲಿಯರಿಗೆ ತೆರಳಿದರು. 


ಗ್ಹಾಲಿಯರಿನಲ್ಲಿ ಮತ್ತೆ ಗುರುವನ್ನು ಹುಡುಕುವುದಕ್ಕೆ ಆರಂಭಿಸಿದರು. 
ಭಿಕ್ಷಾಟನೆಮಾಡಿಕೊ೦ಡು ಧರ್ಮಶಾಲೆಯಲ್ಲಿ ವಾಸಮಾಡಿಕೊ೦ಡು ಲಂಗೋಟಿ 
ಹಾಕಿಕೊಂಡು ಹಾಡಿಕೊಂಡು ಭಿಕ್ಷಕ್ಕೆ ಹೋಗುವ ಈ ದರಿದ್ರ ಬಾಲಕನನ್ನು ಯಾರು 
ಶಿಷ್ಯನನ್ನಾಗಿ ಸ್ವೀಕರಿಸಬೇಕು? ಒಂದು ದಿವಸ ತನ್ನ ಮಧುಕರಿಯಾತ್ರಿ ಸಾಗಿಸಿದ್ದಾಗ 


ಸೌ|| ಬಯ್ಯಾಬಾಯಿ ಆಪ್ಟೆ ಎಂಬ ಶ್ರೀಮಂತ ಹೆಣ್ಣು ಮಗಳು ರಾಮಕೃಷ್ಣರ 
ಹಾಡಿಕೆಯನ್ನು ಕೇಳಿ ಅವರಿಗೆ ಸಹಾಯ ಮಾಡುವುದಕ್ಕೆ ಒಪ್ಪಿದಳು. ಆಕೆಯ 
ದಯೆಯಿಂದ ಅನೇಕ ವಿದ್ವಾಂಸರ ಕಛೇರಿಗಳನ್ನು ಕೇಳುವ ಸೌಲಭ್ಯ ದೊರೆತದ್ದಲ್ಲದೆ 
ಪ್ರಸಿದ್ಧ ಖಾನ್‌ ಸಾಹೇಬ್‌ ನಿಸ್ನಾರ್‌ ಹುಸೇನ್‌ ಖಾನ್‌ರವರ ಗುರುತ್ವವೂ ಲಭಿಸಿತು. 
ಅಂದಿನಿಂದ ರಾಮಕೃಷ್ಣರ ಭಾಗ್ಯದ ಬಾಗಿಲು ತೆರೆಯಿತು. ಖಾನಸಾಹೇಬರ ಪಾಠದ 
ಕ್ರಮ ಸ್ಟಲ್ಪವಿಚಿತ್ರವಾಗಿತ್ತು. ಲಹರಿ ಬಂದರೆ ಗ೦ಟೆಗಟ್ಟಳೆ ಹೇಳಿಕೊಡುತ್ತಿದ್ದರು; ಮನಸ್ಸು 
ಬರದಿದ್ದರೆ ದಿವಸಗಟ್ಟಳೆ ಕಣ್ಣೆತ್ತಿ ನೋಡುತ್ತಿರಲಿಲ್ಲ. ಹೇಳಿದ ಪಾಠ ಕ೦ಠಪಾಠವಾಗಬೇಕೆ 
ವಿನಾ ಕಾಗದದ ಮೇಲೆ ಹೋಗಕೂಡದು. ಒಂದು ದಿವಸ ರಾಮಕೃಷ್ಣರು ಇದ್ದಿಲಿನಲ್ಲಿ 
ಬರೆದುಕೊಳ್ಳುತ್ತಿದ್ದುದನ್ನು ಕಂಡು ಖಾನ ಸಾಹೇಬರು ಒಂದು ತಿಂಗಳು ಪಾಠ 
ಹೇಳಿಕೊಡಲಿಲ್ಲ ಬೆಳಗ್ಗೆ ನಾಲ್ಕು ಗಂಟೆಯಿಂದ ಪಾಠ ಸಾಗುತ್ತಿತ್ತು. ಅಭ್ಯಾಸಕ್ಕೆ 
ತಂಬೂರಿಯನ್ನು ಕೊಳ್ಳಲೂ ಗತಿಯಿಲ್ಲ. ಕಟ್ಟಿಗೆಗೆ ತಂತಿ ಕಟ್ಟಿಕೊಂಡು ಒಂದು 
ತಂಬೂರಿಯನ್ನು ರಾಮಕೃಷ್ಣರು ಅಳವಡಿಸಿಕೊ೦ಡಿದ್ದರು. ಜನಗಳು ಅದನ್ನು ನೋಡಿ 
ನಗುತ್ತಿದ್ದರು, ಕುಚೇಷ್ಟೆ ಮಾಡುತ್ತಿದ್ದರು. ಏನಾದರೂ ಕೂಡ ರಾಮಕೃಷ್ಣರು 
ಅಧ್ಯೆರ್ಯಗೊಳ್ಳುತ್ತಿರಲಿಲ್ಲ. 


ರಾಮಕೃಷ್ಣರು ಗುರುಗಳ ಪಾಠಕ್ಕಷ್ಟೇ ತೃಪ್ತರಾಗಿರಲಿಲ್ಲ ಯಾವ ಹಾಡು 
ಕಿವಿಯಮೇಲೆ ಬೀಳಲಿ, ಯಾವ ಚಾಲ್‌ ಹೊಸದಾಗಿರಲಿ ಅವುಗಳನ್ನು 
ಕಲಿಯಲೇಬೇಕು. ಕಲಿಯುವುದರಲ್ಲಿ ಮೇಲುಕೀಳೆನ್ನದೆ ಗ್ರಾಮ ಗೀತೆಗಳಿಂದ 
ಪಲ್ಲವಿಗಳವರೆಗೂ ಒಂದೇ ವಾತ್ತಲ್ಯದಿ೦ದ ಕಲಿಯುತ್ತಿದ್ದರು. ಹೀಗೆ ಹತ್ತು ವರ್ಷ ಅಭ್ಯಾಸ 
ಸಾಗಿತು. 


ಗುರುಗಳ ಅಪ್ಪಣೆ ಪಡೆದು ರಾಮಕೃಷ್ಣರು 'ಅದೃಷ್ಟ ಪರೀಕ್ಷೆ'ಗೆ ಹೊರಟರು. 
ಉಮ್ರಾವತಿಯಲ್ಲಿ ವಕೀಲ ದಾದಾಸಾಹೇಬ್‌ ಜೋಗ್‌ರವರ ಪರಿಚಯವಾಯಿತು. 
ವಕೀಲಸಾಹೇಬರು ತರುಣ ವಿದ್ವಾಂಸರನ್ನು ಮೆಚ್ಚಿ ಅವರಿಗೆ ಅನೇಕ ಪ್ರಮುಖ ಜನರ 


ಪರಿಚಯಮಾಡಿಕೊಟ್ಟರು. ಅಗ್ರಾ ಜಯಪುರ, ಉದಯಪುರ, ರೇವಾ, ನಾಗಪುರ, 
ಬೆರ್ಹಾಂಪುರ ಮೊದಲಾದ ಸ್ಥಳಗಳಲ್ಲಿ ಕಛೇರಿಗಳನ್ನು ನಡೆಸಿ ಕೀರ್ತಿ ಸ೦ಪಾದಿಸಿದರು. 
ಬರೇಲಿಯಲ್ಲಿ ಶ್ರೀ ಸ್ವಾಮಿ ವಿವೇಕಾನಂದರ ಪರಿಚಯವಾಯಿತು. ವಿವೇಕಾನಂದರು 
ರಾಮಕೃಷ್ಣರನ್ನು ೧೫ ದಿವಸ ತಮ್ಮ ಬಳಿಯಲ್ಲಿಯೇ ಇಟ್ಟುಕೊ೦ಡು ಅವರ ಗೀತೆ 
ಭಜನಗಳನ್ನು ಕೇಳಿ ಆನಂದಿಸುತ್ತಿದ್ದರು. ಅಲ್ಲಿಂದ ನೇಪಾಳಕ್ಕೆ ಹೋದರು. 
ನೇಪಾಳದರಸರು ರಾಮಕೃಷ್ಣರ ಗಾಯನವನ್ನುಪಾಶುಪತೇಶ್ವರ ದೇವಾಲಯದಲ್ಲಿಕೇಳಿ 
ಮೆಚ್ಚಿ ವಿಶೇಷವಾಗಿ ಸನ್ಮಾನಿಸಿದರು. ರಾಮಕೃಷ್ಣರು ಅಲ್ಲಿನ ಸಾ೦ಪ್ರದಾಯಿಕ 
ಗಾಯಕರನ್ನು ಹುಡುಕಿ ಅವರಿಂದ ಕೆಲವು ಗೀತಗಳನ್ನು ಕಲಿತರು. ಮುಂಬಯಿಗೆ 
ಬಂದರು, ಶ್ರೀ ಭಾಸ್ಕರ ಬೂವಾ ಬಖಲೆಯವರ ಜೊತೆಯಲ್ಲಿ ೩-೪ ಕಛೇರಿಗಳನ್ನು 
ಮಾಡಿ ಸಾಕಷ್ಟು ಕೀರ್ತಿ ಧನಗಳನ್ನುಗಳಿಸಿದರು. ತಾಯಿಯ ಪಾದತಲದಲ್ಲಿ ಇವೆಲ್ಲವನ್ನು 
ಅರ್ಪಿಸಿ ಸಾರ್ಥಕ ಪಡೆಯಲು ತಾಯಿಯ ದರ್ಶನಕ್ಕೆ ಹೊರಟರು. ದರಿದ್ರನಾಗಿ ಊರು 
ಬಿಟ್ಟಿದ್ದ ಮಗ ಕೀರ್ತಿಶಾಲಿಯಾಗಿ ಪುಣ್ಯಶಾಲಿಯಾಗಿ ಹಿಂದಿರುಗಿದುದನ್ನು ಕಂಡು 
ತಾಯಿ ಹಿರಿ ಹಿರಿ ಜಗ್ಗಿದಳು. ತಾಯಿ ಮತ್ತು ಸತಿಯನ್ನು ಸ೦ಗಡಲೇ ಕರೆದುಕೊ೦ಡು 
ಪ್ರವಾಸವನ್ನುಮು೦ದುವರಿಸಿದರು. ಗೋವಾದಿಂದ ಕರೆ ಬಂತು. ಅಲ್ಲಿಲಾಮಗಾವಕರ್‌ 
ನಾನಾ ಸಾಹೇಬ್‌ ದೇಸಾಯಿಯವರಲ್ಲಿದ್ದು ಶ್ರೀಮತಿ ಕೇಸರಿಬಾಯಿಯವರಿಗೆ ಕೆಲವು 
ಕಾಲ ಪಾಠ ಹೇಳಿಕೊಟ್ಟರು. ಕಲ್ಕತ್ತೆಯ ಗೋಹರ್‌ಜಾನ್‌ ರಾಮಕೃಷ್ಣರ ಗಾಯನ ಕೇಳಿ 
ಮುಗ್ಗಳಾಗಿ ಕೆಲವು ಕಾಲ ಅವರ ಶಿಷ್ಕಳಾಗಿದ್ದಳು. ಮದರಾಸಿನ ಕಲಾಭಿಮಾನಿಗಳು 
ರಾಮಕೃಷ್ಣರನ್ನು ಕರೆಸಿಕೊಂಡು ಅವರೆ ಕೈಯಿಂದ ಸಂಗೀತ ಸಮಿತಿಯ 
ಆರ೦ಭೋತ್ಸವವನ್ನುನೆರವೇರಿಸಿದರು. 


ಇಂದು ಮಹಾರಾಷ್ಟ್ರದಲ್ಲಿ ಪ್ರಸಿದ್ಧರಾಗಿರುವ ಅನೇಕ ಗಾಯಕರು, ನಾಟಕ 
ಕಲಾಭಿಮಾನಿಗಳು ರಾಮಕೃಷ್ಣರ ಶಿಷ್ಯ ವರ್ಗಕ್ಕೆ ಸೇರಿದವರಾಗಿದ್ದಾರೆ. ನಾಟ್ಯ ಕಲಾ 
ಪ್ರವರ್ತಕ ಮಂಡಳಿಯ ಗೋಪಾಲರಾವ ಮರಾಠೆ, ಕೇಶವರಾವ್‌ ಭೋಸ್ಟೆ 
ಪೆ೦ಡಾರ್‌ಕರ್‌, ದೀನಾನಾಥ, ದಿನಕರರಾವ್‌ ಫಾಟಕ್‌, ಹರಿಭಾವ್‌ ಘಾಂಕ್ರೇಕರ್‌ 


ಇವರೆಲ್ಲಾ ರಾಮಕೃಷ್ಣರ ಶಿಷ್ಕರೇ. ಕೇಶವರಾವ್‌ ಭೋಸ್ಥೆಯವರ ಗುರುಗಳಾದ 
ಜಾ೦ಭೇಕರ್‌ ಅವರೇ ಅವರನ್ನು ರಾಮಕೃಷ್ಣರಲ್ಲಿ ಶಿಕ್ಷಣಕ್ಕೆ ಕಳುಹಿಸಿಕೊಟ್ಟರು. “ಲಲಿತ 
ಕಲಾದರ್ಶ ನಾಟಕ ಮಂಡಳಿ”ಯನ್ನು ಸ್ಥಾಪಿಸಿದಮೇಲೆ ಅವರಲ್ಲಿ ೧೦ ವರ್ಷ 
ರಾಮಕೃಷ್ಣರು ಗಾಯನಾಚಾರ್ಯರಾಗಿದ್ದರು. 'ಸನ್ಯಾಸಾಂಚಾ ಸಂಸಾರ' 
'ರಣದುಂದುಭಿ' ಮೊದಲಾದ ನಾಟಕಗಳ ಸಂಗೀತವೆಲ್ಲಾ ರಾಮಕೃಷ್ಣರದೇ ಆಗಿತ್ತು. 
ಕರ್ನಾಟಕದಲ್ಲಿಗುರುರಾವ್‌ ದೇಶಪಾಂಡೆಯವರು ಶ್ರೀಯುತರ ಶಿಷ್ಯರು. 


ಗಾಯನವಲ್ಲದೆ ವಾದ್ಯವಾದನವೂ ರಾಮಕೃಷ್ಣರಿಗೆ ಚೆನ್ನಾಗಿ ಸಾಧಿಸಿದೆ. 
ರಾಮಕೃಷ್ಣರಿಗೆ ದ್ರುಪದ, ಧುಮಾಲ್‌, ಖ್ಯಾಲ್‌, ತರಾನಗಳೆ೦ದರೆ ಬಹಳ ಪ್ರೀತಿ. ಮಲ್ಹಾರ, 
ಮಾಲಕಂಸ, ದುರ್ಗಾ, ತಿಲಿಕ ಕಾಮೂದ್‌, ಶಂಕರ ಮೊದಲಾದ ರಾಗಗಳನ್ನು 
ರಾಮಕೃಷ್ಣರ ಬಾಯಲ್ಲೇ ಕೇಳಬೇಕು. ತುಂಬಿದ ಗಂಡು ಶಾರೀರ 
ತಾರಸ್ನಾಯಿಗಿ೦ತಲೂ ಮಂದರದಲ್ಲಿ ಅದ್ಭುತವಾದ ಪ್ರತಿಭಯನ್ನು ತೋರುತ್ತಾರೆ. ರಾಗ 
ನಿಯೋಜನೆಯಲ್ಲಿ ವೈಯಕ್ತಿಕವಾದ ಗಾಂಭೀರ್ಯ ನಾನೀನ್ಯಗಳು ಕಂಡುಬರುತ್ತವೆ. 
ತಾನಗಳು ತುಂಬಿ ಬರುತ್ತವೆ. ಖಟ್ಕ ಮತ್ತು ತೀವ್ರಗತಿಯ ತಾನಗಳೆಂದರೆ ರಾಮಕೃಷ್ಣರಿಗೆ 
ಮಕ್ಕಳಾಟದಂತೆ. 


ರಾಮಕೃಷ್ಣರ ಶಾಸ್ತ್ರಜ್ಞಾನಕ್ಕೆ ಅವರ 'ಸಂಗೀತಕಲಾ ಪ್ರಕಾಶ' ಗ್ರಂಥವೇ 
ಸಾಕ್ಷಿಯಾಗಿದೆ. ಆಗಾಗ್ಗೆ ಮರಾಟಿಯ ಮಾಸ ಪತ್ರಿಕೆಗಳಿಗೆ ಸಂಗೀತದ ಬಗ್ಗೆ 
ಲೇಖನಗಳನ್ನು ಬರೆಯತ್ತಿರುತ್ತಾರೆ. ಇವರ ಪ್ರಾಚ್ಯ ಪೌರಾತ್ಯ ಸ೦ಗೀತ ಶೋಧನೆಗಳಿಗೆ 


ಸರ್‌ ಸಿ. ವಿ. ರಾಮನ್‌ರವರು ಅನೇಕ ರೀತಿಯಿಂದ ನೆರವಾಗುತ್ತಾರೆ. 


ರಾಮಕೃಷ್ಣರ ಸಂಗೀತ ಪ್ರೌಢಿಮೆಗೆ ಒ೦ದು ದೃಷ್ಟಾಂತವಿದೆ. ಉಮ್ರಾವತಿಯಲ್ಲಿ 
ಒಂದು ಸಲ ವಕೀಲ ದಾದಾಸಾಹೇಬ್‌ ಜೋಗ್‌ ಅವರು ಭಯಂಕರ ವ್ಯಾಧಿಯಿಂದ 
ಹಾಸಿಗೆ ಹಿಡಿದು ಮಲಗಿದ್ದರು. ಡಾ|| ವಾಲೇಸ್‌ ರೆಂಬ ಒಬ್ಬ ಐರೋಪ್ಯ ಡಾಕ್ಟರು ಚಿಕಿತ್ಸೆ 
ನಡೆಸುತ್ತಿದ್ದರು. ಆಗ ಅಕಸ್ಮತ್ತಾಗಿ ಜೋಗ್‌ರವರು ರಾಮಕೃಷ್ಣರ ಗಾನವನ್ನು ಕೇಳಿ 


ಹುರಿಗೊ೦ಡು ಎದ್ದುಕುಳಿತರು. ವ್ಯಾಲೆಸ್‌ರವರು ಈ ಕೌತುಕವನ್ನು ನೋಡಿ “ಡಾಕ್ಟರು 
ಮಾಡದ ಕೆಲಸವನ್ನು ನೀವು ಮಾಡಿರುವಿರಿ” ಎಂದು ಹೇಳಿದರಂತೆ. 


ರಾಮಕೃಷ್ಣರಲ್ಲಿರುವ ಅಲೌಕಿಕವಾದ ಪ್ರೌಢಿಮೆ, ಕ್ರಿಯಾಶಕ್ತಿ ಶಾಸ್ತ್ರ ಪರಿಚಯ, 
ಕಲಾನೈಪುಣ್ಯಬಹಳ ಜನ ಹಿರಿಯ ಸ೦ಗೀತಗಾರರಲ್ಲಿಯೂ ಇರುವುದಿಲ್ಲ. ಇವರು ಏನೇ 
ಹಾಡಲಿ ಅದು ಇವರ ವೈಶಿಷ್ಟ್ಯವನ್ನು ನಿರ್ದೇಶಿಸುತ್ತದೆ. ಮುಂಬಯಿ ರೇಡಿಯೋನಲ್ಲಿ 
ತಿಂಗಳಿಗೆ ಒಂದೆರಡು ಸಲವಾದರೂ ರಾಮಕೃಷ್ಣರ ವಾಣಿ ಕೇಳಬರುತ್ತದೆ. 
ಕೊಲಂಬಿಯಾ ಕಂಪೆನಿಯವರು ಇವರ ಕೆಲವು ಹಾಡುಗಳನ್ನು ರಿಕಾರ್ಡುಮಾಡಿ 
ಉಪಕಾರ ಮಾಡಿದ್ದಾರೆ. 


ಶ್ರೀಯುತರು ಕೆಲವು ಕಾಲ ಬೆಳಗಾಂವಿಯಲ್ಲಿ ವಾಸವಾಗಿದ್ದರು. ಈಗ 
ಮುಂಬಯಿಯಲ್ಲೇ ಇರುತ್ತಾರೆ. ಕನ್ನಡಿಗರಾಗಿ ಕನ್ನಡತನವನ್ನು ಮರೆತಿರುವವರಲ್ಲಿ 
ಇವರೊಬ್ಬರೆಂದು ದುಃಖದಿಂದ ಹೇಳಬೇಕಾಗಿದೆ. ಶ್ರೀಯುತರು ಕರ್ನಾಟಕಕ್ಕೆ 
ಹಿಂದಿರುಗಿ ತಮ್ಮ ನಾಡ ಮತ್ತು ನಾಡಕಲೆಗಳ ಸೇವೆಯನ್ನು ಸಲ್ಲಿಸಬೇಕೆಂದು 
ಸೂಚಿಸಿದಲ್ಲಿ ತಪ್ಪಾಗಲಾರದು. 


ತರುವಾಯ 


ಕಳೆದ ವರ್ಷ ಶ್ರೀ ರಾಮಕೃಷ್ಣ ಬೂವಾ ಅವರು ಪರಲೋಕವಾಸಿಗಳಾದರು. 
ಸ೦ಗೀತ ಪ್ರಪ೦ಚಕ್ಕೆ ಇವರ ನಿಧನದಿ೦ದ ಅಪಾರ ಹಾನಿಯಾಗಿದೆ. 


೩೧-೩-೪೬ 


ಕೆ. ವಾಸುದೇವಾಚಾರ್ಯ 


೧೨. ವೀಣೆ ರಾಜಾರಾಯರು 


೧೯೩೨ರಲ್ಲಿ ನಾನು ಮೈಸೂರಿಗೊಮ್ಮೆ ಹೋಗಿದ್ದಾಗ ನನ್ನ ಗೆಳೆಯರೊಬ್ಬರನ್ನು 
ಕಾಣಲು ಹೋದೆ. ನಾವು ಮಾತನಾಡುತ್ತ ಕುಳಿತಿದ್ದಂತೆ ಹಳ್ಳಿಯ ಶಾನುಭೋಗರ ಹಾಗೆ 
ಕಾಣುತ್ತಿದ್ದ  ಮಹಾಶಯರೊಬ್ಬರು ಬಂದರು. ಗೆಳೆಯರೆದ್ದು ಅವರನ್ನು 
ಗೌರವಾದಕಗಳಿ೦ದ ಸ್ವಾಗತಿಸಿ ನನ್ನಪರಿಚಯ ಮಾಡಿಕೊಟ್ಟು 


“ಇವರು ಯಾರು ಗೊತ್ತೇ.” ಎ೦ದು ಕೇಳಿದರು. 

“ಇಲ್ಲ. ಗೊತ್ತಿಲ್ಲ” ಎಂದೆ. 

“ ವೀಣೆ ವಿದ್ವಾನ್‌ ಲಕ್ಷ್ಮೀನಾರಣಪ್ಪನವರು.” 

“ಹೆಸರು ಕೇಳಿದ್ದೇನೆ. ತಮ್ಮವೀಣೆ ಕೇಳುವ ಸುಸ೦ಧಿ ದೊರೆತಿಲ್ಲ” 


ಎ೦ದೆ. ಲಕ್ಷ್ಮೀನಾರಣಪ್ಪನವರು ವಿನಯದಿ೦ದ “ಅದಕ್ಕೇನು ಸ್ಥಾಮಿ. ತಾವು 
ಯಾವಾಗ ಬಂದರೂ ನುಡಿಸುತ್ತೇನೆ.” ಎಂದರು. 


“ರಾತ್ರಿ ತಮ್ಮಮನೆಗೆ ಬರಲೇ.” 
“ಅಗತ್ಯವಾಗಿ ಬನ್ನಿ.” 


ಮೈಸೂರಿನ ಗುರುಶ೦ಕರ ಮಂದಿರದ ರಸ್ತೆಯಲ್ಲಿ ಲಕ್ಷ್ಮೀನಾರಣಪ್ಪನವರ 
ಮನೆ. ಮನೆಯೂ ಅವರ ಹಾಗೇ ನಿರಾಡ೦ಬರ ಮೂರ್ತಿ. ನಮ್ಮ ಹಾದಿ ನೋಡುತ್ತಾ 
ಲಕ್ಷ್ಮೀನಾರಣಪ್ಪನವರು ನಿಂತಿದ್ದರು. ತೊಟ್ಟಿಯಲ್ಲಿ ವಾದ್ಯಗಳು ಸಿದ್ದಮಾಡಿಡಲ್ಪಟ್ಟಿದ್ದವು. 


ಲಕ್ಷ್ಮೀನಾರಣಪ್ಪನವರು ವೀಣೆ ವಾದ್ಯವನ್ನು ಕೈಗೆ ತೆಗೆದುಕೊಂಡರು. ಜತೆಗೆ 
ಅವರ ಮಗ ರಾಜಾ ವೀಣೆ ಹಿಡಿದು ಕುಳಿತ. ತಂತಿಯ ಒಂದು ಮೀಟು ಹಾಕುವುದಕ್ಕಿಲ್ಲ 


ವಿದ್ವಾಂಸರ ಮುಖದ ಕಳೆಯೇ ಬದಲಾಯಿಸಿತು. ನಮ್ಮ ಮುಂದೆ ಕುಳಿತಿದ್ದವರು 
ಶಾನುಭೋಗರ ಹಾಗೆ ಕಾಣುತ್ತಿದ್ದ ಲಕ್ಷೀನಾರಣಪ್ಪನವರಲ್ಪ ಸರ್ವಾಂಗ ಸುಂದರ 
ಮೂರ್ತಿ. ಸುಮಾರು ಎರಡು ಗಂಟೆಕಾಲ ನುಡಿಸಿದರು. ನಾದಸ೦ಭ್ರಮ ನಿಂತಾಗಲೇ 
ನಮಗೆ ಎಚ್ಚರ. 


“ತಮ್ಮದು ಅನ್ಯಾದೃಶ್ಯ ಪಾಂಡಿತ್ಯ” 


ಎಂದೆ. ಲಕ್ಷ್ಮೀನಾರಣಪ್ಪನವರು ಮಗುವಿನಂತೆ ಮೆಚ್ಚುಗೆಯ ಮಾತುಗಳನ್ನು 
ಸ್ವೀಕರಿಸಿದರು. ತು೦ಬಿದ ಕೊಡದಂತಿದ್ದ ಆ ವಿದ್ವಾಂಸರಲ್ಲಿ ವಿನಯ, ಸೌಶೀಲ್ಯಗಳು 
ಮೂರ್ತಿಭವಿಸಿದ್ದವು. 


ಲಕ್ಷ್ಮೀನಾರಣಪ್ಪನವರ ಹೆಸರು ಸಂಗೀತ ಪ್ರಪಂಚದಲ್ಲಿ ಎಷ್ಟು 
ಗುಡುಗಾಡಬೇಕಾಗಿತ್ತೊ ಅಷ್ಟು ಗುಡುಗಾಡಲಿಲ್ಲ ಇದರ ಕಾರಣ ಅವರ ಅತ್ಯಂತ ಸರಳ 
ಜೀವನ. ಸ್ತುತಿಯನ್ನು ಬಯಸದೆ, ನಿಂದೆಗೆ ಎದೆಗುಂದದೆ ಸಂಗೀತ ಪ್ರಾಣರಾಗಿದ್ದವರು 
ಅವರು. ಮಾತೇ ಅರಿಯರು. ಆಡಿದರೆ ತೂಕ ತಪ್ಪದ ಮಿತವಾದ, ಹಿತವಾದ 
ಒಂದೊಂದು ಮಾತು. 


ಅವರ ಮನೆಯಲ್ಲಿ ಸಂಗೀತ ಕೇಳಿದ ಮೇಲೆ ಲಕ್ಷ್ಮೀನಾರಣಪ್ಪನವರ 
ವಾದ್ಯವಾದನವನ್ನು ಹಲವು ಸಲ ನನ್ನ ಗೆಳೆಯರ ಮನೆಯಲ್ಲಿ ಕೇಳಿದ್ದೇನೆ. ರಾಗ 
ಲಕ್ಷಣವನ್ನರಿಯಲು ಒಂದೊಂದು ರಾಗವನ್ನು ಅವರಿಂದ ವಿಸ್ತಾರವಾಗಿ ನುಡಿಸಿ 
ಕೇಳಿದ್ದೇನೆ. ಅಹಂಕಾರಕ್ಕೆ ಸಮೀಪಿಸುವ ಮಾತನ್ನಾಗಲಿ ಆಚರಣೆಯನ್ನಾಗಲಿ ಅವರಲ್ಲಿ 
ನಾನು ಕಂಡುದಿಲ್ಪ ಕೇಳಿದುದಿಲ್ಲ 


ಲಕ್ಷ್ಮೀನಾರಣಪ್ಪನವರ ಜತೆ ವಾದ್ಯ ನುಡಿಸಿದ ಅವರ ಮಗ ರಾಜನ ಕೈ 
ಚಳಕವನ್ನು ಕಂಡು ನಾನು ಅಂದೇ ಬೆರಗಾಗಿದ್ದೆ ವೀಣಿ ವಾದ್ಯಗಳಲ್ಲಿ ಸ್ನಲ 


೧ ವಲ 


ಕಠಿಣವಾದುದು. ರಾಗ ತಾಳಗಳ ಸಂಯೋಜನೆ ಅದರಲ್ಲಿದೆ. ಅಪಸ್ವರ, ಅಪಶ್ರುತಿ 


ಬರದ ಹಾಗೆ ನುಡಿಸುವುದು ಕಷ್ಟ ಸಾಧ್ಯ. ಎಳೆತನದಲ್ಲಿಯೇ ರಾಜನಿಗೆ ವೀಣೆಯ 
ಮೇಲಿದ್ದ ಸ್ವಾಮ್ಯವನ್ನು ಕಂಡು 'ಈತ ನಾಳೆ ನಾಡಿಗೆ ಕೀರ್ತಿ ತರುತ್ತಾನೆ' ಎಂದು 
ನಿರ್ಧರಿಸಿಕೊಂಡೆ. 


ರಾಜಾರಾಯರು ಎಳೆಯ ವಯಸ್ಸಿನಲ್ಲಿಯೇ ವೀಣಾವಾದನದಲ್ಲಿ ಪ್ರಾವೀಣ್ಯ 
ಪಡೆಯುವುದಕ್ಕೆ ಅವರ ಪರ೦ಪರೆಯೂ ಕಾರಣ. ತಂದೆ ಲಕ್ಷ್ಮೀನಾರಣಪ್ಪನವರು ಸಿದ್ದ 
ವೈಣಿಕರು. ಅವರ ತಂದೆ ಕೃಷ್ಣಪ್ಪ ಮತ್ತು ದೊಡ್ಡಪ್ಪ ಶೀನಪ್ಪ ಇಬ್ಬರೂ ವೈಣಿಕರು. 
ಶೀನಪ್ಪನವರು ವೀಣೆಯಲ್ಲಿ ಮಾತ್ರವಲ್ಲದೆ ಪಿಟೀಲು ವಾದ್ಯವಾದನದಲ್ಲಿಯೂ 
ಪಂಡಿತರಾಗಿದ್ದರು. ಶೀನಪ್ಪನವರು ಮಹಾಮಾತೃಶ್ರೀ ಲಕ್ಷ್ಮೀವಿಲಾಸ ಸನ್ನಿಧಾನದವರ 


ವಿದ್ಯಾಗುರುಗಳಾಗಿದ್ದರು. ಕೃಷ್ಣಪ್ಪನವರು ೩೦೦ ಲಕ್ಷಣ ಗೀತೆಗಳ ಸಂಗ್ರಹಮಾಡಿದ್ದರು. 
ಈ ಮನೆತನ ಆರು ತಲೆಮಾರುಗಳಿಂದ ಸಂಗೀತ ವಿದ್ಯೆಗೆ ಹೆಸರು ಪಡೆದಿದೆ. 


ರಾಜಾರಾಯರು ೨೬ ಮಾರ್ಚಿ ೧೯೦೯ರಲ್ಲಿ ಜನ್ಮ ತಾಳಿದರು. ಹತ್ತನೆಯ 
ವರ್ಷದಿಂದಲೇ ತಂದೆಯ ಬಳಿ ಬಾಯಿಹಾಡಿಕೆ ಆರಂಭವಾಯಿತು. ತಂದೆಯವರ 
ಗುರುಗಳಾದ ಸಂಗೀತಶಾಸ್ತ್ರರತ್ನ ವಾಸುದೇವಾಚಾರ್ಯರ ಜತೆಯಲ್ಲಿ ಕಛೇರಿಗಳಿಗೆ 
ಕುಳಿತು ಹಿನ್ನಲೆಯಲ್ಲಿ ಹಾಡುತ್ತಿದ್ದರು ಹದಿನೇಳನೆಯ ವಯಸ್ಸಿನಿಂದ 
ವೀಣಾವಾದನಾಭ್ಯಾಸ ಆರಂಭವಾಯಿತು. ತಂದೆಯೇ ಗುರು. 


ಲಕ್ಷ್ಮೀನಾರಣಪ್ಪನವರ ಪಾಠದ ಕ್ರಮ ಬಹಳ ಕಠಿಣವಾಗಿತ್ತು. ವ್ಯಾಪಾರಿ 
ಸಂಗೀತಗಾರರಂತೆ ದಿನಕ್ಕೊಂದು ಕೀರ್ತನೆ ಹೇಳಿಕೊಟ್ಟು ಶಿಷ್ಯ ನೂರಾರು ಕೀರ್ತನೆ 
ಹಾಡುತ್ತಾನೆ ಎಂದು ಹೇಳಿಕೊಳ್ಳುವುದು ಅವರ ಮನಸ್ಸಿಗೆ ಒಪ್ಪುತ್ತಿರಲಿಲ್ಲ. ಮೊದಲು 
ರಾಗ ತಾಳಗಳ ಬುನಾದಿ ಭದ್ರವಾಗಬೇಕು. ಹಾಡುವುದು ಸ್ವಲ್ಪವಾದರೂ 
ಶಾಸ್ತ್ರೋಕ್ತವಾಗಿ ಹಾಡಬೇಕು. ಮೇಳಕರ್ತ ರಾಗಗಳ ಸ೦ಬಾರ ಕ್ರಮಬದ್ಧವಾಗಿ 
ಶಿಷ್ಯನಿಗರಿವಾದರೆ ಉಳಿದ ರಾಗಗಳನ್ನು ಅವನೇ ಹಾಡಿಕೊಳ್ಳಬಹುದು ಎ೦ಬುದು 
ಲಕ್ಷ್ಮೀನಾರಣಪ್ಪನವರ ಮತ. ಶಿಷ್ಯನ ಮುಂದೆ ಗುರು ಹತ್ತಿಪ್ಪತ್ತು ಸಲ ಒಂದೊಂದು 


ಎಬ 


ಕೀರ್ತನೆ ಹಾಡಿ, ಅವನೇ ಅದಕ್ಕೆ ಸ್ವರಪ್ರಸ್ತಾರ ಹಾಕುವಂತೆ ಮಾಡುತ್ತಿದ್ದರು. ಇದರಿಂದ 
ಶಿಷ್ಯನಲ್ಲಿ ಕ್ರಿಯಾಜ್ಞಾನ ವೃದ್ಧಿಯಾಗುತ್ತಿದ್ದುದಲ್ಲದೆ, ರಾಗದ ಕಟ್ಟಡ ಖಚಿತವಾಗಿ 
ಮನವರಿಕೆಯಾಗುತ್ತಿತ್ತು. ಒಂದೊಂದು ಕೀರ್ತನೆ ಮುಗಿಸುವುದಕ್ಕೆ ೨-೩ ತಿಂಗಳು 
ಹಿಡಿಯುತ್ತಿತ್ತು. ಇಂತಹ ಯಜುಮಾರ್ಗದಲ್ಲಿ ರಾಜಾರಾಯರ ಪಾಠ ತಂದೆಯ ಬಳಿ ೮ 


ವರ್ಷಕಾಲ ನಡೆಯಿತು. 


ರಾಜಾರಾಯರ ಜೀವನದ ಒಂದು ಮಹಾಘಟ್ಟಿವೆ೦ದರೆ ಕೃಷ್ಣೋತ್ಸವ 
ಸಂದರ್ಭದಲ್ಲಿ ಅವರು ವೈಣಿಕಶಿಖಾಮಣಿ ಶೇಷಣ್ಣ ವರ ಮುಂದೆ ನುಡಿಸಿದುದು. 
ತರುಣ ವಿದ್ವಾಂಸನ ವಾದ್ಯವಾದನವನ್ನುಕೇಳಿ ಶೇಷಣ್ಣನವರು ಹರಸಿದರು. ೧೯೨೩ರಲ್ಲಿ 
ರಾಜಾರಾಯರು ಮೈಸೂರು ಬಿಟ್ಟು ಬೆ೦ಗಳೂರು ಸೇರಿದರು. ಮನೆಯ ಕಷ್ಟ ಸುಖದಲ್ಲಿ 
ವಿದ್ಯಾವ್ಯಾಸ೦ಗ ನಿಂತುಹೋಯಿತು. ಡಿಗ್ರಿ ಪರೀಕ್ಷೆಯ ಒಂದು ಭಾಗ ಪೂರೈಸಿಕೊಂಡು. 
ರಾಜಾರಾಯರು ಕಾಲೇಜಿಗೆ ಶರಣು ಹೊಡೆಯಬೇಕಾಯಿತು. 


ಬೆಂಗಳೂರಿನಲ್ಲಿ ರಾಜಾರಾಯರಿಗೆ ಹೃತ್ಪೂರ್ವಕ ಸ್ವಾಗತ ದೊರೆಯಿತು. 
ಕಛೇರಿಗಳಿಗೆ ಅವಕಾಶ, ಕೆಲವು ಉತ್ತಮ ಪಾಠಗಳು ದೊರೆತು ಅವರ ಪ್ರಾಪಂಚಿಕ ಸ್ಥಿತಿ 


ಸುಧಾರಿಸಿತು. 


ತಂದೆಯೂ ಗುರುವೂ ಪರಮ ಸಾತ್ವಿಕ ಶಿರೋಮಣಿಗಳೂ ಆದ 
ಲಕ್ಷ್ಮೀನಾರಣಪ್ಪನವರು ೧೯೩೪, ಜನವರಿ ತಿ೦ಗಳು ೧೫ ವೈಕು೦ಠವಾಸಿಗಳಾದರು. 
ರಾಜಾರಾಯರಿಗೆ ದಿಕ್ಕು ತೋರದಾಯಿತು. ತಂದೆಯ ಸ್ಕೃಕಿಗೆ ತಕ್ಕ ಗೌರವವೆಂದರೆ 
ಅವರ ವಿದ್ಯೆಯನ್ನು ಬೆಳಸಿಕೊಂಡು ಪಸರಿಸುಪುದು ಎ೦ಬ ಭಾವನೆ ರಾಜಾರಾಯರಿಗೆ 
ದುರ್ಭರ ಯಾತನೆಯನ್ನು ಸಹಿಸುವ ಶಕ್ತಿಯನ್ನುದೊರಕಿಸಿಕೊಟ್ಟಿತು. 


ಈ ಸನ್ನಿವೇಶದಲ್ಲಿ ರಾಜಾರಾಯರು ಸಂಗೀತವನ್ನು ಬಿಟ್ಟು ತಮ್ಮ ಡಿಗ್ರಿ 
ಮುಗಿಸಿಕೊಂಡು ಯಾವದಾದರೂ ಕಛೇರಿಯಲ್ಲಿಹುದ್ದೆಹಿಡಿಯಬಹುದಾಗಿತ್ತು. ಆದರೆ 


ಗುಮಾಸ್ತರ ಸೈನ್ಯ ಬೆಳಸುವುದಕ್ಕಿಂತ ಸಂಗೀತ ಕಲೆಯನ್ನು ಸಾಧಿಸುವುದು 
ಉಚಿತವೆಂದು ಅವರಿಗೆ ತೋರಿ ಬಂದುದು ಕನ್ನಡಿಗರ ಭಾಗ್ಯ. 


ರಾಜಾರಾಯರು ವೀಣೆಯ ಅಭ್ಯಾಸಕ್ಕೆ ತನುಮನತೆತ್ತು ಕುಳಿತರು. ಹೆಗಲು 
ಇರುಳಾಯಿತು; ಇರುಳು ಹಗಲಾಯಿತು. ಸಾಧನೆಯ ಮಾರ್ಗದಲ್ಲಿ 
ಮುಂದುವರಿಯುತ್ತಾ ನೂತನ ಸ೦ಚಾರಗಳು ತಾವೇ ಭಾಸವಾಗುತ್ತ ಬಂದವು. 


೧೯೩೭ರಲ್ಲಿ ಆಳಿದ ಮಹಾಸ್ಟ್ವಾಮಿಯವರಾದ ಶ್ರೀಮನ್ನಾಲ್ಕಡಿ 
ಕೃಷ್ಣರಾಜವೊಡೆಯರವರ ಮುಂದೆ ವೀಣೆ ನುಡಿಸುವ ಸುಸಂಧಿ ದೊರೆಯಿತು. 
ರಾಜಾರಾಯರು ಮತ್ತು ಅವರ ತಮ್ಮ ಗೋಪಾಲರಾಯರು ಮಹಾಸ್ಟಾಮಿಯರೆದುರಿಗೆ 
ಒ೦ದು ಗಂಟೆಕಾಲ ನುಡಿಸಿದರು. ಮಹಾಸ್ಟಾಮಿಯವರು ತಾಳದ ಗುಣಿಕೆ ಹಾಕುತ್ತಲೇ 
ಇದ್ದರು. ಕಛೇರಿ ಮುಗಿಯಲು ಮಹಾಸ್ಟಾಮಿಯವರು ತರುಣ ವಿದ್ವಾಂಸರ ಬಳಿ ಬಂದು 
ಹಲವು ಕುಶಲ ಪ್ರಶ್ನೆಗಳನ್ನು ಕೇಳಿ 'ಮೈಸೂರಿನ ಹೊರಗೆ ಹೋಗಿ, ನಮ್ಮ ದೇಶದ 
ಕಲೆಯ ಪ್ರಭಾವವನ್ನು ಪ್ರಸಾರಮಾಡಿ' ಎ೦ದು ಸ೦ದೇಶವಿತ್ತರು. ಮಹಾಸ್ಟಾಮಿಯವರ 
ಅಂತಃಕರಣ, ದೇಶವಾತ್ನಲ್ಯ ತರುಣ ವಿದ್ವಾಂಸರ ಬಾಳಿಗೆ ಬೆಳಕನ್ನು ನೀಡಿದವು. 


ಇಂದು ರಾಜಾರಾಯರು ಕರ್ನಾಟಿಕ ಸಂಗೀತ ಪ್ರಪಂಚದಲ್ಲಿ 
ಸ್ಥಾನಗಳಿಸಿಕೊ೦ಡಿದ್ದಾರೆ, ಸಂಗೀತವನ್ನು ಹಾಡಿ, ನುಡಿಸಿ ರಸಿಕರನ್ನು ತಲೆದೂಗಿಸುವ 
ಕಲೆಯನ್ನು ಸಾಧಿಸಿಕೊಂಡಿದ್ದಾರೆ. ಜತೆಗೆ ಸಂಗೀತ ಅದರ ಸಮಸ್ಯೆಗಳ ಬಗ್ಗೆ ಆಳವಾಗಿ 
ವಿಚಾರ ಮಾಡಿದ್ದಾರೆ. ಅವರೊಂದಿಗೆ ಸ೦ಭಾಷಿಸುತ್ತಾ ನಾನು ಕೆಲವು ಪ್ರಶ್ನೆಗಳನ್ನು 
ಕೇಳಿದೆ. ಅವುಗಳಿಗೆ ಬ೦ದ ಉತ್ತರಗಳಿ೦ದ ರಾಯರ ವಿಚಾರಪರತೆ ವ್ಯಕ್ತವಾಗುತ್ತದೆ. 


“ನಿಮಗೆ ಅತ್ಯ೦ತ ಪ್ರಿಯವಾದ ರಾಗಗಳಾವುವು.” 


“ಖಚಿತವಾಗಿ ನಿರ್ದೇಶಿಸುವುದು ಕಪ್ಪ ಆದರೆ ಕಲ್ಯಾಣಿ, ಭೈರವಿ, ಹಿಂದೋಳ, 
ಪೂರ್ವಿಕಲ್ಯಾಣಿ, ಧನ್ಯಾಸಿ, ನಾಟಕುರ೦ಜಿಗಳ ಮೇಲೆ ನನ್ನ ಒಲವು ಹೆಚ್ಚು.” 


“ಸ೦ಗೀತದ ಗುರಿಯೇನು?” 


“ಅದು ಜನತೆಯ ಶಿಕ್ಷಣದ ಸಾಧನವಾಗಬೇಕು. ಜನತೆಯ ಮನರ೦ಜನೆಯ 
ವ್ಯಾಜದಲ್ಲಿ ಅದು ಅವರ ಉತ್ಕರ್ಷದ ಸಾಧನವಾಗಬೇಕು.” 


“ನೀವು ಯಾವ ದಾರಿಯಲ್ಲಿಕೆಲಸಮಾಡಬೇಕೆಂದಿರುವಿರಿ?” 


“ಕನ್ನಡದಲ್ಲಿರುವ ಹಳೆಯ ಹಾಡುಗಳನ್ನು ಜನಪದ ಗೀತೆಗಳನ್ನು ಸಂಗೀತಕ್ಕೆ 
ಅಳವಡಿಸಬೇಕೆಂದಿದ್ದೇನೆ. ಅವುಗಳಲ್ಲಿ ಕನ್ನಡ ಜನತೆಯ ಹೃದಯ ಚೆನ್ನಾಗಿ 


“ದೃಷ್ಟಾಂತ” 


“ಈಗ ಹರಿದಾಸರ ಕೀರ್ತನೆಗಳನ್ನು ಪ್ರಸ್ತಾರ ಹಾಕಿ ಪ್ರಕಟಿಸಿದ್ದೇನೆ. ಇನ್ನು 
ಮುಂದೆ ಶಿವಶರಣರ ಕೀರ್ತನೆ, ವಚನಗಳನ್ನು ಹಾಗೇ ಪ್ರಸ್ತಾರ ಸಹಿತ 
ಪ್ರಕಟಿಸಬೇಕೆಂದಿದ್ದೇನೆ. ಹಳೆಯ ಉತ್ತಮ ಹಾಡುಗಬ್ಬ ಯಾವದು ಸಿಕ್ಕಿದರೂ ನನಗೆ 


ಬೇಕು.” 
“ಹೊಸ ಕವಿಕೆಗಳನ್ನೇಕೆ ಕೂಡಿಸಬಾರದು?” 


“ಅವು ಓದುಗಬ್ಬಗಳೇ ವಿನಾ ಹಾಡುಗಬ್ಬಗಳಲ್ಲ. ಸಂಗೀತ ಬಲ್ಲ ಕವಿಗಳು 
ಬರೆದರೆ ಅವು ಪ್ರಸ್ತಾರಕ್ಕೆ ಒಗ್ಗುತ್ತವೆ. ಆಧುನಿಕ ಗೀತೆಗಳಿಗೆ ಸಂಗೀತ ಹಾಕುವುದು 
ಬಹಳ ಕಷ್ಟ. ಅವು ತಾಳದ ಎಣಿಕೆಗೆ ಅಳಪಡುವುದಿಲ್ಲ.” 


“ರಾಗ ವಿಶಿಷ್ಟ ರಸಾವಲ೦ಬಿ ಎ೦ದು ಹಿಂದೂಸ್ಥಾನಿ ಗಾಯಕರ ಅಭಿಪ್ರಾಯ. 
ನಿಮ್ಮ ಅಭಿಪ್ರಾಯವೇನು?” 


“ಆ ಮತವನ್ನುನಾನು ಒಪ್ಪುವುದಿಲ್ಲ ತನಗೆ ಬೇಕಾದ ರಸಕ್ಕೆ ಹೊಂದುವಂತೆ 
ರಾಗವನ್ನು ಹಾಡುವುದು ಗಾಯಕನ ಕೈಯಲ್ಲಿದೆ. ಒಂದೇ ರಾಗದಿಂದ ಹಲವು 
ರಸಗಳನ್ನವನ್ನು ಉತ್ಪಾದನೆ ಮಾಡಬಹುದು. ಒಂದು ರಾಗ ಒಂದು ರಸಕ್ಕೆ ಮೀಸಲೆಂಬ 
ಹಿಂದೂಸ್ಥಾನಿ ಗಾಯಕರ ಅಭಿಪ್ರಾಯವನ್ನು ನಾವು ಅನುಮೋದಿಸುವುದಿಲ್ಲ” 


“ಈಗ ಟಾಕೀಗಳಿಗೆ ಉಪಯೋಗಿಸುತ್ತಿರುವ ಸ೦ಗೀತದ ಬಗ್ಗೆ ನಿಮ್ಮ 
ಅಭಿಪ್ರಾಯವೇನು?” 


“ಟಾಕೀಗಳಿಗೂ ಶುದ್ದ ಸಂಗೀತವನ್ನೇ ಹಾಕಬೇಕು. ಶುದ್ದ ಸಂಗೀತದಲ್ಲಿ 
ಜನರಂಜನೆಯ ಅಂಶವಿಲ್ಲವೆಂಬ ಮಾತು ಸುಳ್ಳು. ಸಾವಿರಾರು ರಾಗಗಳು ಬೆಳಕು 
ಕಾಣದೆ ಬಿದ್ದಿವೆ. ಅವುಗಳನ್ನಾಯ್ಡುಕೊ೦ಡರೆ ಜನರ೦ಜನೆಯನ್ನು ಮಾಡಬಹುದು, 
ಉತ್ತಮ ಸಂಗೀತವನ್ನೂ ಕೊಡಬಹುದು. ಈಗ ಟಾಕೀಗಳಿಗೆ 
ಉಪಯೋಗವಾಗುತ್ತಿರುವ ಸಂಗೀತ ಉತ್ತಮ ದರ್ಜೆಯದಲ್ಲವೆನ್ನುವುದಕ್ಕೆ ಅವುಗಳ 
ಅಲ್ಟಾಯುತನವೇ ಸಾಕ್ಷಿ. ನಿನ್ನೆ ಎಲ್ಲರ ಬಾಯಲ್ಲಿ ಮೊರೆಯುತ್ತಿದ್ದ ಹಾಡು ಇಂದಿಗೆ 
ಹಳಸಲು ಪದಾರ್ಥ. ಉತ್ತಮ ಸ೦ಗೀತ ಯಾವಾಗಲೂ ರುಚಿಸುತ್ತದೆ” 


“ಕರ್ನಾಟಕ ಪದ್ಧತಿಯಲ್ಲಿ ಮೇಳ. ಸಂಗೀತ ಕೂಡಿಸಲು ಸಾಧ್ಯವೇ?” 


“ಕೂಡಿಸುವ ಪ್ರಯತ್ನ ನಡೆದಿದೆ. ಆದರೆ ಅದು ಅಷ್ಟು 
ಯಶಸ್ವಿಯಾಗಿದೆಯೆ೦ದು ನನಗನಿಸುವುದಿಲ್ಲ ಮೇಳ ಸಂಗೀತ ಆಂಗ್ಲ ಸಂಗೀತದ 
ಅನುಕರಣ. ನಮ್ಮಸ೦ಗೀತದಲ್ಲಿ ಸ್ವರ ಮಾಧುರ್ಯಕ್ಕೆ ಪ್ರಾಧಾನ್ಯ ಅವರ ಸಂಗೀತದಲ್ಲಿ 
ತಾಳ ವೈವಿಧ್ಯಕ್ಕೆ ಪ್ರಾಧಾನ್ಯ. ನಮ್ಮ ಸಂಗೀತ ವೈಯಕ್ತಿಕ ಹಾಗೂ ಭಾವನಾಸ್ಪದ. ಮೇಳ 


ಸಂಗೀತದ ಹಲವು ವಾದ್ಯಗಳ ಹೋರಾಟಕ್ಕೆ ನಮ್ಮಸ೦ಗೀತ ಒಗ್ಗುವುದಿಲ್ಲ.” 


“ಕರ್ನಾಟಕ ಸಂಪ್ರದಾಯದ ಯಾವ ಯಾವ ವಿದ್ದಾಂಸರನ್ನು ನೀವು 
ಮಾನಿಸುತ್ತೀರಿ.” 


“ಒಬ್ಬೊಬ್ಬರಲ್ಲಿ ಒಂದೊಂದು ವೈಶಿಷ್ಟ್ಯವಿದೆ. ಚಿಕ್ಸರಾಮರಾಯರ ಲಯ-- 
ವಿನ್ಯಾಸ ಅನ್ಯಾದೃಶ; ವಾಸುದೇವಾಚಾರ್ಯರ ರಾಗ, ತಾನಗಳು ಗ೦ಗಾಲಹರಿಯಂತೆ; 
ದೇವೇ೦ದ್ರಪ್ಪನವರ ವೈವಿಧ್ಯಚಿತ್ತಾಪಹಾರಿ. ಇವರು ನನ್ನ ಮೆಚ್ಚಿನ ವಿದ್ಯಾಂಸರು.” 


“ದಕ್ಷಿಣದ ವಿದ್ವಾಂಸರಲ್ಲಿ” 


“ಟೈಗರ್‌ ವರದಾಚಾರ್ಯರು, ಅರಿಯಾಕುಡಿ ರಾಮಾನುಜ 
ಅಯ್ಯಂಗಾರ್ಯರು ಮತ್ತು ಶಮ್ಮಂಗುಡಿ ಶ್ರೀನಿವಾಸ ಅಯ್ಯರ್‌.” 


“ನಿಮ್ಮಶಿಷ್ಯರಲ್ಲಿಯಾರು ಯಾರು ನಿಮಗೆ ಒಪ್ಪು.” 


“ನಮ್ಮ ಶ್ರೀ ಸಿ.ಕೆ. ವೆಂಕಟಿರಾಮಯ್ಯನವರ ಮಗ ಸಿ. ವಿ. ನಾಗರಾಜ ನನ್ನಲ್ಲಿ 
ಬಾಯಿ ಹಾಡಿಕೆ ಕಲಿಯುತ್ತಿದ್ದಾನೆ. ಅವನೂ ಪಿಟೀಲು ಕಲಿಯುತ್ತಿರುವ ಸುಬ್ಬಾಶಾಸ್ತ್ರಿ 
ತುಂಬ ಅಶಾ೦ಕುರವನ್ನುಂಟುಮಾಡಿದ್ದಾರೆ.” 


ರಾಜರಾಯರ ಕಲಾನೋಟ, ಉನ್ನತ ಅಭಿರುಚಿ, ದೊಡ್ಡ ಗುರಿಗಳಿಗೆ ಈ 
ಸಂಭಾಷಣೆಯೇ ಸಾಕು ನಿದರ್ಶನ. ಶಿಷ್ಕರಿಗೆ ಸಂಗೀತ ವಿದ್ಯಾದಾನ 
ಮಾಡುತ್ತಿರುವುದಲ್ಲವೆ ಶ್ರೀಯುತರು ೧೯೪೨ರಲ್ಲಿ ಕನ್ನಡ ಸಾಹಿತ್ಯ ಪರಿಷತ್ತಿನ 
ಆಶ್ರಯದಲ್ಲಿ 'ಹರಿದಾಸರ ಕೃತಿಗಳು' ಪುಸ್ತಕವನ್ನು ಪ್ರಕಟಿಸಿ ಕಲಾಪ್ರಪ೦ಚಕ್ಕೆ 
ಮಹೋಪಕಾರಮಾಡಿದ್ದಾರೆ. 


'ಹರಿದಾಸರ ಕೃತಿಗಳು” ಗ್ರಂಥದಲ್ಲಿ ವ್ಯಾಸರಾಯ ಸ್ವಾಮಿಗಳು 
ಜಗನ್ನಾಥದಾಸರು, ವಿಜಯದಾಸರು, ಕನಕದಾಸರು, ಪುರಂದರದಾಸರು ಮೊದಲಾದ 
ಹರಿದಾಸರ ೪೦ ಕೃತಿಗಳಿಗೆ ಸಂಗೀತದ ಅಲ್ಪ ಪರಿಶ್ರಮವುಳ್ಳವರೂ ಸುಲಭವಾಗಿ 
ಅನುಸರಿಸಲಾಗುವಂತೆ ಪ್ರಸ್ತಾರ ಹಾಕಿ ಪ್ರಕಟಿಸಿದ್ದಾರೆ. ಗ್ರಂಥದ 'ಬಿನ್ನಹ'ದಲ್ಲಿ ತಾವು 
ಅನುಸರಿಸಿದ ಮಾರ್ಗವನ್ನು ಕುರಿತು ಹೇಳಿರುವ ಮಾತುಗಳು ಮನನೀಯವಾಗಿವೆ. 
“ಕೃತಿಗಳಿಗೆ ರಾಗವನ್ನು ಗೊತ್ತುಮಾಡುವುದರಲ್ಲಿ ಹಲ ಕೆಲವು ಕಡೆ ರೂಢಿಯನ್ನು ಬಿಟ್ಟು 


ಹೋಗಿರುತ್ತೇನೆ. ತಾಳ ಯಾವುದೆಂಬುದು ಸಾಹಿತ್ಯದ ಓಟದಿ೦ದಲೇ ನಿರ್ಧರವಾಗಿ 
ಹೋಗುತ್ತದೆ. ರಾಗ ತಾಳಗಳು ಏರ್ಪಟ್ಟ ಮೇಲೆ ಸ್ವರ ಜೋಡಣೆ ಬಹು ಮಟ್ಟಿಗೆ ಅವಕ್ಕೆ 
ಅಧೀನವಾಗಿ ಸಾಹಿತ್ಯದ ಭಾವವನ್ನು ಸಾಧ್ಯವಾದ ಮಟ್ಟಿಗೂ ಅನುಸರಿಸಿರುತ್ತದೆ. 
ಹೀಗಿರುವುದರಿ೦ದ ಸ್ವರ ಜೋಡಣೆಯಲ್ಲಿ ಸಂಗೀತ ಶಾಸ್ತ್ರ 
ನಿಯಮಗಳನ್ನನುಸರಿಸಿಯೂ, ಪ್ರತಿಯೊಬ್ಬನೂ ತನ್ನ ಮನೋಧರ್ಮದಂತೆ 
ಸ್ವಲ್ಪಮಟ್ಟಿಗೆ ಸ್ವಾತ೦ತ್ರ್ಯವಹಿಸಿ ಸ್ವರ ನಿರ್ದೇಶ ಮಾಡಲು ಅವಕಾಶವಿದೆ. ಆದ್ದರಿ೦ದ, ಈ 
ಕೃತಿಗಳಿಗೆ ನಾನು ನಿರ್ದೇಶಿಸಿರುವ ರಾಗಗಳೇ ಕಡೆಯವು, ನಾನು ಹಾಕಿರುವ ಸ್ವರ 
ಪ್ರಸ್ತಾರವೇ ಖಚಿತ ಎ೦ಬ ಹಟ ನನಗಿಲ್ಲ. ದಾಸರ ಕೃತಿಗಳಲ್ಲಿ ಸಾಹಿತ್ಯ ಪ್ರಧಾನ, ಸಂಗೀತ 
ಗೌಣ; ತ್ಯಾಗರಾಜಾದಿಗಳ ಕೃತಿಗಳಲ್ಲಿ ಸ೦ಗೀತ ಪ್ರಧಾನ, ಸಾಹಿತ್ಯ ಗೌಣ; ಇದನ್ನು 
ಬಹುಮಟ್ಟಿಗೆ ಯಾರಾದರೂ ಒಪ್ಪುವರೆ೦ದು ನನ್ನ ಭಾವನೆ. ಹೀಗಿದ್ದ ಮಾತ್ರಕ್ಕೇ ರಚನಾ 
ಪದ್ಧತಿಯ ದೃಷ್ಟಿಯಿಂದ ದಾಸರ ಪದಗಳಿಗೂ ತ್ಯಾಗರಾಜರೇ ಮುಂತಾದವರ 
ಕೀರ್ತನೆಗಳಿಗೂ ದೊಡ್ಡ ಭೇದವಿದೆ ಎನ್ನುವುದು ಅಷ್ಟು ಸಾಧುವಲ್ಪ ನನ್ನ 
ಅಭಿಪ್ರಾಯದಲ್ಲಿ ಜನ ಬಳಕೆಯ ಹಾಡುವ ಕ್ರಮದಲ್ಲಿ ಈ ವ್ಯತ್ಯಾಸ ಹೆಚ್ಚಾಗಿ ಎದ್ದು 
ಕಾಣುತ್ತಿದೆಯೇ ವಿನಾ ವಾಸ್ತವವಾಗಿ ತ್ಯಾಗರಾಜರು ಮು೦ತಾದವರ ಕೀರ್ತನೆಗಳ 
ಪ್ರಮುಖ ಅಂಗಗಳಾದ ಪಲ್ಲವಿ, ಅನುಪಲ್ಲವಿ, ಚರಣಗಳು ದಾಸರ ಕೃತಿಗಳಲ್ಲೂ ಇದ್ದೇ 
ಇವೆ. ದಾಸರ ಪಡಗಳ ಸಂಗೀತ ಸ್ವರೂಪವನ್ನು ಕಂಡುಕೊಳ್ಳಿ ಬೇಕೆಂಬುದೇ ಈ 
ಸಂಕಲನದ ಮುಖ್ಯ ಉದ್ದೇಶವಾಗಿದೆ. ಆದರೆ ದಾಸರ ಕೃತಿಗಳ ಮೂಲ ಸಂಗೀತ 
ಸ್ವರೂಪ ಹೇಗಿತ್ತೋ ಊಹಿಸುವುದು ಕಷ್ಟ. ಅವರ ಕೃತಿಗಳ ಸಾಹಿತ ಭಾಗ ನಮಗೆ 
ಉಳಿದು ಬಂದಿಲ್ಲ ಕಡೆಗೆ ದಾಸರು ಯಾವ ಯಾವ ಪದಗಳಿಗೆ ಯಾವ ಯಾವ 
ರಾಗಗಳನ್ನು ಹೊಂದಿಸಿ ಹಾಡಿದರೆ೦ಬುದಕ್ಕೂ ಆಧಾರವಿಲ್ಲ. ಕೆಲವು ದಾಸರ 
ಪದಗಳನ್ನು ಕೆಲವು ನಿರ್ದಿಷ್ಟ ರಾಗಗಳಲ್ಲಿ ಹಾಡುವುದು ರೂಢಿಯಲ್ಲಿದೆ, ನಿಜ. ಹಾಗೆ 
ಮಾಡುವುದನ್ನು ರೂಢಿಗೆ ತಂದವರು ಯಾರು? ಹೇಗೆ ಹೇಳಲಾದೀತು? ನಮಗೆ 
ತಿಳಿದಂತೆಯೇ ದೊಡ್ಡದೊಡ್ಡವಿದ್ದಾಂಸರು ಕೆಲವರು ದಾಸರ ಕೃತಿಗಳನ್ನೂತ್ಯಾಗರಾಜರ 


ಕೃತಿಗಳನ್ನೂ ರೂಢಿ ಬಿಟ್ಟು ತಮಗೆ ಸೂಕ್ತ ಕಂಡ ಬೇರೆ ರಾಗಗಳಲ್ಲಿ ಹಾಡಿಲ್ಲವೇ, 
ಹಾಡುತ್ತಿಲ್ಲವೇ? ಈ ರೂಢಿ ಮುಂದಿನ ಪದ್ಧತಿಯಾಗಬಹುದು. ಹೀಗೆ ರೂಢಿಗಳ 
ಕಾಲಕಾಲಕ್ಕೆ ಬದಲಾಯಿಸುತ್ತಿರುವುದರಿ೦ದ ದಾಸರು ಹಾಕಿದ ಪ್ರಾಚೀನ ಪದ್ದತಿ 
ಯಾವುದು ಎಂದು ತಿಳಿಯುವ ಬಗೆ ಹೇಗೆ? ಈ ಪರಿಸ್ಥಿತಿಯಲ್ಲಿ ಪ್ರತಿಭಾ ಪೂರ್ಣವಾದ 
ದಾಸರ ಕೃತಿಗಳಿಗೆ ಸ್ಪರ ಜೋಡನೆ ಮಾಡುವುದು ಸಾಹಸದ ಮತ್ತು ತೊಡಕಿನ 
ಕೆಲಸವಾಗಿಯೇ ಕಂಡಿತು. ಬಹುಕಾಲದ ಚಿಂತನೆ ಮತ್ತು ಪ್ರಯೋಗಗಳ ಫಲವಾಗಿ 
ನಾನು ಈ ನಿರ್ಧಾರಕ್ಕೆ ಬಂದೆ: ದಾಸರ ಪದಗಳಿಗೆ ಸಂಗೀತದ ಸ್ವರೂಪ ಕೊಡುವಲ್ಲಿ 
ಶಾಸ್ತ್ರ ವನ್ನುಬಿಟ್ಟು ಹೋಗದೆ, ಭಾವ ಪೋಷಣೆ ಮತ್ತು ರಂಜನ ಗುಣ--ಇವನ್ನುಪ್ರಧಾನ 
ಲಕ್ಷ್ಯವಾಗಿಟ್ಟುಕೊ೦ಡು ಮುಂದುವರಿಯತಕ್ಕದ್ವು” 


ಅದೇ 'ಬಿನ್ನಹ'ದ ಮೊದಲಿಗೆ ಶ್ರೀಯುತರು ಒಂದು ಕ್ಲಿಷ್ಟ ಸಮಸ್ಯೆಯ ಬಗ್ಗೆ 
ತಮ್ಮಅಭಿಪ್ರಾಯವನ್ನು ವ್ಯಕ್ತಮಾಡಿದ್ದಾರೆ. ಕನ್ನಡ ನಾಡಿನಲ್ಲಿಯಾವ ಭಾಷೆಯ ಸಂಗೀತ 
ಪ್ರಧಾನವಾಗಿರಬೇಕೆ೦ಬ ವಿಷಯ ಈಚೆಗೆ ಚರ್ಚೆಯಾಗುತ್ತಿದೆ. 


ಕನ್ನಡ ಜನಕೆ ಅರ್ಥವಾಗುವ ನಾಡುನುಡಿಯಲ್ಲಿ ಅದರ ಸಂಗೀತ 
ಇರಬೇಕೆಂಬ ತತ್ವವನ್ನು ನಾನು ೧೯೩೬ರಲ್ಲಿ ನನ್ನ 'ವಿಶ್ವವಾಣಿ' ಪತ್ರಿಕೆಯಲ್ಲಿ 
ಪ್ರತಿಪಾದಿಸಿದೆ. ಕನ್ನಡಿಗರಿಗೆ ಸ್ವ--ಸ್ವರೂಪಜ್ಞಾನವಾಗಬೇಕು, ಕನ್ನಡನಾಡಿನ 
ಕಲಾವಿಭೂತಿಗಳು ಹೇಳಹೆಸರಿಲ್ಲದೆ ಅಳಿದು ಹೋಗಬಾರದು ಎಂಬ ಉದ್ದೇಶದಿಂದ 
ವ್ಯಕ್ತವಾದ ನನ್ನ ಅಭಿಪ್ರಾಯಕ್ಕೆ ತ್ಯಾಗರಾಜರ ಕೀರ್ತಿಯನ್ನು ಅಳಿಸುವ ಪ್ರಯತ್ನವೆಂಬ 
ಗುಲ್ಲೆದ್ದಿತು. ತ್ಯಾಗರಾಜರ ಕಾಲಕ್ಕೆ ಮುಂಚೆ ಕನ್ನಡನಾಡಿನಲ್ಲಿ ಸ೦ಗೀತವಿರಲಿಲ್ಲವೇ? 
ಆಗಲೂ ಜನ ತೆಲುಗು ಕೀರ್ತನೆಗಳನ್ನ ಹಾಡುತ್ತಿದ್ದರೇ? ನಿಜಗುಣಶಿವಯೋಗಿಯಿ೦ದ 
ಆರಂಭವಾದ ಹಾಡುಗಬ್ಬದ ಪರಂಪರೆ, ಪುರಂದರದಾಸರಿಂದ ಕಮರಿದ 
ಸಂಗೀತಶಾಸ್ತ್ರಜ್ಞಾನ ಇಡಿಯ ದಕ್ಷಿಣ ಹಿ೦ದೂಸ್ಥಾನಕ್ಕೇ ಮಾದರಿಯಾಗಲಿಲ್ಲವೇ? 
ಪ್ರಾಯಶಃ ನನ್ನ ಅಭಿಪ್ರಾಯಕ್ಕೆ ಉತ್ತರ ರೂಪವಾಗಿ ಶ್ರೀ ರಾಜಾರಾಯರು ಹೀಗೆ 


ನುಡಿದಿದ್ದಾರೆ: “...ಸ೦ಗೀತ ಪ್ರಪಂಚದಲ್ಲೂ ದೇಶಭಾಷೆಯಾದ ಕನ್ನಡಕ್ಕೆ ಯಾವ 
ಸ್ಥಾನವಿರಬೇಕು ಎಂಬುದನ್ನು ಕಂಡು ಕೊಳ್ಳುವ ಕಾಲ ಬಂದಿದೆ. ಇದನ್ನು 
ನಿರ್ಧರಿಸುವಾಗ ಸಂಕುಚಿತ ಭಾವನೆಯನ್ನು ಇಟ್ಟುಕೊಳ್ಳುವುದು ಮಾತ್ರ ಸಲ್ಲದು. 
ಏಕೆಂದರೆ ಕರ್ನಾಟಿಕ ಸಂಗೀತವು ಆ ಹೆಸರು ಹೊತ್ತ ಮಾತ್ರದಿಂದ ಕನ್ನಡನಾಡಿನ 
ಸೊತ್ತು ಮಾತ್ರ ಅಲ್ವ ಅದು ತೆಲುಗರಿಗೂ ತಮಿಳರಿಗೂ ಸೇರಿದ್ದು ಮೂವರೂ ಸೇರಿ 
ಅದನ್ನು ಬೆಳಸಿಕೊಂಡು ಬಂದಿದ್ದಾರೆ. ನಮ್ಮ ಶ್ರೀ ಪುರಂದರದಾಸರು ಕರ್ನಾಟಕ 
ಸಂಗೀತಕ್ಕೆ ಭದ್ರವಾದ, ಅಚ್ಚುಕಟ್ಟಾದ, ಶಾಶ್ವತವಾದ ತಳಪಾಯ ಹಾಕಿದ ಆದ್ಯ 
ಪ್ರವರ್ತಕರು, ಎನಿಸಿದ್ದರೆ, ಶ್ರೀ ತ್ಯಾಗರಾಜರು ಅದರ ಭವ್ಯವಾದ ಕಟ್ಟಡವನ್ನು 
ನಿರ್ಮಿಸಿ ಇಟ್ಟಿಗೆಗಳು ತೆಲುಗಿನವರಾದರೂ- ಕರ್ನಾಟಿಕ ಸಂಗೀತ ಸೌಧವನ್ನು 
ನಿರ್ಮಿಸಿಕೊಟ್ಟಿದ್ದಾರೆ. ಅಲ್ಲಿಂದ ಈಚೆಗೆ ಈ ಕಲೆ ಬೆಳೆಯಲು ವಿಶೇಷವಾಗಿ ಉಪಕಾರ 
ಮಾಡಿರುವವರಲ್ಲಿ ಪ್ರಾಚೀನರಾದ ಶ್ರೀ ಕನಕದಾಸರು, ಶ್ರೀ ಜಗನ್ನಾಥದಾಸರು, ಶ್ರೀ 
ವಿಜಯದಾಸರು ಮುಂತಾದವರ ಮತ್ತು ಆಧುನಿಕರಾಗಿ ಶ್ರೀ ತ್ಯಾಗರಾಜರ 
ಸಮಕಾಲೀನರಾದ ಶ್ರೀ ಮುತ್ತುಸ್ವಾಮಿ ದೀಕ್ಷಿತರು, ಶ್ರೀ ಶ್ಯಾಮಶಾಸ್ತ್ರಿಗಳು, ಶ್ರೀ ಮೈಸೂರು 
ಸದಾಶಿವರಾಯರು, ಇನ್ನೂ ಈಚಿನವರಾದ ಆಸ್ಥಾನ ವಿದ್ವಾನ್‌ ಸಂಗೀತ ಶಾಸ್ತ್ರರತ್ನ ಶ್ರೀ 
ವಾಸುದೇವಾಚಾರ್ಯರು, ಆಸ್ಥಾನ ವಿದ್ದಾನ್‌ ಗಾನವಿಶಾರದ ಶ್ರೀ ಬಿಡಾರಂ 
ಕೃಷ್ಣಪ್ಪನವರು, ಆಸ್ಥಾನ ವಿದ್ವಾನ್‌ ಸ೦ಗೀತರತ್ನ ಶ್ರೀ ಚಿಕ್ಕರಾಮರಾಯರು, ಆಸ್ಥಾನ 
ವಿದ್ವಾನ್‌ ಗಾಯಕ ಶಿಖಾಮಣಿ ಶ್ರೀ ಮುತ್ತಯ್ಯ ಭಾಗವತರು, ಆಸ್ಥಾನ ವಿದ್ದಾನ್‌ ಬಿ. 
ದೇವೇ೦ದ್ರಪ್ಪನವರು, ಸಂಗೀತ ವಿದ್ವಾನ್‌ ಶ್ರೀ ಡಿ. ಸುಬ್ಬರಾಮಯ್ಯನವರು ಮುಂತಾದ 
ಹಿರಿಯ ವ್ಯಕ್ತಿಗಳನ್ನು ಮರೆಯುವಂತಿಲ್ಲ. ಹೀಗಿರುವುದರಿಂದ ನಮ್ಮ ದೇಶದಲ್ಲಿ 
ನಡೆಯುವ ಸಂಗೀತ ಕಛೇರಿಗಳಲ್ಲಾಗಲಿ, ಸಂಗೀತ ಶಿಕ್ಷಣದಲ್ಲಾಗಲಿ ಸಂಪೂರ್ಣ 
ತಾಯಿ ನುಡಿಯ ಕೃತಿಗಳಿಗೆ ಮಾತ್ರವೇ ಪ್ರಾಧಾನ್ಯ ಕೊಡಬೇಕೆ೦ಬುದನ್ನು ಕರ್ನಾಟಕ 
ಸಂಗೀತದ ಇತಿಹಾಸವನ್ನು ಬಲ್ಲವರೂ ಅದರ ಏಳಿಗೆಯಲ್ಲಿ ಆಸಕ್ತಿಯುಳ್ಳವರೂ 
ಬಹುಶಃ ಒಪ್ಪಲಾರರು. ಆದರೂ ದಾಸರ ಪದಗಳಂತಹೆ ದೊಡ್ಡ ಆಸ್ತಿಯನ್ನು 


ಇಟ್ಟುಕೊಂಡಿರುವ ಕನ್ನಡಿಗರಾದ ನಾವು ಸಂಗೀತದಲ್ಲಿ ಕನ್ನಡಕ್ಕೆ ಸರ್ವಮುಖ್ಯಕೆ 
ಅಲ್ಲದಿದ್ದರೂ ಪ್ರಾಮುಖ್ಯತೆ ಕೊಡಬೇಕಾದುದು ನಮ್ಮ ಕರ್ತವ್ಯವೆಂದು ನಾನು 
ಭಾವಿಸುತ್ತೇನೆ. 


ಈ ವಾದದ ಮುಖ್ಯಕಾರಣ ಕನ್ನಡ ಸಂಗೀತ ವಿದ್ವಾಂಸರಲ್ಲಿ ರಕ್ತಗತವಾಗಿ 
ಮೂಡಿರುವ ತ್ಯಾಗರಾಜ ಆರಾಧನೆ. ಕನ್ನಡ ಜನತೆಯ ಸಂಸ್ಕೃಕಿಗನುಗುಣವಾದ 
ಸಂಗೀತ ಜನತೆಯ ಭಾಷೆಯಲ್ಲಿ ಬೇಕೆನ್ನುವ ವಾದ ತ್ಯಾಗರಾಜರಿಗೆ 
ಅಪಮಾನವೆಸಗಿದಂತೆ ಎ೦ಬ ತಪ್ಪು ಕಲ್ಪನೆ. ಕನ್ನಡ ನಾಡಿನಲ್ಲಿಯೇ ಕನ್ನಡ ಪದಗಳಿಗೆ 
'ಸರ್ವ ಮುಖ್ಯತೆ' ದೊರೆಯದಿದ್ದರೆ ಬೇರೆ ಎಲ್ಲಿ ದೊರೆಯಬೇಕು? ಕನ್ನಡ ಸಂಗೀತದ 
ವಿದ್ವಾಂಸರು ತ್ಯಾಗರಾಜಾದಿಗಳ ತೆಲುಗು ಕೀರ್ತನೆಗಳ ಅಸ್ತಿತ್ವವನ್ನು ಉಳಿಸಲು 
ಯತ್ನಿಸುತ್ತಿರುವಂತೆ ಕನ್ನಡ ಕೃತಿಗಳನ್ನು ಅಥವಾ ಬೇರೆ ಭಾಷೆಯ ಕೃತಿಗಳ 
ಪ್ರಸಾರವನ್ನು ಬಂಗಾಳಿಗಳು, ಮರಾಟಿಗರು, ತೆಲುಗರು, ತಮಿಳರು, 
ಕೈಗೊಂಡಿದ್ದಾರೆಯೇ ವಿಚಾರಮಾಡಬೇಕು. ಕನ್ನಡ ಜನಗಳ ಮುಂದಿರುವ ಗುರಿ 
ತ್ಯಾಗರಾಜಾದಿಗಳ ರಕ್ಷಣೆ ಪೋಷಣೆಯಲ್ಲ-ಕನ್ನಡ ಜನತೆಯ ಉದ್ದಾರ. ಇದಕ್ಕಾಗಿ 
ತ್ಯಾಗರಾಜಾದಿಗಳ ಕೃತಿಗಳ ಬಲಿದಾನವನ್ನರ್ಪಿಸಬೇಕಾದಲ್ಲಿ ಅರ್ಪಿಸಲೇ ಬೇಕು. 
ಕನ್ನಡನಾಡು ತನ್ನ ಮಕ್ಕಳಿಂದ ಏಕಮುಖ ಭಕ್ತಿಯನ್ನು ನಿರೀಕ್ಷಿಸುತ್ತಿದೆ. ಕಲೆಯ 
ಹೆಸರಿನಲ್ಲಿ ಧರ್ಮದ ಹೆಸರಿನಲ್ಲಿ ಇಬ್ಬಗೆಯ ಭಕ್ತಿಸಾಧ್ಯವಿಲ್ಲ- ಅಗತ್ಯವೂ ಇಲ್ಲ. 


ಕನ್ನಡ ಸಂಗೀತ ನೂತನ ಮಾರ್ಗವನ್ನು ಹೇಗೆ 
ಅವಿಷ್ಕಾರಮಾಡಿಕೊಳ್ಳಬಹುದೆ೦ಬುದನ್ನುತೋರಿಸಿಕೊಡಬಲ್ಲವರಲ್ಲಿರಾಜಾರಾಯರೂ 
ಒಬ್ಬರು. ಅವರೂ, ಇತರ ಕನ್ನಡ ಸಂಗೀತ ವಿದ್ವಾಂಸರೂ ಈ ಮಹತ್ಕಾರ್ಯ ಸಾಧನೆಗೆ 
ಕಂಕಣತೊಟ್ಟು ನಿಲ್ಲಬೇಕು. 


ಸ್ವಸ್ವರೂಪಜ್ಞಾನ ಕಂಡುಕೊಂಡ ಕನ್ನಡನಾಡು ತ್ಯಾಗರಾಜರು, ದೀಕ್ಷಿತರು, 


ತಾನಸೇನ್‌, ಸದಾರ೦ಗ ಇವರ ಸ೦ಗೀತ ಮಾಧುರ್ಯವನ್ನುಸವಿದರೆ ಚೆನ್ನು. ಹಾಗಿಲ್ಲದೆ 
ನಿಸ್ನಹಾಯರಾಗಿ ಅವುಗಳಿಗೇ ಜೋತು ಬಿದ್ದರೆ ಅದು ದಾಸ್ಯದ ಚಿನ್ನವಾಗುತ್ತದೆ. 


ರಾಜಾರಾಯರು ಸ್ಪಷ್ಟವಾಗಿ ತಮ್ಮ ಅಭಿಪ್ರಾಯವನ್ನು ಮಂಡಿಸಿದ್ದಾರೆ. ಕನ್ನಡ 
ಸಂಗೀತದ ಪುನರುದ್ದಾರಕ್ಕೆ ಅವರು ಸೇವೆಮಾಡಿರುವರಾದ್ದರಿಂದ ಅವರ 
ಅಭಿಪ್ರಾಯವನ್ನು ನಾವು ಗೌರವಿಸಬೇಕಾಗುತ್ತದೆ. ಕನ್ನಡ ಜನತೆಯ ಆಸೆ 
ಆಶಯಗಳನ್ನರಿತು ಅವರು ಅಭಿಪ್ರಾಯವನ್ನುತಿದ್ದಿಕೊ೦ಡರೆ ನಾಡಿಗೆ ಹಿತ. 


ರಾಜಾರಾಯರು ಸಂಗೀತದಲ್ಲೆಷ್ಟು  ಪಾರಂಗತರೋ ಅಭಿನಯ 
ಕಲೆಯಲ್ಲಿಯೂ ಅಷ್ಟೇ ಪಾರ೦ಗತರು. ಇವರು ಮೈಸೂರಿನ ಮಹಾರಾಜಾ ಕಾಲೇಜಿನಲ್ಲಿ 
ಓದುತ್ತಿದ್ದಾಗ ಅನೇಕ ನಾಟಕಗಳಲ್ಲಿ ಪಾತ್ರವಹಿಸಿ ಉತ್ತಮ ನಟರೆಂದು ಖ್ಯಾತಿ 
ಗಳಿಸಿದ್ದಾರೆ. ನನ್ನ'ಮದುವೆಯೋ ಮನೆಹಾಳೋ' ನಾಟಕದಲ್ಲಿ 'ಬೋರ'ನ ಪಾತ್ರವನ್ನು 
ಅದ್ವಿತೀಯವಾಗಿ ಅಭಿನಯಿಸುತ್ತಿದ್ದರು. ವಿಗಡ ವಿಕ್ರಮರಾಯ, ಚಂದ್ರಹಾಸ 
ನಾಟಕಗಳಲ್ಲಿ ಪ್ರಧಾನ ಪಾತ್ರ ವಹಿಸಿದ್ದರು. ಈಚೆಗೆ ಕನ್ನಡ ಸಾಹಿತ್ಯ ಪರಿಷತ್ತಿನ ನಾಟ್ಯ 
ಶಾಖೆಯ ಚಟುವಟಿಕೆಗಳಲ್ಲಿ ಭಾಗವಹಿಸುತ್ತಿದ್ದಾರೆ. ನನ್ನ 'ಪಾಲು' ನಾಟಕದಲ್ಲಿ 
'ಕೆಂಚ'ನ ಪಾತ್ರವನ್ನು ರಸವತ್ತವಾಗಿ ಚಿತ್ರಿಸಿ, ಗ್ರಾಮ್ಯ ವ್ಯಕ್ತಿಗಳನ್ನು ಚಿತ್ರಿಸುವ ತಮ್ಮ 
ಸಾಮರ್ಥ್ಯವನ್ನು ಪ್ರಕಾಶ ಪಡಿಸಿದರು. 


ವಿದ್ಯೆ ಕಲಾನೈಪುಣ್ಯ ಸಂಸ್ಕೃತಿ ಸೌಜನ್ಯಗಳೆಲ್ಲದರಿಂದ ರಾಜಾರಾಯರು 
ಜನತೆಯ ಪ್ರೇಮಾದರಗಳಿಗೆ ಪಾತ್ರರಾಗಿದ್ದಾರೆ. ಇವರ ಕಲೆ ಇತೋಪ್ಯತಿಶಯವಾಗಿ 
ಬೆಳೆದು ಕನ್ನಡ ನಾಡಿನ ಪುನರುದ್ದಾರಕ್ಕೆ ನೆರವಾಗಲಿ ಎ೦ದು ಹಾರೈಕೆ. 


೫-೮೪-೧೯೪೬ 


೧೩ ಶಂಕರ ಜೋಶಿ 


'ಮೂಗಿಲ್ಲದವರ ಊರಿನಲ್ಲಿ ಮೊಂಡು ಮೂಗಿನವನೇ ರಾಜ' ಎಂದು 
ಒಂದು ಗಾದೆಯಿದೆ. ಬೆಂಗಳೂರಿನಂತಹ ಸಾಂಸ್ಕೃತಿಕ ಕೇಂದ್ರದಲ್ಲಿ ಹಿಂದೂಸ್ಥಾನಿ 
ಸಂಗೀತದ ಸ್ಥಿತಿಗೆ ಈ ಗಾದೆ ಅಕ್ಷರಶಃ ಅನ್ನಯಿಸುತ್ತದೆ. ಉತ್ತರ ಕರ್ನಾಟಕದ 
ಕೀರ್ತನಕಾರರ ಹಿಂದೆ 'ಪೇಟಿ' ಬಾರಿಸುತ್ತಿದ್ದವರು, ಉತ್ತರ ಕರ್ನಾಟಕದ ಹಾಗೂ 
ಮಹಾರಾಷ್ಟ್ರ ನಾಟಕದ ಕಂಪೆನಿಗಳಲ್ಲಿ 'ಪಿಯಾನೊ' ಬಾರಿಸುತ್ತಿದ್ದವರು 
ಬೆ೦ಗಳೂರಿನಲ್ಲಿ ಪ್ರಸಿದ್ದ 'ಗವಯ್‌'ಗಳಾಗಿದ್ದಾರೆ. ಮೂರು ತಿ೦ಗಳಲ್ಲಿ ಮೂವತ್ತು 
ರಾಗಗಳನ್ನು ಹಾಡುವ ಶಿಷ್ಯಕೋಟಿಯನ್ನು ನಿರ್ಮಾಣ ಮಾಡುವುದರಲ್ಲಿ ಈ 
ಗವಯ್‌ಗಳು ದಕ್ಷರಾಗಿದ್ದಾರೆ. 


ನನ್ನ ಪರಮ ಮಿತ್ರರಾದ ಶ್ರೀ ದ. ಕೃ ಭಾರದ್ವಾಜರವರು ಒಂದು ಸಂದರ್ಭದಲ್ಲಿ 
ಶ್ರೀ ಶಂಕರ ಜೋಶಿಯವರ ವಿಚಾರ ಪ್ರಸ್ಥಾಪಿಸಿ, ಅವರು ಉತ್ತಮ ಗಾಯಕರೆಂದು 
ತಿಳಿಸಿದರು. ಬೆ೦ಗಳೂರು ಗವಯ್‌ಗಳ ಬಗ್ಗೆ ನನ್ನಸ್ಪಷ್ಟ ಅಭಿಪ್ರಾಯಮನ್ನು ತಿಳಿಸಿ 'ಅವರ 
ಗುಂಪಿಗೆ ಇನ್ನೊಬ್ಬರು ಕೂಡಿದ ಹಾಗಾಯಿತು' ಎಂದೆ. ದ. ಕೃ ಭಾರದ್ವಾಜರು ಸ್ವಲ್ಪ 


ಬೇಸತ್ತಂತೆ ಕಂಡು ಬಂತು. 


“ಇವರನ್ನು ಒಮ್ಮೆ ಕೇಳಿನೋಡಿ ಅನಂತರ ನಿಮ್ಮ ಅಭಿಪ್ರಾಯ ತಿಳಿಸಿ” 
ಎ೦ದರು. ಆಗಲೆಂದೆ. 


ಶಂಕರ ಜೋಶಿ 


ಒ೦ದು ದಿನ ಪಂಡಿತ ತಾರಾನಾಥರನ್ನು ಕಾಣಲು ಹೋಗಿದ್ದಾಗ ಒಳಗಿನಿಂದ 
ಸಂಗೀತದ ತಾನವಿತಾನಗಳು ಕೇಳಿಬರುತ್ತಿದ್ದವು. ಒಂದು ಎಳೆಯ ದನಿ, ಇನ್ನೊಂದು 
ನುಠಿತ ದನಿ. 


“ಯಾರು ಪಾಠ ಹೇಳುತ್ತಿರುವವರು” ಎಂದೆ. 

ತಾರಾನಾಥರು 

“ನನ್ನಮಗನಿಗೆ ಶ೦ಕರ ಜೋಶಿಯವರು ಪಾಠ ಹೇಳುತ್ತಿದ್ದಾರೆ” 
“ಹೇಗೆ--ಪರವಾಯಿಲ್ಲವೋ?” 


“ಉಚ್ಚ ದರ್ಜೆ. ಶಾಸ್ತ್ರ ಭಾಗ ಬಹಳ ಚೆನ್ನಾಗಿ ಗೊತ್ತಿದೆ. ತಾವೂ ಚೆನ್ನಾಗಿ 
ಹಾಡಬಲ್ಲರು. ” 


ಎಂದರು. ಸಂಗೀತ ಶಾಸ್ತ್ರ, ಕಲೆಗಳೆರಡರಲ್ಲಿಯೂ ಮಹಾವಿದ್ದಾಂಸರಾದ 
ತಾರಾನಾಥರ ಬಾಯಿಂದ ಈ ಮಾತುಗಳು ಹೊರಬಾಗ ಶ೦ಕರರಾಯರು ವಶಿಷ್ಠನ 
ಕೈಯಲ್ಲಿ 'ಬ್ರಹ್ಮರ್ಷಿ' ಎನಿಸಿಕೊಂಡರು ಎಂದು ತಿಳಿದೆ. ನಾನು ಕೇಳಿದ್ದ ಚೂರುಪಾರು 
ಸಂಗೀತವೂ ಈ ಭಾವನೆಗೆ ಇಂಬುಕೊಟ್ಟಿತು. 


ಕಲವು ತಿ೦ಗಳಾನ೦ತರ ಶ೦ಕರರಾಯರ 'ಜಲಸಾ' ಕೇಳುವ ಸುಸಂಧಿ 
ದೊರೆಯಿತು. ನಾಲ್ಕು ತಾಸು ಅಚ್ಚಳಿಯದೆ, ವಿಕಾರವಾದ ಹಾವಭಾವಗಳನ್ನು ಮಾಡದೆ 
ಗ೦ಭೀರವಾಗಿ, ಶುದ್ಧವಾಗಿ ರಸಭರಿತವಾಗಿ ಅವರು ಹಾಡಿದುದನ್ನು ಕೇಳಿ 
ಸಂತೋಷಿಸಿದೆ. 


ಶಂಕರ ಜೋಶಿ ಅವರು ಹಾವೇರಿ ಹತ್ತಿರವಿರುವ ದೇವಗಿರಿಯವರು. ಇವರ 
ತಂದೆ ಸದಾಶಿವಜೋಶಿಯವರು ಮೈಸೂರಿನಲ್ಲಿ ರೆವಿನ್ಯೂ ಖಾತೆಯಲ್ಲಿ 
ನೌಕರಿಯಲ್ಲಿದ್ದರು... ಶ೦ಕರರಾಯರ ಹಿರಿಯರು ಯಾರೂ ಸಂಗೀತ 
ವಿದ್ವಾಂಸರಾಗಿರಲಿಲ್ಲ ಆದರೆ ಅವರ ದೊಡ್ಡಪ್ಪ ಚಿಕ್ಕಪ್ಪಂದಿರು ಸಂಗೀತ 
ಪ್ರೇಮಿಗಳಾಗಿದ್ದರು. ಶಂಕರರಾಯರನ್ನು ಸ್ಕೂಲಿಗೆ ಹಾಕಿದರು. ಕೆಳಗಿನ ಈಯತ್ತೆಗಳನ್ನು 
ದಾಟಿದುದಾಯಿತು. ಮುಂದೆ ಶಾಲಾ ಶಿಕ್ಷಣ ಹಿಡಿಯಲಿಲ್ಲ ನಡೆಯಲೂ ಇಲ್ಲ ಅವರ 


ಸೋದರ ಮಾವಂದಿರಾದ ಶಂಕರ ದೀಕ್ಷಿತರು ಕುಮಾರ ಜೋಶಿಯನ್ನು ತಮ್ಮ ಬಳಿ 
ಇಟ್ಟುಕೊ೦ಡು ಸಂಗೀತ ಕಲಿಸಲಾರಂಭಿಸಿದರು. 


ಶಂಕರ ದೀಕ್ಷಿತರು ಸಂಗೀತ, ಸಂಸ್ಕೃತಗಳಲ್ಲಿ ಪಂಡಿತರು. ವಿದ್ವತ್ಪೂರ್ಣ 
ಗಾಯನದ ಪ್ರತಿಪಾದಕರು. ಇವರು ಧಾರವಾಡದಲ್ಲಿರುವ ಪಿತ್ರೆಯವರು, ಕೀರ್ತಿಶೇಷ 
ಭಾಸ್ಕರ ಬೂವಾ, ಬಾಲಕೃಷ್ಣ ಬೂವಾ ಮೊದಲಾದ ಘನ ವಿದ್ವಾಂಸರ ಸೇವೆ ಶಿಶ್ರೂಷೆ 
ಮಾಡಿ ಸಂಗೀತ ವಿದ್ಯೆಯನ್ನು ಸಂಗ್ರಹಿಸಿದ್ದಾರೆ. 


ಶ೦ಕರರಾಯರ ಶಿಕ್ಷಣ ೧೬ನೆಯ ವಯಸ್ಸಿನಲ್ಲಿ ಆರಂಭವಾಗಿ ೨೪ರವರೆಗೆ 
ಎಂಟು ವರ್ಷಕಾಲ ಅವ್ಯಾಹತವಾಗಿ ದೀಕ್ಷಿತರಲ್ಲಿ ನಡೆಯಿತು. ಭದ್ರವಾದ ಶಾಸ್ತ್ರದ 
ಬುನಾದಿ ದೊರೆತುದಲ್ಲದೆ, ಪ್ರತಿಭೆಯ ಪ್ರಚೋದನಕ್ಕೆ ಅವಕಾಶ ದೊರೆಯಿತು. 
ಶಿಕ್ಷಣಭಾಗ ಸಂಗೀತದಲ್ಲಿ ಒಂದಂಶ ಮಾತ್ರ. ಮುಂದೆ ವಿದ್ವಾಪೇಕ್ಷಿಯಾದವನು ಹಲವು 
ಮಹನೀಯರಲ್ಲಿ ಹಲವು ವಿಷಯಗಳನ್ನು ಸಂಗ್ರಹಿಸಬೇಕಾಗುತ್ತದೆ. ವಿವಿಧ ವಿದ್ವಾಂಸರ 
ಹಾಡಿಕೆಯನ್ನು ಕೇಳಿ ಅವರ ರೀತಿಯನ್ನು ತಿಳಿದುಕೊಳ್ಳಬೇಕಾಗುತ್ತದೆ. ಶಂಕರರಾಯರು 
ಊರು ಊರು ಸುತ್ತಾಡಿ ಸಂಗ್ರಹ ಕೆಲಸವನ್ನು ನಿರ್ವಹಿಸಿದರು. ಕರ್ನಾಟಿಕದ ಎಲ್ಲ 
ಭಾಗಗಳನ್ನು ಸಂಚರಿಸಿ ಹಾಡಿ ಜನಗಳನ್ನು ತಣಿಸಿದರು. 


ಶ೦ಕರರಾಯರ ಸಂಗೀತ ಕೇಳಿದವರಿಗೆ “ಇಷ್ಟು ಚೆನ್ನಾಗಿ ಹಾಡುತ್ತಾರಲ್ಲಾ 
ಇವರ ಹೆಸರೇತಕ್ಕೆ ಪ್ರಸಿದ್ಧವಾಗಿಲ್ಲ” ಎ೦ದೆನಿಸದಿರದು. ಇದಕ್ಕೆ ಕಾರಣ ಅವರ ಅತಿ 
ಸಂಕೋಚ ಸ್ವಭಾವ. ಏನೂ ಸ೦ಪತ್ತಿಲ್ಲದೆ 'ಪ್ರಸಿದ್ದಗವಯ್‌'ಗಳೆ೦ದು ಮೆರೆಯುವ ಜನ 
ಕಂಡು ಕಂಡಲ್ಲಿ ಸಿಗುವಾಗ ಶ೦ಕರರಾಯರಂತಹ ವಿದ್ಯಾ ವಿನಯಸಂಪನ್ನರನ್ನು 
ಕಾಣುವುದು ದುರ್ಲಭ. 


ಒಮ್ಮೆ ಇವರ ಬಗ್ಗೆ ಏನಾದರೂ ಬರೆಯಬೇಕೆಂದು ನಿರ್ಧರಿಸಿ ಮಗನನ್ನು 


ಜತೆಹಾಕಿ ಶಂಕರರಾಯರನ್ನು ದ. ಕೃ ಭಾರದ್ದಾಜರವರು ಒಂದು ಛಾಯಾ 


ಚಿತ್ರಗ್ರಹಣಶಾಲೆಗೆ ಕಳಿಸಿಕೊಟ್ಟರಂತೆ. ಸ್ಟುಡಿಯೋ ಬಾಗಿಲುತನಕ ಹೋದ 
ಶ೦ಕರರಾಯರು “ಬೇಡ ಬಿಡಪ್ಪ ಇವೆಲ್ಲಾ ಯಾಕೆ” ಎಂದು ಹಿಂದಿರುಗಿದರಂತೆ. 
ಮುಂದೆ ದ. ಕ್ಯ ಭಾರದ್ದಾಜರು ಕೋಪಿಸಿಕೊ೦ಡಾರೆ೦ದು, ಅವರನ್ನು ಕಾಣುವುದನ್ನೇ 
ಬಿಟ್ಟು ಬಿಟ್ಟರಂತೆ. ತಾವಾಗಿ ಮುಂದುವರಿದು ಜನಗಳನ್ನು ಆಶ್ರಯಿಸಿ, ತಮ್ಮ 
ಪ್ರಭಾವವನ್ನು ಬೆಳಸಿಕೊಳ್ಳುವ ಮನೋಭಾವಕ್ಕೆ ಶಂಕರರಾಯರು ಬಹಳದೂರ. 


ಪರಿಚಯಲೇಖನಕ್ಕೆ ನಾಲ್ಕು ವಿಷಯಗಳನ್ನು ಸಂಗ್ರಹಿಸಲು ಇವರನ್ನು ಕಂಡು 
ನಾನು ಮಾತನಾಡಿದಾಗ ಸಂಪೂರ್ಣ ನಿರಾಶೆಯಾಯಿತು. ತಾವಾಗಿಯೇ ಯಾವುದನ್ನೂ 
ತಿಳಿಸಲೊಲ್ಲರು. ನಾನು ಕೇಳಿದ ಕೆಲವು ಪ್ರಶ್ನೆಗಳಿಗೆ ದೊರೆತ ಉತ್ತರಗಳನ್ನು 
ಸಂಗ್ರಹಿಸಿದ್ದೇನೆ. 

“ನಿಮ್ಮಪ್ರಿಯವಾದ ರಾಗಗಳಾವುವು?” 

“ಬಹಳ ಕಷ್ಟ ಹೇಳುವುದು. ಎಲ್ಲರಾಗಗಳೂ ನನಗೆ ಪ್ರಿಯ.” 

“ಯಾವ ರಾಗವನ್ನುತುಂಬಿ ಹಾಡುತ್ತೇನೆ೦ದು ನಿಮಗೇ ಭಾಸವಾಗುತ್ತದೆ.” 


“ಸಂಗೀತದಲ್ಲಿ ನಾನೊಂದು ಶಿಶು. ಒಂದೊಂದು ರಾಗವನ್ನು ಸರಿಯಾಗಿ 
ಸಾಧಿಸಬೇಕಾದರೆ ಒಂದೊಂದು ಜೀವಮಾನವೇ ಬೇಕು.” 


“ಹೋಗಲಿ ನೀವು ಹಾಡುವ ಅಪರೂಪ ರಾಗಗಳಾವವು ತಿಳಿಸಿ.” 
“ಜಯತ ಮಲ್ಹಾರ, ಚ೦ಪಕ್‌, ಮಾಲಗುಂಜಿ, ಶ್ರೀ.” 


“ನೀವು ಮಾನಿಸುವ ಹಿಂದೂಸ್ಥಾನಿ ಸದ್ಧತಿಯ ಗಾಯಕರು ಯಾರು?” 


“ಸವಾಯ್‌ ಗಂಧರ್ವರು, ಫಯಜ್‌ ಖಾನರು, ವರು ಬೂವಾ, ಜಗನ್ನಾಥ 
ಬೂವಾ. ಸವಾಯ್‌ ಗಂಧರ್ವರ ಗಾಯನವೆ೦ದರೆ ನನಗೊಂದು ಹುಚ್ಚು. ಕೆಲವು ಕಾಲ 
ಅವರ ಹಿಂದೆ ಕುಳಿತು ಹಾಡಿದ್ದೇನೆ.” 


“ಮಲ್ಲಿಕಾರ್ಜುನ ಮನಸೂರ್‌ ಅವರನ್ನುಕೇಳಿರುವಿರಾ?” 
“ಕೇಳಿದ್ದೇನೆ. ಸೊಗಸಾಗಿ ಹಾಡುತ್ತಾರೆ. ಅದ್ಬುತ ತಯಾರಿ.” 
“ನಿಮ್ಮಸ೦ಗೀತ ಜೀವನದಲ್ಲಿನಡೆದ ಫಟನೆಗಳು ಏನಾದರೂ ಇದ್ದರೆ ಹೇಳಿ.” 


“ಅಂತಹ ಹೇಳಿಕೊಳ್ಳುವ ಘಟನೆಗಳೇನೂ ಆಗಿಲ್ಲ. ಒಮ್ಮೆ ಒಂದು 
ಸ್ಥಾರಸ್ಕವಾದ ಪ್ರಸ೦ಗವಾಯಿತು. ಸವಾಯ್‌ ಗಂಧರ್ವರು ಶುಕ್ರವಾರ ಹಾಡುತ್ತಾರೆಂದು 
ನಾನು ಕುಂದಗೋಳಕ್ಕೆ ಹೋದೆ. ನನ್ನ ಗುರುಗಳಾದ ಶಂಕರ ದೀಕ್ಷಿತರೂ ಅಲ್ಲಿಗೆ 
ದಯಮಾಡಿಸಿದ್ದರು. ರಾಮಬೂವಾ ಅವರೂ (ಸವಾಯ್‌ ಗಂಧರ್ವ) ನನ್ನ ಗುರುಗಳೂ 
ಪರಮ ಮಿತ್ರರು. ಬೂವಾ ಅವರು ನನ್ನನ್ನು ನೋಡಿ, ಜತೆಗೆ ಕೂಡೆ೦ದರು. ತಂಬೂರಿ 
ಹಿಡಿದು ಕುಳಿತೆ. ಬೂವಾ ಅವರು ನನಗೆ ಪರಿಚಯವಿಲ್ಲದ ಒಂದು ರಾಗವನ್ನೆಕ್ತಿಕೊಂಡು 
ಬಂದು ಆವರ್ತ ಹಾಡಿ, 'ಹಾಡು' ಎ೦ದರು. ನಾನು ಕಕ್ಕಾವಿಕ್ಕಿಯಾದೆ. ಬೂವಾ ಅವರು 
ಬಿಡಲಿಲ್ಲ. ಅದೇ ಮಾತನ್ನು ಒತ್ತಿಯೊತ್ತಿ ಮೂರು ನಾಲ್ಕು ಸಲ ಹೇಳಿದರು. ನಾನು 
ದೇವರೇ ಗತಿ ಎ೦ದು ಅವರ ಸ೦ಚಾರಕ್ರಮವನ್ನನುಸರಿಸಿ ಮುಂದೆ ರಾಗ ಹಾಡಿದೆ. 
ಬೂವಾ ಅವರು ತುಂಬ ಸಂತೋಷಿಸಿ ನನ್ನ ಗುರುಗಳನ್ನು ಕಂಡು 'ಹುಡುಗ 
ಸುಟಿಯಾಗಿದ್ದಾನೆ. ಚೆನ್ನಾಗಿ ಅಭ್ಯಾಸಮಾಡಿಸಿ. ನಮ್ಮ ಕರ್ನಾಟಕದ ಜನ ಮುಂದಕ್ಕೆ 
ಬರಬೇಕು. ಬೇರೆ ಬೇರೆ ದೇಶಗಳಿಗೆ ಹೋಗಿ ಛಾಪು ಹೊಡೆದು ಬರಬೇಕು' ಎಂದರು.” 


“ಇನ್ನೂ ಏನಾದರೂ ಪ್ರಸ೦ಗಗಳು ನಡೆದಿದ್ದರೆ ಹೇಳಿ.” 


ಶ೦ಕರರಾಯರು 'ಇನ್ನೇನಿಲ್ಲ' ಎ೦ದರು. ಜತೆಯೆಲ್ಲಿದ್ದಚಿ. ಹರಿ 


“ಶಿರಹಟ್ಟಿ ವಿಷಯ ಹೇಳಿ” ಎಂದ. 


“ಹೇಳಿ. ಅದನ್ನು” ಎ೦ದು ನಾನು ಒತ್ತಾಯಪಡಿಸಿದೆ. ಶಂಕರರಾಯರು 
ಗೊಣಗುಟ್ಟುತ್ತಾ 


“ಒಮ್ಮೆ ಶಿರಹಟ್ಟಿಗೆ ಸಂಗೀತಕ್ಕಾಗಿ ಕರೆಬಂತು. ಅಲ್ಲಿ ಒಬ್ಬರು ಪ್ರಸಿದ್ಧ 
ತಬಲ್‌ಜೀಯವರಿದ್ದಾರೆ. ಅವರಿಗಿಂತ ಅವರ ಶಿಷ್ಯಕೋಟಿ ಪ್ರಬಲ. ಸಂಗೀತಗಾರರು 
ಯಾರು ಬ೦ದರೂ ಅವರನ್ನು ಅವಹೇಳನ ಮಾಡುವುದೇ ಅವರ ಕೆಲಸವಾಗಿತ್ತು ನನ್ನ 
ಗಾನಕ್ಕೆ ಪ್ರಸಿದ್ಧ ತಬಲ್‌ಜೀಯವರ ಮಗನೇ ಕುಳಿತ. ಅವನೂ ಸಾಕಷ್ಟು ಗರ್ವಿಷ್ಯ ಈ 
ತೇಜೋವಧಕರಿಗೆ ಬುದ್ದಿ ಕಲಿಸಬೇಕೆಂದು ನಾನು ವಕ್ರಸಂಚಾರವನ್ನಾರಂಭಿಸಿ ಹಾಡಲು 
ಮೊದಲಿಟ್ಟಿ ತಬಲ್‌ಜೀ ಗೆಳೆಯರಾದರು. ಜಲಸಾ ಸುಗಮವಾಯಿತು.” 


“ನೀವು ಕನ್ನಡ ಪದಗಳನ್ನು ಹಾಡುತ್ತೀರಾ?” 


“ಹಾಡುತ್ತೇನೆ. ನನ್ನ ಗುರುಗಳು ನೂರಾರು ಹಾಡುಗಳನ್ನು ಕಟ್ಟಿದ್ದಾರೆ. 
ಅವುಗಳಲ್ಲಿ ಕೆಲವನ್ನುನಾನು ಹಾಡುತ್ತೇನೆ.” 


“ಕರ್ನಾಟಕದಲ್ಲಿ ಹಾಡುವಾಗ ಕನ್ನಡ ಪದಗಳನ್ನೇ ಏತಕ್ಕೆ ಹಾಡಬಾರದು.” 


“ಹಾಡಬಹುದು. ಆದರೆ ವೈವಿಧ್ಯ ಬರುವುದಿಲ್ಲ. ಸಂಗೀತ, ಸಾಹಿತ್ಯ ಬಲ್ಲವರು 
ಬೇರೆ ಬೇರೆ ಚೀಸುಗಳನ್ನು ಮಾಡಿಕೊಟ್ಟಿರೆ ನಾವು ಹಾಡಬಹುದು.” 


“ಕರ್ನಾಟಕ, ಹಿಂದೂಸ್ಥಾನಿ ಪದ್ಧತಿಗಳಲ್ಲಿರುವ ವ್ಯತ್ಯಾಸವೇನು?” 


“ಕರ್ನಾಟಿಕ ಪದ್ಧತಿಯಲ್ಲಿ ವಾದಿ -ಸಂವಾದಿಗಳ ಕಡೆ ಲಕ್ಷ್ಯವಿಲ್ಲ. ಅವರು 
ಸ್ಪರ ಪ್ರಸ್ತಾರಕ್ಕೆ ಅತಿ ಮಹತ್ವ ಕೂಡುವುದರಿಂದ ಸಂಗೀತದ ರಸಭಾಗಕ್ಕೆ 
ಕುಂದುಂಟಾಗುತ್ತದೆ. ಅಕಾರದಲ್ಲಿ ರಸಪೋಷಣೆ ಕೂಡುತ್ತದೆ. ಅದನ್ನೇ ಸ್ಪಷ್ಟವಾಗಿ 
ಸ್ವರವಾಗಿ ಹೇಳಿದರೆ ಅದು ವ್ಯಾಕರಣವಾಗಿಬಿಡುತ್ತದೆ. 


ಆದರೆ ಶಾಸ್ತ್ರ ಒಂದೇ-ಕರ್ನಾಟಿಕ ಪದ್ಧತಿಯಲ್ಲಿ ಅಭೂತಪೂರ್ವ ಕಳೆಗಳಿವೆ. 
ವೈವಿಧ್ಯವಿದೆ. ಹಾಡುವವರು ರಸಪೋಷಣೆಯ ಕಡೆಗೆ ಹೆಚ್ಚು ಗಮನಕೂಟ್ವಲ್ಲಿ ಅದು 
ಉತ್ತರದವರಿಗೂ ಪ್ರಿಯವಾಗುತ್ತದೆ.” 


“ಮುಂದೆ ನೀವು ಏನು ಮಾಡಬೇಕೆಂದಿರುವಿರಿ?” 


“ಹೇಳಿ ಏನು ಪ್ರಯೋಜನ. ಕರ್ನಾಟಕದಲ್ಲಿ ಯಾವದಕ್ಕೂ ಅವಕಾಶವಿಲ್ಲ 
ಪ್ರೋತ್ಸಾಹವಿಲ್ಲ” 


“ಇರಲಿ ಹೇಳಿ.” 


“ಸರಿಯಾದ ಪದ್ಧತಿಯಲ್ಲಿ ಒಂದು ಶಾಲೆ ತೆರೆದು ಹತ್ತಾರು ಉತ್ತಮ 
ಗಾಯಕರನ್ನು ಸಿದ್ಧಮಾಡಬೇಕೆಂದಿದ್ದೇನೆ.” 


“ನಾಟಕದಲ್ಲಿಪಾತ್ರ ವಹಿಸಿದ್ದೀರಾ.” 


“೩-೪ ವರ್ಷ ಕಂಪೆನಿಗಳಲ್ಲಿದ್ದೆ ಗುರುಸಮರ್ಥ ನಾಟಕ ಮಂಡಳಿಯಲ್ಲಿ 
ನಾಯಕನ ಪಾತ್ರಗಳನ್ನುದರಿಸುತ್ತಿದ್ದೆ” 


“ಈಗ ನಿಮ್ಮಶಿಷ್ಯರಲ್ಲಿಯಾರು ಮುಂದಿದ್ದಾರೆ.” 


“ನಮ್ಮಭಾರದ್ದಾಜರ ಮಗ ಹರಿ. ಆರು ವರ್ಷದಿಂದ ನನ್ನಲ್ಲಿ ಕಲಿಯುತ್ತಿದ್ದಾನೆ. 
ಅವನ ಶ್ರದ್ಧಾಭಕ್ತಿಗಳೇ ಅವನಿಗೆ ವಿದ್ಯೆಯನ್ನು ದೊರಕಿಸಿಕೊಟ್ಟಿವೆ.” 


ಕನ್ನಡ ನಾಡಿನಲ್ಲಿ ಇ೦ತಹ ರತ್ನಗಳೆಷ್ಟೋ ಹುದುಗಿ ಕುಳಿತಿವೆ. ಅವುಗಳಲ್ಲಿ 
ಹೊರಗೆ ತೆಗೆಯಬೇಕಾದುದು ರಸಿಕರ ಕರ್ತವ್ಯ. 


೭-೪-೪೬ 


೧೪. ನಟಶೇಖರ ಮಹಮದ್‌ ಪೀರ್‌ 


ನಟಿಭಯಂಕರ ಗ೦ಗಾಧರರಾಯರ ಕಂಪೆನಿ ಬೆಂಗಳೂರಿನಲ್ಲಿ ಬೀಡು 
ಬಿಟ್ಟಿತ್ತು. ಒಂದು ದಿನ ಅವರ ಕಂಪೆನಿ ಮನೆಗೆ (ಕಿಲಾರಿ ರಸ್ತೆಯಲ್ಲಿ) ಒಬ್ಬ ಗೆಳೆಯರು 
ನನ್ನನ್ನು. ಕರೆದೊಯ್ದರು... ನಮ್ಮನ್ನು ಸ್ವಾಗತಿಸಿ ಗೌರವಾದರಗಳಿಂದ 
ಮಾತನಾಡಿಸಿದವರು ಒಬ್ಬ ತರುಣ ನಟರು. ಕಂಪೆನಿ ಜನಗಳ ಬಾಯಲ್ಲಿ ನಾನು 
ಇ೦ಗ್ಲಿಷ್‌ ಕೇಳಿದ್ದು ಅದೇ ಮೊದಲು. ಸುಶಿಕ್ಷಿತ ತರುಣರಾದ ಇವರು ನಾಟಕದ ಕಂಪೆನಿ 
ಏತಕ್ಕೆ ಸೇರಿದರು? ಎ೦ಬ ವಿಚಾರ ನನ್ನತಲೆ ಹೊಕ್ಕಿ ತು. ಆದರೆ ಅವರ ಅಭಿನಯವನ್ನು 
ಹಿ೦ದಿನ ದಿವಸ “ಕೃಷ್ಣಲೀಲಾ” ನಾಟಕದಲ್ಲಿ ನೋಡಿದ್ದೆ ಕೃಷ್ಣನ ಪರಮಾಪ್ತ ಗೆಳೆಯ ಹಪ 
ವಿಜಯನ ಪಾತ್ರವನ್ನು ನಿರ್ವಹಿಸಿದವರು ಮಹಮದ್‌ ಪೀರರೆಂಬ ಮುಸಲ್ಮಾನರು 
ಎ೦ದು ತಿಳಿದ ಮೇಲಂತೂ ಅವರ ಮೇಲಣ ವಿಶ್ವಾಸ ಇಮ್ಮಡಿಸಿತು. 


ಪೀರರನ್ನುಕೇಳಿದೆ. 
“ವಾಟಿಕದ ಕಂಪೆನಿ ಏಕೆ ಸೇರಿದಿರಿ,” 


“ಶಾಲಾ ನಾಟಕಗಳಲ್ಲಿ ಪಾತ್ರ ವಹಿಸುತ್ತಿದ್ದೆ ನನಗೆ ನಾಟಕದ ಚಟ ವಿಪರೀತ. 
ಶಾಲೆ ಓದು ಹೈಸ್ಕೂಲಿಗೆ ಸಾಕೆನಿಸಿತು. ರಂಗಭೂಮಿಯ ಸೇವೆ ಮಾಡಲು 
ಮನಸ್ಸಾಯಿತು. ಕಂಪನಿ ಸೇರಿದೆ.” ಎ೦ದು ಹೇಳಿದರು. 


ಬುದ್ಧ(ಮಹಮದ್‌ ಪೀರ್‌) 


ದಾರಾ - ಮಹಮದ್‌ ಪೀರ್‌ 


ನಮ್ಮಗೆಳೆತನಕ್ಕೆ ಅದೇ ಬೀಜಾ೦ಕುರ. 


ಪೀರರು ನಾಟ್ಯೋಪಜೀವಿಗಳನ್ನು ಕೂಡಿದುದು ಅದೇ ಮೊದಲು. ವಿಜಯನ 
ಪಾತ್ರ ಒಬ್ಬ ಮುಗ್ಧ ಭಕ್ತನ ಪಾತ್ರ. ಬುದ್ಧಿಯ ಪ್ರಪಂಚಕ್ಕೆ ಹಾರದೆ ಭಕ್ತ ಪರಮಾತ್ಮನನ್ನು 
ಗೆಳೆಯನ ಹಾಗೆ ಕ೦ಡು, ಆರಾಧಿಸುವ ಭಾವ. ಈಸ ಸಖ್ಯಯೋಗವನ್ನುಯಾವ ಮಟ್ಟಕ್ಕೆ 
ಶಿರಹಟ್ಟಿ ವೆಂಕೋಬರಾಯರು ತಮ್ಮ 'ಕೃಷ್ಣಲೀಲಾ' ಪ್ರದರ್ಶನಗಳಲ್ಲಿ 
ತಂದಿದ್ದರೆಂಬುದನ್ನು ಕಂಡಿದ್ದೆ ವೆಂರೋಬರಾಯರ ಕೃಪೆಯಿಂದ ಕೃಷ್ಣನ 
ವಿಷಯಾಸಕ್ಕಿಗೆ ಗ್ರಾಸವೊದಗಿಸುವ ವ್ಯಕ್ತಿ ವಿಜಯನ ಕೊರಳಿಗೆ ಬಿದ್ದಿತ್ತು ಅವನ 
ಮಾತುಗಳು, ನಡತೆ ಎಲ್ಲವೇಶ್ಯಾವಾಟಿಗಳ ಪ್ರತೀಕ. 


ಇಂತಹ ವಿಕೃತ ಪರಿಸ್ಥಿತಿಯಿಂದ ವಿಜಯನನ್ನು ಪಾರುಮಾಡಿ ಅವನಿಗೂ 
ಅವನ ಆರಾಧ್ಯದೇವ ಕೃಷ್ಣನಿಗೂ ಮಾನ ಮರ್ಯಾದೆಗಳನ್ನು ತ೦ದು ಕೊಟ್ಟವರು 
ಮುಸಲ್ಮಾನರಾದ ಮಹಮದ್‌ ಪೀರರವರು. 


ಈಗ್ಗೆ ಸುಮಾರು ಕಾಲು ಶತಮಾನ ಹಿಂದೆ ಪೀರರವರು ವಿಜಯನ 
ಭೂಮಿಕೆಯಲ್ಲಿಅಭಿನಯಿಸುತ್ತಿದ್ದಒ೦ದು ದೃಶ್ಯಇನ್ನೂನನ್ನ ಕಣ್ಣಿಗೆ ಕಟ್ಟಿದ೦ತಿದೆ. ಕೃಷ್ಣನ 
ಗೋಕುಲ ನಿರ್ಗಮನ. ಮಧುರೆಗೆ ಹೊರಡಲು ಕೃಷ್ಣ ಸಿದ್ಧನಾಗಿದ್ದಾನೆ. ಗೋಪಿಯರು 
ಅವನನ್ನು ಸುತ್ತುಗಟ್ಟಿ 'ಹೋಗ ಬೇಡ'ವೆ೦ದು ಅಂಗಲಾಚುತ್ತಿದ್ದಾರೆ. ದುಃಖತಪ್ತನಾದ 
ವಿಜಯ ಒಂದೆಡೆ ಅಳುತ್ತ ನಿಂತಿದ್ದಾನೆ. ಕೃಷ್ಣ ಅವನ ಬಳಿ ಬಂದು ನೇವರಿಸಿ, ಅಪ್ಪಿ 
ಸಮಾಧಾನಮಾಡುತ್ತಾನೆ. ಆ ಸನ್ನಿವೇಶದಲ್ಲಿವಿಜಯ ತನ್ನಭಕ್ತಿ ಪ್ರೇಮಗಳನ್ನುನಿರ್ವ್ಯಾಜ 
ರೀತಿಯಲ್ಲಿ ಪ್ರಭುವಿನ ಪಾದಕ್ಕೆ ಒಪ್ಪಿಸುವ ರೀತಿ ಪೀರರ ಅಭಿನಯದ ರಸಸಿದ್ದಿಯನ್ನು 
ಕಾಣಿಸುತ್ತಿತ್ತು ಕಲ್ಲೆದೆಯ ಪ್ರೇಕ್ಷಕ ಕೂಡ ಮಗುವಿನಂತೆ ಕ೦ಬನಿಗರೆಯುತ್ತಿದ್ದ ೧೦-೦೫ 
ನಿಮಿಷ ಕಾಲ ಪವಿತ್ರ ರಸಸಮುದ್ರದಲ್ಲಿಪೀರರು ಪ್ರೇಕ್ಷಕರನ್ನುಮುಳುಗಿಸುತ್ತಿದ್ದರು. 


ಕೆಲವು ಕಾಲ ವೀರರು ಅವರಿವರ ಕಂಪೆನಿ ಸೇವೆ ಮಾಡಿ ೧೯೩೦ರಲ್ಲಿ ತಮ್ಮ 
'ಚ೦ದ್ರಕಲಾ ನಾಟಕ ಮಂಡಳಿ” ಯನ್ನು ಸ್ಥಾಪಿಸಿದರು. ಈ ವೇಳೆಗೆ ಇವರು 
ದ್ವಿಜೇಂದ್ರಲಾಲರಾಯರ 'ಷಹಜಹಾನ್‌' ನಾಟಕವನ್ನು ಲಲಿತ ಕಲಾ ಮಂಡಳಿಯಲ್ಲಿ 


ಅಭಿನಯಿಸುತ್ತಿದ್ದರು. ಚಂದ್ರಕಲಾ ನಾಟಕ ಮ೦ಡಳಿಯಲ್ಲಿ 'ಷಹಜಹಾನ್‌' ನಾಟಕವೇ 
ಗಣಪತಿಪೂಜೆ ಮಾಡಿಸಿತು. 


ಕನ್ನಡನಾಡಿನ ನಾಟ್ಯೋಪಜೀವಿ ಸಂಘಗಳ ಇತಿಹಾಸದಲ್ಲಿ 'ಷಹಜಹಾನ್‌' 
ನಾಟಕ ಒ೦ದು ಪ್ರಧಾನ ಘಟ್ಟ. ಇಲ್ಲಿಯವರೆಗೆ ಕನ್ನಡ ರಂಗಭೂಮಿ ಮಾಲಿಕ, ನಟರು 
ಇವರ ಸೊತ್ತಾಗಿತ್ತು. ಪ್ರದರ್ಶನ ವೈಭವ ಮತ್ತು ನಟರ ಪ್ರತಿಭೆಯಿಂದ ಎಂತಹ 
ನಾಟಕವನ್ನಾ ದರೂ ಆಡಿತೋರಿಸಬಲ್ಲೆವೆಂಬ ಧೈರ್ಯ ಕಂಪೆನಿ ಜನದಲ್ಲಿತ್ತು 
ವರದಾಚಾರ್ಯರ೦ತಹ ಆದರ್ಶ ನಟರೂ ಮೂರನೆಯ ನಾಲ್ಕನೆಯ ದರ್ಜೆ 
ನಾಟಕಗಳನ್ನು ಅಭಿನಯಿಸುತ್ತಿದ್ದರು. ಕವಿ ತನ್ನ ಸ್ವಸ್ಥಾನವನ್ನಡರಿದುದು 'ಷಹಜಹಾನ್‌' 
ನಾಟಕದಲ್ಲಿ | 


ದ್ವಿಜೇಂದ್ರಲಾಲರಾಯರ ನಾಟಕ ಬಂಗಾಳದಲ್ಲೆಲ್ಲಾ ಗುಡುಗಾಡಿತ್ತು. 
ನಟಶ್ರೇಷ್ಠ ಶಿಶಿರ ಕುಮಾರ ಬಹದೂರಿ ಷಹಜಹಾನ್‌ ಪಾತ್ರವನ್ನು ಸೊಗಸಾಗಿ 
ಅಭಿನಯಿಸುತ್ತಿದ್ದರು. ಲಕ್ಷಾಂತರ ರೂಪಾಯಿಗಳನ್ನು ವ್ಯಯಮಾಡಿ ವೇಷ 
ಭೂಷಣಗಳು, ರಂಗೋಪಕರಣಗಳನ್ನು ಬಹಾದೂರಿ ಸಿದ್ಧಗೊಳಿಸಿದ್ದರು. ೧೯೨೦ರಲ್ಲಿ 
ಕಲ್ಕತ್ತೆಯಲ್ಲಿ ಬಹಾದೂರಿಯ ನಾಟಕ ನೋಡಿದ್ದನನಗೆ ಪೀರರು ಇದಕ್ಕೆ ಕೈಹಾಕುವುದು 
ಸಾಹಸವೆನಿಸಿತು. 


ನಿಜವಾಗಿಯೂ ಅದು ಒ೦ದು ಮಹಾಸಾಹಸ. ಬಡತನದಲ್ಲಿ ನಡೆಯುತ್ತಿದ್ದ 
ಕಂಪೆನಿ ಸರಿಯಾದ ವೇಷ ಭಾಷಣಗಳಿಲ್ಲ. ರಂಗೋಪಕರಣಗಳು ಏತಕ್ಕೂ ಬೇಡ. 
ಬ೦ಗಾಳಿ ಮೂಲವನ್ನು ಕನ್ನಡಕ್ಕೆ ಅನುಪಮವಾಗಿ ಶ್ರೀ ಬಿ. ಪುಟ್ಟಸ್ವಾಮಯ್ಯನವರು 
ಅನುವದಿಸಿದ್ದರು. ಮೂಲದ ಭಾವ ಕೆಡದಂತೆ ಅನುವಾದಕರು ಅದೇ ಸಮಾಸ, 
ವಾಕ್ಯಬೃಂದಗಳನ್ನೂ ಇಟ್ಟಿದ್ದರು. ಪಾಮರರಿಗೆ--ಕಲಿತವರಿಗೆ ಕೂಡ ಸುಲಭವಾಗಿ 
ಅರ್ಥವಾಗುವ ಸಾಹಿತ್ಯವಲ್ಲ, 


ಇಷ್ಟೆಲ್ಲ ಅಡಚಣೆಗಳಿದ್ದರೂ ಪೀರರು 'ಷಹಜಹಾನ್‌' ಕೂಡಿಸಿದ್ದರು. ಅವರು 
ದಾರನ ಭೂಮಿಕೆಯನ್ನೂ ಎಚ್‌. ಎಲ್‌. ಎನ್‌. ಸಿ೦ಹರು ಷಹಜಹಾನ್‌ 
ಭೂಮಿಕೆಯನ್ನೂ ಅಭಿನಯಿಸುತ್ತಿದ್ದರು. ನಾಟಕ ನೋಡಿದಾಗ ನನ್ನ ಮೇಲಾದ 
ಪರಿಣಾಮ ಅದ್ಭುತ. ಕನ್ನಡ ರಂಗಭೂಮಿಯ ಮೇಲೆ ಪೀರರು ಒಂದು ಪವಾಡ ಮಾಡಿ 
ತೋರಿಸಿದ್ದರು. ಕೇವಲ ಸಾಹಿತ್ಯ ನಟರ ಯೋಗ್ಯತೆಗಳನ್ನೇ ಅವಲಂಬಿಸಿ ಜನಮನವನ್ನು 


ಸೆರಹಿಡಿದಿದ್ದ ಅದ್ಬುತ ರೂಪಕ 'ಷಹಜಹಾನ.' 


'ಷಹಜಹಾನ್‌' ನಾಟಕದಲ್ಲಿ ಕವಿ ಎರಡು ಪಾತ್ರಗಳ ಮೇಲೆ ಸಮಭಾರ 
ಹೇರಿದ್ದಾನೆ. ಸಮ್ರಾಟ ಷಹ-ಜಹಾನ್‌-ಅವನ ನಿರ್ಭಾಗ್ಯ ಪುತ್ರ ದಾರಾ. ಸರಳ ಜೀವಿ 
ದಾರಾ. ಅವನಿಗೆ ತಮ್ಮನ ರಾಜ್ಯದಾಹದ ಮರ್ಮವೇ ಅರ್ಥವಾಗಲೊಲ್ಲದು. ಕುರಾನ 
ಪುರಾಣಗಳಲ್ಲಿ ವಿಲೀನನಾಗಿ ಪಂಡಿತರ ಉಲೇಮಾಗಳ ಸಹವಾಸದಲ್ಲಿ ಆಧ್ಯಾತ್ಮಿಕ 
ಜಗತ್ತಿನಲ್ಲಿ ವಿಹರಿಸುತ್ತಿದ್ದ ದಾರಾ ಅವರಿ೦ಗಜೀಬನ ರಾಜ್ಯಲಾಲಸೆಯನ್ನು ಕಂಡು 
ಕುಪಿತನಾಗುವುದಿಲ್ಲ--ಜಿಹಾಸೆ.. ಹೊ೦ದುವುದಿಲ್ಲ-ಉದಾತ್ತ ನಾಯಕನಂತೆ 
ಮುಗುಳ್ನಗೆ ನಗುತ್ತಾನೆ. ಅಸ್ಥಿರವಾದ ರಾಜ್ಯಕ್ಕಾಗಿ ಪಿತೃಘಾತ, ಭಾತೃಘಾತಗಳಿಗೆ 
ಹೇಸದಷ್ಟು ಮನಸ್ಸನ್ನು ಪಾಷಾಣ ಮಾಡುವ ಅದರ ಅಸೀಮ ರಾಕ್ಷಸೀ ಶಕ್ತಿಯನ್ನು 
ನೆನೆದು ದುಃಖಿಸುತ್ತಾನೆ. ದಾರನ ಪಾತ್ರ ದ್ವಿಜೇ೦ದ್ರಲಾಲರ ಪ್ರತಿಭೆಯಿಂದ 
ಪೋಷಿತವಾದಂತೆ ಕಲಾವಿದ ಪೀರರ ತೇಜಸ್ಸಿನಿಂದ ಪೂರ್ಣ ವಿಕಾಸವಾಗುತ್ತಿತ್ತು 
ದಾರನ ದುರಂತ ಜೀವನವನ್ನು ವೀರರು ಮಾರ್ಮಿಕವಾಗಿ, ಹೃದಯಂಗಮವಾಗಿ 
ಚಿತ್ರಿಸುತ್ತಿದ್ದರು. ಪೀರರ ಕಲಾಮಂದಿರದ ಹೆಬ್ಬಾಗಿಲು ದಾರನ ಪಾತ್ರ. 


ಚಂದ್ರ ಕಲಾ ಮಂಡಳಿ ಮುಂದೆ ಅಡಿಯಿಟ್ಟಿತು. ಉತ್ತಮ ನಟರೂ 
ಮಂಡಳಿಯ ಆಧಾರಸ್ತಂಭದಲ್ಲಿ ಒಬ್ಬರೂ ಆದ ಶ್ರೀ ಎಚ್‌. ಎಲ್‌. ಎನ್‌. ಸಿ೦ಹರು 
ಬರೆದಿದ್ದ “ಸಂಸಾರನಾಕ” ರಂಗಭೂಮಿಯ ಮೇಲೆ ಬಂತು. ಪೀರರು, ತಂದೆಯ 
ಉಗ್ರಶಾಸನಕ್ಕೆ ಬಲಿಯಾದ ಸು೦ದರನ ಪಾತ್ರವನ್ನು ನಿರ್ವಹಿಸುತ್ತಿದ್ದರು. ಬಡತನದ 


ದಾರುಣವೇದನೆಯನ್ನು ಪೀರರು ಕರುಳು ಕಿತ್ತುಬರುವಂತೆ ನಿರ್ವಹಿಸುತ್ತಿದ್ದರು. ಈ 
ನಾಟಕ ವಿಶೇಷ ಖ್ಯಾತಿ ಗಳಿಸಿತು. ಮುಂದೆ ಚಲನ ಚಿತ್ರಕ್ಕೂ ಅಳವಟ್ಟಿತು. ಆದರೆ 
ನಾಟಕದ ಎಲ್ಲ ಕೀರ್ತಿಗೂ ಬಾಧ್ಯರಾದ ಪೀರರು ಆ ವೇಳೆಗೆ 
ಪರಲೋಕವಾಸಿಗಳಾಗಿದ್ದರು. 


ಪೀರರ ಪ್ರತಿಭೆಯ ದೃಷ್ಟಿಯಿಂದ ಸುಂದರನ ಪಾತ್ರಕ್ಕೆ ಹೆಚ್ಚು 
ಮಹತ್ವಕೊಡಬೇಕಾದದ್ದಿಲ್ಲ  ಕಥಾಸಂದರ್ಭವೇ ಶೋಕರಸವನ್ನವಲಂಬಿಸಿತ್ತು. 
ಬಡತನದ ಬೇಗೆ ಎಂಥವರ ಕಣ್ಣಲ್ಲಿಯೂ ನೀರು ತರಿಸತಕ್ಕುದೇ. ಸಾಧಾರಣ ನಟರೂ 
ಈ ಪಾತ್ರವನ್ನುಯಶಸ್ವಿಯಾಗಿ ನಿರ್ವಹಿಸಿದ್ದುದನ್ನುನಾನು ಕಂಡಿದ್ದೇನೆ. 


ಆದರೆ ಪೀರರಿಗೆ ಮೀಸಲಾದ ಒ೦ದು ನಾಟಕ ಕಾದಿತ್ತು ಪ್ರಾಯಶಃ ಪೀರರ 
ದೇಹಾಕೃತಿ ಮುಖಲಕ್ಷಣಗಳೇ ನಾಟಕಕಾರರಿಗೆ ಆ ವಸ್ತುವನ್ನು ಆಯಲು 
ಪ್ರೇರಕವಾಗಿರಬೇಕು. ಶ್ರೀ ಬಿ. ಪುಟ್ಟಸ್ವಾಮಯ್ಯನವರು “ಗೌತಮ ಬುದ್ಧ” ನಾಟಕವನ್ನು 
ಬರೆದು ಪೀರರ ಕೈಯಲ್ಲಿಟ್ಟರು. ನಾಟಕ ನಾನು ನೋಡಿದಾಗ ವ್ಯಕ್ತ ಮಾಡಿದ 
ಅಭಿಪ್ರಾಯವನ್ನೇ ಇಲ್ಲಿ ಉದ್ಭರಿಸುತ್ತೇನೆ. 


“ಕಲಾಪೂರ್ಣವಾದ ಕಾವ್ಯಅದನ್ನುಯುಕ್ತರೀತಿಯಲ್ಲಿವ್ಯಾಖ್ಯಾನ ಮಾಡಬಲ್ಲ 
ಕಲಾವಿದ, ಸುಹೃದಯತೆಯಂದ ಕಾವ್ಯಪಾಕವನ್ನು ಉಪಭೋಗಿಸಬಲ್ಲ ಕಲಾಭಿಮಾನಿ 
ಈ ತ್ರಿವೇಣಿ ಸಂಗಮ ಶ್ರೀ ಮಹಮದ್‌ ಪೀರರವರು ಅಭಿನಯಿಸುತ್ತಿರುವ “ಗೌತಮ 
ಬುದ್ಧ” ನಾಟಕದಲ್ಲಿ ಸಾಧಿಸಿದೆಯೆಂದರೆ ತಪ್ಪಾಗದು. ನಾಟಕ ನೂತನ ಕಲಾ 
ಸಂಪ್ರದಾಯವನ್ನೇ ನಿರ್ದೇಶಿಸಲು ಹೊರಟಿರುವ ಕಲಾ ಕ್ರಿಯೆ. ಜನರಂಜನೆಯ 
ಕೀಳುಗತಿ ಗಿಳಿಯದೆ ಸಾಹಿತ್ಯದ ಉಚ್ಚಗಾ೦ಭೀರ್ಯವನ್ನೇ ಪರಿಪೋಷಿಸಿಕೊ೦ಡು, 
ಬುದ್ಧದೇವನ ಉದಾತ್ತ ಜೀವನದ ಮಹೋನ್ಹಕಿಯನ್ನೇ ಧೃವತಾರೆಯನ್ನಾಗಿ ಮುಂದೆ 
ಇಟ್ಟುಕೊಂಡಿರುವ ಈ ನಾಟಕ ಸಾಹಿತಿಗಳಿಗೂ, ಕಲಾವಿದರಿಗೂ ಒಂದು ಹಬ್ಬ 
ನಾಟಿಕೋಪಜೀವಿ ಸಂಘಗಳು “ಸರಳರಗಳೆ”ಯನ್ನುಉಪಯೋಗಿಸುವಷ್ಟುದೂರ ಈ 


ನಾಟಕವನ್ನೊಯ್ದಿರುವುದು ಅಭಿಮಾನಾಸ್ಪದವಾದ ಸ೦ಗತಿ. ನಾಟಕಕರ್ತರಾದ ಶ್ರೀ ಬಿ. 
ಪುಟ್ಟಸ್ವಾಮಯ್ಯನವರು ಅರಿತ ನುರಿತ ನಾಟಕಕಾರರು. ಅವರ ಶೈಲಿ- ಗದ್ಯವೇ ಆಗಲಿ 
ಪದ್ಯವೇ ಆಗಲಿ ಸರಳರಗಳೆಯೇ ಆಗಲಿ--ಗಂಭೀರ ಸಾಗರದಂತೆ ಹರಿಯುವ 
ವೀರಶೈಲಿ. 


ಗೌತಮ ಬುದ್ಧದೇವನ ಜೀವನದ ಮೂರು ಅಂಕಗಳು ಇದರಲ್ಲಿ ಮೂಡಿವೆ. 
ಮೊದಲನೆಯದು ಸಿದ್ದಾರ್ಥ ಸ್ಥಿಕಿ, ಎರಡನೆಯದು ಸಾಧಕ ಸಿದ್ಧಾರ್ಥ, ಮೂರನೆಯದು 
ಬುದ್ಧದೇವ. ಅವನಿಗೆ ಹೊಂದಿಕೊಂಡಂತೆ ಇರುವ ಯಶೋಧರ, ಚೆನ್ನರು. ಅವನಿಗೆ 
ಪ್ರತಿಕಕ್ಷಗಳಾಗಿ ನಿಲ್ಲುವ ರತಿಮನ್ನಥರು. ಇವರೆಲ್ಲಾ ಜೀವಂತ ಪ್ರಾಂತಗಳು. ಬುದ್ಧನನ್ನು 
ಬಿಟ್ಟಿರೆ ನಮ್ಮ ಚಿತ್ತವನ್ನು ಸೆಳೆಯುವ ವ್ಯಕ್ತಿಯೆಂದರೆ ಯಶೋಧರೆ. ಅವಳ ನಿರ್ವಾಜ 
ಅಂತಃಕರಣಕ್ಕೆ ಅಮಲ ಸತೀತ್ವಕ್ಕೆ ಸರಿಗಟ್ಟುವ ಒಂದೇ ಒಂದು ವ್ಯಕ್ತಿಯೆಂದರೆ 
ರಾಮಾಯಣದ ಊರ್ಮಿಳಾ. ಪ್ರಮೋದೋದ್ಯಾನದಲ್ಲಿ ಸಿದ್ಧಾರ್ಥನನ್ನು ನೋಡುತ್ತಾಳೆ. 
ಅವನು ತನ್ನೆ ಗೆಳತಿಯರಿಗೆ ಬಹುಮಾನ ಹ೦ಚುವ ಹದವನ್ನೂ ನೋಡುತ್ತಾಳೆ. ತಾನು 
ಗೆಳತಿಯರಂತೆ ರತ್ನರಾಶಿಗೆ ಕೈ ನೀಡುವುದಿಲ್ಲ. ಶಾಕ್ಕವ೦ಶದ ಔದಾರ್ಯವನ್ನು ನೋಡಿ 
ಆ ವಂಶ, ಅದರ ಔದಾರ್ಯ ಎಂದೆಂದಿಗೂ ವರ್ಧಿಸಲಿ ಎಂದು ಕೋರುತ್ತಾಳೆ. ಈ 
ನಿರಸನವೇ, ಈ ಪರಹಿತದೃಷ್ಟಿಯೇ ಲೋಕಪ್ರೇಮಿಯ ದೃಷ್ಟಿಯನ್ನು ಸೆಳೆಯುವುದು. 
ಮುಂದಿನ ಬುದ್ಧನ ಯಶೋಧಾರೆ ಯಾರು ಯಶೋದಧರೆಯೇ ಅಲ್ಲವೇ? ಇಂತಹ ಪಾತ್ರ 
ಕೊನೆಯ ಅಂಕದಲ್ಲಿ ಮಾತ್ರ ಕಳೆಗುಂದುತ್ತದೆ. ಬುದ್ಧನನ್ನು ಕಂಡನೊಡನೆಯೇ 
“ನನ್ನನ್ನೂ ಕುಮಾರ ರಾಹುಲನನ್ನೂ ಬಿಟ್ಟೇಕೆ ಓಡಿದಿರಿ” ಎಂದು ಕೇಳುತ್ತಾಳೆ. ಬುದ್ಧನ 
ಬರುವಿಗೆ ಅನ೦ತ ವರ್ಷಗಳು ಕಳೆದಿರುವ ಕ್ಷಮಾಶೀಲಳಾದ ಯಶೋಧರೆ ಒಂದೇ 
ಕ್ಷಣದಲ್ಲಿತನ್ನ ರತ್ನಸಿ೦ಹಾಸನದಿ೦ದ ಉರುಳಿ ಬಿಡುತ್ತಾಳೆ. 


ಈ ಒ೦ದು ದೋಷನವನ್ನುಳಿದು ನಾಟಕ ಎಲ್ಲಯೂ ಹದಗೆಟ್ಟಿಲ್ಲ ಎಲ್ಲೆಯೂ 
ಕಳೆಗೊ೦ದಿಲ್ಲ 


ಬುದ್ಧ ಯಶೋಧರೆ ಪಾತ್ರಗಳನ್ನಭಿನಯಿಸಿದ ಶ್ರೀ ಪೀರ್‌ ಮತ್ತು ಶ್ರೀಮತಿ 
ರಾಜಮ್ಮ ಇಬ್ಬರೂ ಉತ್ತಮ ನಟರು. ಲೋಕವ್ಯತ್ತಿಯನ್ನೂ ದೇಹದ 
ಜರಾಮರಣಸ್ಥಿತಿಯನ್ನು ಕಂಡ ಸಿದ್ಧಾರ್ಥನ ಮಾನಸಿಕ ವೇದನೆ, ತಪೋನಿಷ್ಠನಾಗಿ 
ಕುಳಿತ ಸಿದ್ಧಾರ್ಥನ ಚಿತ್ತಸ್ಥೈರ್ಯ, ಪ್ರತಿಯೊಂದು ಸನ್ನಿವೇಶವನ್ನೂ ಗಾಂಭೀರ್ಯದಿಂದ 
ಎದುರಿಸುವ ಬುದ್ದೋಚಿತವಾದ ಮನೋಗುಣದ ಪ್ರದರ್ಶನ ಪೀರರ ಅಭಿನಯದ 
ಹೆಗ್ಗುರುತುಗಳು. ಇವರ ಕಂಠದಲ್ಲಿ ವಾಗ್ದೇವಿಯ ವೀಣಾವಿತಾನವಿದೆ, ಇವರ 
ಮಾತುಗಾರಿಕೆಯಲ್ಲಿಕವಿಯ, ಅವಿಕು೦ಠಿತ ಅಂತರಂಗದ ಭಾವನಾ ತರಂಗಗಳು ಎದ್ದು 
ಎದ್ದು ಕಾಣುತ್ತವೆ. ಮುಖಭಾವ, ದೇಹಭಂಗಿಗಳಲ್ಲಿ ಪಾತ್ರದ ತಾದಾತ್ಮ್ಯತೆ ಇದೆ. 
ಪಾತ್ರಕ್ಕೂ ನಟನಿಗೂ ಇಂತಹ ಮಧುರಮೈತ್ರಿ ಕೂಡುವುದು. ಬಹಳ ಅಪೂರ್ವ. 
ಶ್ರೀಮತಿ ರಾಜಮ್ಮ ಲಲಿತವಾಗಿ ಅಭಿನಯಿಸಬಲ್ಲ ಕಲಾವಿದೆ. ಆದರೆ ಆಳವಾದ 
ರಸವಂತಿಗಳ ನಿರ್ವಹಣ ಈಕೆಯಿಂದ ಸಾಧ್ಯವಿಲ್ಲ. ಧ್ವನಿಯಲ್ಲಿ ಶೋಕವಿದೆ. ಮಿಶ್ರ 
ಅಭಿನಯಕ್ಟೂ ಶೋಕವಲ್ಲದ ರಸಗಳಿಗೂ, ಅದರಿಂದ ಬಹಳ ಅನಾನುಕೂಲವಿದೆ. 
ಯುಕ್ತ ಶಿಕ್ಷಣದಿ೦ದ ಈಕೆ ಉತ್ತಮ ನಟಿಯಾಗುವ ಲಕ್ಷಣಗಳನ್ನು ತೋರಿಸುತ್ತಾಳೆ. 


ಚೆನ್ನ ತನ್ನ ಪಾತ್ರವನ್ನು ಎಲ್ಲಿಯೂ ಕೆಡಿಸಲಿಲ್ಲ ಆದರೆ ಇವರ ಅಭಿನಯದಲ್ಲಿ 
'ಬೇಕು, ಬೇಕು'ಗಳೇ ಬಹಳ. ಮನ್ಮಥ ಆ ಪಾತ್ರಕ್ಕೆ ಅಪಕಾರ. ಇತರ ಸಹಪಾತ್ರಗಳ ಬಗ್ಗೆ 
ಹೇಳಬೇಕಾದುದು ಬಹಳವೇನೂ ಇಲ್ಲ ಪೀರರು ತಮ್ಮ ಸಹನಟರ ಕಡೆಗೂ 
ಕಲಾದೃಷ್ಟಿಯಿ೦ದ ಲಕ್ಷ್ಯವಿಡಬೇಕಾದುದು ಅಗತ್ಯವೆಂದು ನಾವು ಸೂಚಿಸದಿರಲಾರೆವು. 


ನಾಟಕದ ಸಂಗೀತ ಒಟ್ಟಿನಲ್ಲಿ ಸಮರ್ಪಕವಾಗಿದ್ದರೂ ಬುದ್ಧನ ಸಂಗೀತ 
ನಿಯೋಜನ ತೃಪ್ತಿಕರವಾಗಿಲ್ಲವೆಂದೇ ಹೇಳಬೇಕು. ಹಿಂದೂ ಸ್ಥಾನಿ ಕವಾಲಿ, ಘಸ 
ಮಾದರಿಯ ಹಾಡುಗಾರಿಕೆ ಬುದ್ಧನ ಗಾಂಭೀರ್ಯಕ್ಕೆ ಕುಂದು ತರುತ್ತದೆ. ಶ್ಲೋಕಗಳಿಗೆ 
ಅಸ್ತಾಯಿ, ಅಂತರದ ನಿಯೋಜನೆ ಹೂಡಿಘಸಲಿನಂತೆ ಹಾಡುವುದು 


ಹಾಸ್ಯಾಸ್ಟದವಾಗುತ್ತದೆ. 


ಉದಾತ್ತ, ಗಂಭೀರ ಸಾಹಿತ್ಯ ಕಲಾಪೂರ್ಣ ನಾಟಕಗಳು ನಾಟಕೋಪಜೀನಿ 
ಸಂಘಗಳಿಗೆ ಸಾಧ್ಯವಿಲ್ಲವೆನ್ನುವವರಿಗೆ  ಪೀರರೂ, ಪುಟ್ಟಿಸ್ಟಾಮಯ್ಯನವರು 
ಯೋಗ್ಯವಾದ ಮಾರುತ್ತರವನ್ನು ಈ ನಾಟಕದಿಂದ ಕೊಟ್ಟಿದ್ದಾರೆ. ಇವರ 
ಮೇಲ್ಪಂಕ್ತಿಯನ್ನು ಇತರ ಮ೦ಡಳಿಯವರೂ ಅನುಸರಿಸಲಿ ಎಂಬುದೇ ನಮ್ಮ 
ಆಶಯ.” 


ಪೀರರ ಕಲಾಜೀವನದ ಅತ್ಯುನ್ನತ ಕಾಲವೆಂದರೆ 'ಗೌತಮ 
ಬುದ್ಧ'ನನ್ನಾಡುತ್ತಿದ್ದ ಕಾಲ. ಸಾಮಾನ್ಯ ಜನಗಳಿಗೆ ಮೆಚ್ಚುಗೆಯಾಗುವ ಯಾವ 
ಸಲಕರಣೆಗಳನ್ನು ಪಡೆಯದಿದ್ದ ಈ ನಾಟಕ ಕನ್ನಡ ಜನತೆಯ ಪರಮಾದರಕ್ಕೆ 
ಪಾತ್ರವಾಯಿತು. ಗೌತಮ ಬುದ್ದ ನಾಟಕದಿ೦ದ ಪೀರರು ಕನ್ನಡ ರಂಗಭೂಮಿಯ 
ಯೋಗ್ಯತೆಯನ್ನು ಬಹಳ ಮೇಲ್ಮಟ್ಟಕ್ಕೆ ಒಯ್ದರು. ದೊಡ್ಡ ದೊಡ್ಡ ಪಟ್ಟಣಗಳಲ್ಲಿಯಲ್ಲದೆ 
ಕುಗ್ರಾಮಗಳಲ್ಲಿಯೂ ಜನ 'ಬುದ್ಧ'ನ ಸ೦ದರ್ಶನಕ್ಕೆ ಧಾವಿಸಿ ಬರುತ್ತಿದ್ದರು. ಈ ಮ೦ಡಳಿ 
ಸಾಗರದಲ್ಲಿ ಬೀಡು ಬಿಟ್ಟಿತ್ತು. ಹರಕು ಮುರುಕು ಪರದೆಗಳು, ಜೀರ್ಣ ವಿಜೀರ್ಣ 
ವಸ್ತ್ರಾ ಭರಣಗಳೇ ಪೀರರ ಸಂಪತ್ತು. ಇವರ ಮೇಲಣ ಸ್ಪರ್ಧೆಯಿ೦ದ ಒಂದು ಧನಿಕ 
ಕಂಪೆನಿ ನಾಟಿಕಗಳನ್ನಾಡತೊಡಗಿತು. ಪೀರರ ರಂಗಮಂದಿರ ಯಾವಾಗಲೂ 
ತುಂಬಿರುತ್ತಿತ್ತು; ಧನಿಕ ಕಂಪೆನಿ ಜನರ ಉಪೇಕ್ಷೆ ಸಹಿಸಲಾರದೆ ಅಲ್ಲಿಂದ ಕಂಬಿ ಕೀಳುವ 


೦ 0 4. 


ಪ್ರಸಂಗ ಬಂತು. 


'ಗೌತಮ ಬುದ್ಧ' ಸಾಮಾನ್ಯ ನಟರಿಗೆ ನಿಲುಕುವ ನಾಟಕವಲ್ಲ ಸನ್ನಿವೇಶ, 
ಸಂವಿಧಾನ ಚಮತ್ಕಾರವಿಲ್ಲ ಮಾತುಗಳ ಆರ್ಭಟವಿಲ್ಲ ಹಾಸ್ಯ ಅಪಹಾಸ್ಯಗಳ ಸಹಾಯ 
ಪಡೆಯಲು ಸಾಧ್ಯವೇ ಇಲ್ಲ. ಒ೦ದು ಪವಿತ್ರ ಜೀವನದ ಬಾಳ ಬೆಳವಿಗೆಯ ವಿಪ್ಲವ ಕಥೆ. 
ಮನಸ್ಸಿನ ಹೊಯ್ದಾಟವನ್ನು ತೋರಿ, ಗೌತಮದೇವ ಹೇಗೆ ಅವುಗಳನ್ನೆದುರಿಸಿ 
ಕೃತಕೃತ್ಯನಾಗಿ ಜಗತ್ತಿನ ಬೆಳಕಾದ ಎ೦ಬುದನ್ನು ಸ್ಥಾಪಿಸಬೇಕಾಗಿತ್ತು. ಪೀರರಿಗಿ೦ತಲೂ 


5 ವಿಶ್ವವಾಣಿ. ಸಂ. ೧. ಸಂಚಿಕೆ ೬ ಪುಟಿ ೩೧೮. 


ಉತ್ತಮವಾಗಿ ಈ ಪಾತ್ರವನ್ನು ನಿರ್ವಹಿಸುವವರು ಅಂದು ಕರ್ನಾಟಕದಲ್ಲಿ ಯಾರೂ 
ಇರಲಿಲ್ಲ ಇಂದು ಇದ್ದಾರೆಯೇ ಎ೦ದು ಯೋಚಿಸುತ್ತಿದ್ದೇನೆ. 


ಕನ್ನಡ ರಂಗಭೂಮಿಗೆ ಮೂರು ಮಹತ್ವದ ಸೋಪಾನಗಳನ್ನು ಕಟ್ಟಿಕೊಟ್ಟ 
ಪೀರರು ೧೯೩೭ರಲ್ಲಿಮೈಸೂರಿನಲ್ಲಿ ಅಕಾಲ ಮರಣಕ್ಕೆ ತುತ್ತಾದರು. ಅ೦ದಿನಿ೦ದ ಕನ್ನಡ 
ರಂಗಭೂಮಿಗೆ ಕತ್ತಲು ಕವಿಯಿತು. 


ಪೀರರು ಕಾಲವಶರಾಗಿರುವುದಕ್ಕೆ ಕೆಲವು ದಿವಸ ಮುಂಚೆ ನಡೆದ ಎರಡು 
ಪ್ರಸ೦ಗಗಳನ್ನು ಪ್ರಸ್ತಾಪಿಸಬಹುದು. ಕನ್ನಡ ಸಾಹಿತ್ಯ ಪರಿಷತ್ತು ಕನ್ನಡ 
ಪ್ರತಿಭಾವ೦ತರೆಲ್ಲರ ಆಡು೦ಬೊಲವಾಗಬೇಕೆ೦ದು ಬಯಸುತ್ತಿದ್ದ ನಾನು ಪೀರರನ್ನು 
ಒಂದು ಉಪನ್ಯಾಸ ಮಾಡಿರೆಂದೆ. ಬಹಳ ಸಂಕೋಚದಿಂದ ಅವರು ನನ್ನ 
ಒತ್ತಾಯಕ್ಕಾಗಿ ಒಪ್ಪಿಕೊಂಡರು. ಉಪನ್ಯಾಸಕ್ಕೆ ಒಂದೆರಡು ಗಂಟಿ ಮುಂಚೆ 
ವಿಷಯವನ್ನು ನನ್ನಲ್ಲಿ ಚರ್ಚಿಸಿದರು. ಪರಿಷತ್ತಿನಲ್ಲಿ ಉಪನ್ಯಾಸ ಪರಿಷತ್ತು 
ಬಿರಿಯುವಷ್ಟು ಜನಸಂದಣಿ. ಪೀರರು ಎರಡು ಗಂಟೆಗಳ ಕಾಲ ಅವ್ಯಾಹತವಾಗಿ 
ಮಾತನಾಡಿದರು. ಕನ್ನಡ ರಂಗಭೂಮಿಯ ಪರಿಸ್ಥಿತಿ ನಾಟಕ ಜೀವನದಲ್ಲಿ 
ತಮಗಾಗಿರುವ ಅನುಭವಗಳನ್ನು ಕುರಿತು ಪ್ರಸ್ತಾಪಿಸಿದರು. ಆಗ ಅವರು ಹೇಳಿದ 
ಒ೦ದು ಮಾತಿದು “ನನ್ನ ಕಂಪೆನಿ ಹೇಗೆ ನಡೆದಿದೆಯೆಂದು ಹೇಳಬೇಕಾದ ಕಾರಣವೇ 
ಇಲ್ಲ. ರಂಗಮಂದಿರ ಯಾವಾಗಲೂ ತುಂಬಿರುತ್ತದೆ. ಯಾರಿಂದ ಎನ್ನುವಿರಿ- ನನ್ನ 
ಸಾಲಗಾರರಿಂದ. ಒಳಗೆ ಬಣ್ಣದ ಕೋಣೆಯಲ್ಲಿಯೂ ಅವರೇ ಹೊರಗೆ ಸೋಫಾಗಳ 
ಮೇಲೂ ಅವರೇ. ನನ್ನ ಮೇಲೆ ವಾರಂಟುಗಳ ಸುರಿಮಳೆ. ಆದರೆ 
ಭಗವದನುಗ್ರಹದಿಂದ ರಂಗವನ್ನು ಪ್ರವೇಶಿಸಿದೆನೆಂದರೆ ಅವುಗಳೆಲ್ಲ ಮರೆತು 
ಹೋಗುತ್ತವೆ. ನನ್ನನ್ನು ಕಾಪಾಡಿರುವುದು ಈ ಪಾತ್ರಲೀನತೆ. ರಂಗದ ಮೇಲಿದ್ದಷ್ಟು 
ಹೊತ್ತಾದರೂ ನಾನು ತಾಪತ್ರಯಗಳನ್ನು ಮರೆಯುತ್ತೇನೆ.” 


ಈ ಮಾತು ಅಕ್ಷರಶಃ ನಿಜ. 


ಪೀರರ ಜೀವಮಾನದ ಕೊನೆಯ ಕ್ಯಾಂಪು--ಕೊಡಗು. ಅಲ್ಲೇ ಅವರಿಗೆ 
ಮಲೇರಿಯಾ ಜ್ವರ ಬರಲಾರಂಭಿಸಿತು. ಕ್ಯಾಂಪು ನಡೆದಿರುವಾಗಲೊಮ್ಮೆ ಇದ್ದಕ್ಕಿದ್ದಂತೆ 
ನನ್ನಲ್ಲಿಗೆ ಬ೦ದರು. ಆಶ್ಚರ್ಯ, ಸ೦ತೋಷಗಳೆರಡೂ ನನಗಾದವು. 


“ಏನು ಬ೦ದಿರಿ, ಜನಾಬ್‌” 

“ನಿಮ್ಮಲ್ಲಿ ಒ೦ದು ಕೆಲಸಕ್ಕಾಗಿ ಬಂದಿದ್ದೇನೆ.” 

“ಕೊಡಗಿನ ಕ್ಯಾಂಪು ಮುಗಿಯಿತೇ?” 

“ಇಲ್ಲ--ನಡೆದಿದೆ. ನಿಮ್ಮನ್ನು ಕಾಣುವುದಕ್ಕಾಗಿಯೇ ಬಂದೆ.” 
“ಹೇಳಿ--ಏನು ವಿಷಯ.” 

“ಮಾಡಿಕೊಡುತ್ತೇನೆ ಎ೦ದು ನೀವು ಮಾತುಕೊಟ್ಟರೆ ಹೇಳುತ್ತೇನೆ.” 
“ನಿಮ್ಮಕೋರಿಕೆಗೆ ಇಲ್ಲವೆನ್ನುತ್ತೇನೆಯೇ--ಹೇಳಿ.” 


“ನನ್ನ ಸ್ಥಿತಿಯೆಲ್ಲಾ ನಿಮಗೆ ಗೊತ್ತೇ ಇದೆ. ದೇವರು ನನಗೆ ಕೈತು೦ಬ ಹಣ 
ಕೊಡಲಿಲ್ಲ ನಾಟಕದಲ್ಲಿ ಏನು ಏನೋ ಮಾಡಬೇಕೆಂದಿದ್ದೇನೆ--ಒ೦ದಕ್ಕೂ 
ಅವಕಾಶವಿಲ್ಲ” 


“ಎಲ್ಲ ಅನುಕೂಲವಿಟ್ಟುಕೊ೦ಡು ನಾಟಕ ಮಾಡುವುದು ದೊಡ್ಡದಲ್ಲ ನೀನು 
ಮಾಡುತ್ತಿರುವ ಕೆಲಸ ಮಹಾಸಾಹಸದ್ದುನನ್ನಿಂದ ಏನಾಗಬೇಕು ಹೇಳಿ, ಅವಶ್ಯಕವಾಗಿ 
ಮಾಡಿಕೊಡುತ್ತೇನೆ.” 


“ಮಡಿಕೇರಿಯಲ್ಲಿ ನಿಮ್ಮ 'ಜಾತಿ ಹೀನನ ಮನೆಯ ಜೋತಿ' ಪುಸ್ತಕ ಸಿಕ್ಕಿತು. 
ಓದಿದೆ. ಆ ಕಥೆ ನನ್ನನ್ನು ಸುಮ್ಮನೆ ಕಾಡುತ್ತಿದೆ. ನೀವು ದಯೆಯಿಟ್ಟು ನಾಟಕ 
ಬರೆದುಕೊಟ್ಟರೆ ಆಡುತ್ತೇನೆ. ನಿಮ್ಮ ನಾಟಕವೊಂದನ್ನು ಕೂಡಿಸಬೇಕೆಂಬ ಬಹು 


ದಿವಸಗಳ ಇಚ್ಛೆ ಪೂರೈಸಿದ ಹಾಗಾಗುತ್ತದೆ” ಎಂದು ರಂಗದಮೇಲೆ ತಾವು 
ಪ್ರದರ್ಶಿಸಬೇಕೆಂದಿದ್ದ ರೀತಿಯನ್ನು ಕುಲ೦ಕಷನಾಗಿ ವರ್ಣಿಸಿದರು. ದೃಶ್ಯನಿಯೋಜನೆ 
ಭೂಮಿಕೆ ಎಲ್ಲವಿಷಯಗಳನ್ನು ದೀರ್ಪವಾಗಿ ಆಳವಾಗಿ ವಿಚಾರಮಾಡಿದ್ದರು. 


“ರೋಗಿ ಬಯಸಿದ್ದೂ ಹಾಲು ಅನ್ನ ವೈದ್ಯ ಹೇಳಿದ್ದೂ ಹಾಲೂ ಅನ್ನ ಅಂದ 
ಹಾಗಾಯಿತು ಪೀರ್‌. 'ಜಾತಿ ಹೀನನ ಮನೆಯ ಜೋತಿ'ಯನ್ನು ನಾಟಕವನ್ನೂ ನಿಮ್ಮ 
ಕೈಯಲ್ಲಿ ಅಡಿಸಬೇಕ೦ಬುದು ನನ್ನ ಬಹಳ ದಿವಸಗಳ ಆಸೆ. ನಿಮ್ಮನ್ನು ಬುದ್ಧನನ್ನಾಗಿ 
ನೋಡಿದೆ. ಬಸವಣ್ಣನವರನ್ನಾಗಿ ನೋಡಬೇಕೆಂಬುದು ನನ್ನ ಹಂಬಲ. ಆಗಲಿ-- 
ಅವಶ್ಯಕವಾಗಿ ಬರೆದುಕೊಡುತ್ತೇನೆ.” 


“ನೀವು ಸ್ವಲ್ಪಬೇಗ ಮಾಡಿಕೊಟ್ಟರೆ ಮಡಿಕೇರಿ ಬಿಡುವುದರೊಳಗಾಗಿ ಅದನ್ನು 
ಕಡಿಸಿ ಆಡುತ್ತೇನೆ. ನೀವು ಖ೦ಡಿತ ಬರಬೇಕಾಗುತ್ತದೆ.” 


“ಆಗಲಿ ಸಂತೋಷ.” 


ಆ ನಾಟಕವನ್ನು ರಂಗಭೂಮಿಯ ಮೇಲೆ ಕಾಣುವ ಸಂತೋಷ ಪೀರರಿಗೆ, 
ನನಗೆ ಇಬ್ಬರಿಗೂ ಲಭಿಸಲಿಲ್ಲ ನಾಟಕ ನಾನು ಬರೆದು ಮುಗಿಸುವಷ್ಟರಲ್ಲಿ ಅವರ 
ಅಕಾಲ ಮರಣವಾರ್ತೆ ಸಿಡಿಲಿನಂತೆ ಬಂದು ಬಡಿಯಿತು. ಅಂದಿಗೇ 
ಮುಗಿಯಬೇಕಾಗಿದ್ದಕೆಲಸ ಇಂದಿಗೂ ಹಾಗೇ ಉಳಿದಿದೆ. 


ಪೀರರ ನಾಟಿಕವನ್ನೊಮ್ಮೆ ರಸಖಯಷಿ ಪಂಡಿತ ತಾರಾನಾಥರು ನೋಡಿದರು. 
ಅವರ ಆನಂದಕ್ಕೆ ಪಾರವಿರಲಿಲ್ಲ ನಟಿರನ್ನುಹರಸುತ್ತಾ 'ರಂಗಭೂಮಿಗೆ ಪೀರರು ಪೀರ 
(ಗುರು)ರಾಗಿದ್ದಾರೆ; ಸಿ೦ಹರು ಸಿ೦ಹರಾಗಿದ್ದಾರೆ' ಎಂದರು. ಇನ್ನೊಮ್ಮೆ ಧಾರವಾಡದಲ್ಲಿ 
ಪೀರರ, ಸಿಂಹರು ಪರಿಚಯ ಮಾಡಿಕೊಡುತ್ತಾ ಪ್ರೊ. ಜಾಗಿರದಾರರು “ಪೀರರ 
(ಸನ್ಯಾಸಿಗಳ) ಹಾಗೆ ಕಾಣುವರೇ ಸಿ೦ಹರು; ಸಿಂಹದ ಹಾಗೆ ಕಾಣುವವರೇ ಪೀರರು” 


ಎಂದು ಹೇಳಿದರು. ಪೀರರು ನೋಡುವುದಕ್ಕೆ ಸಿ೦ಹದ ಹಾಗಿದ್ದರೂ ಅವರ 
ಮನೋವೃತ್ತಿ ಪೀರರದಾಗಿತ್ತು. 


ನನ್ನ ಪರಮ ಮಿತ್ರರಾದ ಕೈಲಾಸವಾಸಿ ಪ್ರೊ. ಅ. ತು. ಸಾಸನೂರವರು 
ಕಾಹಿಲೆಯಾಗಿದ್ದರೂ ಹಾವೇರಿಗೆ ಧಾರವಾಡದಿ೦ದ ಹೋಗಿ ಪೀರರ ನಾಟಕಗಳನ್ನು 
ನೋಡಿ ಬರುತ್ತಿದ್ದರು. ನಾನೂ ಅವರೂ ಕೂಡಿದಾಗ ಪೀರರ ಅಭಿನಯ ಕಲೆಯ ಬಗ್ಗೆ 
ಇರುಳೆಲ್ಲಾ ಮಾತನಾಡಿದುದು೦ಟು. ಸಾಸನೂರವರ ಹಲವು ಕನಸುಗಳಲ್ಲಿ ಪೀರರ 
ಬುದ್ಧ-ಷಹಜಹಾನ್‌ ನಾಟಕಗಳು ಐರೋಪ್ಯದೇಶಗಳಿಗೆ ಹೋಗಬೇಕೆ೦ಬುದೂ 
ಒಂದು. 


ಕಲಿತವರನ್ನು ಕಲಿಯದವರನ್ನೂ ಆಕರ್ಷಿಸುವ ಪ್ರತಿಭೆ ಪೀರರ ಅಭಿನಯ 
ಕಲೆಯಲ್ಲಿತ್ತು. ಎಲ್ಲರ ಹೃದಯವನ್ನು ತಮ್ಮಸರಳತೆಯಿ೦ದ ಸೌಜನ್ಯದಿಂದ ಅವರ ಸೆರೆ 
ಹಿಡಿಯುತ್ತಿದ್ದರು. 


ಕನ್ನಡನಾಡು ಪೀರರವರ ನಿಧನದಿಂದ ಸೀಮಾಪುರುಷನಾದ ಒಬ್ಬ 
ಕಲಾವಿದನನ್ನು ಕಳೆದುಕೊ೦ಡಿತು. ನಾನು ಒಬ್ಬ ಆತ್ಮೀಯನನ್ನು ಕಳೆದುಕೊಂಡೆ. 
ಹಿ೦ಂದೂ--ಮುಸ್ಲಿಮ ಎಂದು ಜಗಳವಾಡುವವರು ಅವಧೂತ ಶಿಶುನಾಳ ಷರೀಫ 
ಸಾಹೇಬ, ಚಿತ್ರಗಾರ ಕಮಡೋಳಿ, ನಟಶೇಖರ ಮಹಮದ್‌ ಪೀರರಿ೦ದ ಪಾಠ 
ಕಲಿಯಬೇಕು. 


೯-೪-೦೯೪೬ 


ಬಸವರಾಜ್‌ ಮನ್‌ಸೂರ್‌ 


೧೫. ನಟಭೂಷಣ ಬಸವರಾಜ್‌ ಮನ್‌ಸೂರ್‌ 


ಧಾರವಾಡದ ಮುನಿಸಿಪಾಲಿಟಿಯ ಮುಂದಿನ ಕೂಟಿದಲ್ಲಿಯೊಂದು ಪ್ರಸಿದ್ಧ 
ಪುಸ್ತಕದ ಅಂಗಡಿ- ಕರ್ನಾಟಕ ಸಾಹಿತ್ಯ ಮಂದಿರ. ಅಂಗಡಿಯ ಮುಂಭಾಗದಲ್ಲಿ 
ಒಂದು ಎತ್ತರದ ಮೇಜು. ಅದರ ಮೇಲೆ ಪದ್ಮಾಸನ ಹೂಡಿ, ಕೈಯಲ್ಲಿ ಪುಸ್ತಕ ಹಿಡಿದು 
ತದೇಕಚಿತ್ತನಾಗಿ ಒಂದು ವ್ಯಕ್ತಿ ಆಗಾಗ್ಗೆ ಕುಳಿತಿರುವುದು೦ಟು. ಆಜಾನುಬಾಹು. ತಲೆ 
ಪೂರಾ ಬಕ್ಕ- ಸದಾ ಶುಭ್ರ ಉಡುಗೆ ತೊಡಿಗೆ. ಅ ವ್ಯಕ್ತಿಯೇ ಮನ್‌ಸೂರ್‌ 
ಬಸವರಾಜರು. ಕನ್ನಡ ರಂಗಭೂಮಿಯ ವರನಟ ಬಸವಣ್ಣಪ್ಪ. 


ಇಟ್ಟ ಹೆಸರು ಯಾರಿಗಾದರೂ ಒಪ್ಪುವುದಾದರೆ ಬಸವಣ್ಣಪ್ಪನವರಿಗೆ ಅವರ 
ಹೆಸರು ತು೦ಬ ಒಪ್ಪು ಹೆಸರಿಗೆ ತಕ್ಕ ಗುಣ, ಶೀಲ, ನಡೆ, ನುಡಿ. ವೃತ್ತಿಯಲ್ಲಿ ನಟರು, 
ಪ್ರವೃತ್ತಿಯಲ್ಲಿ ವಿರಕ್ತರು, ನೋಡುವುದಕ್ಕೆ ಜಗಜಟ್ಟಿ ರಂಗದ ಮೇಲೆ ಕೋಮಲ 
ಕಲಾವಿದ. 


ಅವರ ಅಭಿರುಚಿಯೂ ಅಷ್ಟೇ ವಿಚಿತ್ರ ಅಷ್ಟೇ ಸೊಗಸು. ತಡಾಕಿ 
ಮಲ್ಲಪ್ಪನವರ ಕುಸ್ತಿ ನೋಡಲಿಕ್ಕೆ ನಾಟಕ ನಿಲ್ಲಿಸಿ ಕೊಲ್ಹಾಪುರಕ್ಕೆ ಹೋಗುತ್ತಾರೆ; 
ಅಲ್ಲಾದಿಯಾ ಖಾನರ ಗಾನ ಕೇಳಲಿಕ್ಕೆ ಮುಂಬಯಿಗೆ ನಡೆದಾದರೂ ಹೋಗುತ್ತಾರೆ. 
ಕೈಯಲ್ಲಿ ಪುಸ್ತಕ ಹಿಡಿದು ನಾಯಕ ನಾಯಕಿಯರೊಂದಿಗೆ ಗಳಗಳನೆ ಅತ್ತು 
ಬಿಡುತ್ತಾರೆ-- ಪಾಕಿಸ್ತಾನದ ಭಾರತ ಧ್ವಂಸ ಯೋಜನೆಯನ್ನು ಕೇಳಿ ರಣಭೀಷ್ಯ್ಮನಂತೆ 
ಕೆರಳುತ್ತಾರೆ. ಹಸ್ತ ಸಾಮುದ್ರಿಕ ಹೇಳುವವರು ಜಾತಕ ನೋಡುವವರೆಂದರೆ 
ಬಸವಣ್ಣಪ್ಪನವರಿಗೆ ಪಂಚಪ್ರಾಣ, ಅಷ್ಟೇ ಅಭಿಮಾನ ಸೊಗಸಾದ ಅತ್ತರ್‌ 
ಜವ್ಹಾಜಿಗಳಲ್ಲಿ ಕೈಯಲ್ಲಿ ರೊಕ್ಕವಿದ್ದರೆ ನೂರು ರೂಪಾಯಿ ತೊಲದ ಕನೌಜ್‌ ಪರಿಮಳ 
ದ್ರವ್ಯಗಳನ್ನು ಕೊಳ್ಳಲು ಹಿಂಜರಿಯುವುದಿಲ್ಲ  ಕಷ್ಟವೆಂದರೆ  ಕೈಗಡ 
ತೆಗೆದುಕೊ೦ಡಾದರೂ ಸಹಾಯ ಮಾಡುವ ಮನೋಭಾವ, ಕಂಠಪೂರ್ತಿ ದುಃಖ 


ಉಂಡಿದ್ದರೂ ದುಃಖ ಸಹಿಸದೆ ಜೀವ--ಹೆರರ ದುಃಖಕ್ಕೆ ಮಮ್ಮಲ ಮರುಗುವ 
ಹೆ೦ಗರುಳು ಇವರಿಗಲ್ಲದೆ ಇನ್ನುಯಾರಿಗೆ 'ಬಸವಣ್ಣ'ನೆ೦ಬ ಹೆಸರು ಒಪ್ಪುತ್ತದೆ. 


ಕನ್ನಡ ರಂಗಭೂಮಿ ಉಚ್ಛ್ರಾಯಸ್ಥಿತಿಯನ್ನು ಮುಟ್ಟುವುದಕ್ಕೆ ಬಸವರಾಜರ 
ಸೇವೆ ಅಪಾರ. ಒಂದು ಜೀವಮಾನವನ್ನೇ ನಾಟಕಕ್ಕಾಗಿ ತೇಯ್ದಿದ್ದಾರೆ--ತೇಯುತ್ತಿದ್ದಾರೆ. 
ಸಾಲ ಸೋಲಗಳ ಬಾಧೆಯಲ್ಲಿ ಹಲವು ಸಾರೆ ಕಂಪೆನಿ ನಿ೦ತು ಹೋಗಿದೆ. ಆದರೆ 
ಬಸವರಾಜರ ಧ್ಯತಿಗೆಡದು--ಮತ್ತೆ ಕಂಪೆನಿ ಹೇಗೋ ಚಿಗುರಿ ನಿಲುತ್ತದೆ. ತಮ್ಮೆಲ್ಲ 
ತಾಪತ್ರಯಗಳನ್ನು ಮರೆತು ಬಸವರಾಜರು ಮತ್ತೆ ರಂಗದ ಮೇಲೆ 'ನೀಲಮೇಘ 
ಶಾಮ'ನಾಗುತ್ತಾರೆ. 


ಬಸವರಾಜರನ್ನು ಸಾಕಿ ಸಲಹಿದವರು ಧಾರವಾಡದಲ್ಲಿ ಕನ್ನಡ ಪ್ರಸಾರವನ್ನು 
ಕಳೆದ ಶತಮಾನದಂತ್ಯದಲ್ಲಿ ಅಮೋಘವಾಗಿ ಮಾಡಿದ ಕೈಆನಾಡಿ ಚಿನ್ನವೀರಪ್ಪನವರು. 
ಪ್ರಾಥಮಿಕ ಶಿಕ್ಷಣ ಮುಗಿಯಿತು. ಆದರೆ ಬಸವರಾಜರಿಗೆ ಸಾಲೆ ಓದಿನ ಮೇಲೆ 
ಗಮನವಿಲ್ಲ. ಸಂಗೀತದ ಹುಚ್ಚು ಬಹಳ. ಅದನ್ನೇ ಕಲಿಯಲೆಂದು ತಂದೆ 
ಭೀಮರಾಯಪ್ಪನವರು ಅಪ್ಪಯ್ಯ ಸ್ಥಾಮಿಗಳೆಂಬ ಕರ್ನಾಟಕ ಸಂಗೀತ ವಿದ್ವಾಂಸರನ್ನು 
ತಮ್ಮ ಮನಸೂರ್‌ ಗ್ರಾಮಕ್ಕೆ ಬರಮಾಡಿಕೊ೦ಡು ಅವರಿ೦ದ ಎರಡು ವರ್ಷ ಶಿಕ್ಷಣ 
ಕೊಡಿಸಿದರು. ಮನೆಯ ಪರಿಸ್ಥಿತಿ ಸುಖವ್ಯಾಸಂಗಕ್ಕೆ ಅನುಕೂಲವಾಗಿರಲಿಲ್ಲ. 
ಬಸವರಾಜರು ೧೪ನೆಯ ವಯಸ್ಸಿನಲ್ಲಿ ವೈ ವಾ. ವಾಮನರಾಯರ ನಾಟಕದ ಕಂಪೆನಿ 
ಸೇರಬೇಕಾಗಿ ಬ೦ತು. ವಯಸ್ಸು ಮಧುರ ಕ೦ಠ, ಮೋಹಕರೂಪುಗಳಿ೦ದ ಕೂಡಿದ್ದ 
ಬಸವರಾಜರಿಗೆ ಖ್ಯಾತಿ ಬಹಳ ದೂರ ನಿಲ್ಲರಿಲ್ಲ. ಕೃಷ್ಣ ಪ್ರಹ್ಲಾದ ಪಾತ್ರಗಳಲ್ಲಿ ಹೆಸರು 
ಬ೦ತು. ಸಾಮಾನ್ಯವಾಗಿ ನಾಟಕದ ಕಂಪೆನಿಗಳ ಚರಿತ್ರೆಯನ್ನು ತೆಗೆದುಕೊ೦ಡರೆ 
ಅವುಗಳ ಸಂಪರ್ಕ, ಸಹವಾಸ ಹೇಯವೆಂಬ ಪ್ರತೀತಿ ಬಂದಿದೆ. ಬರಿಯ ಪ್ರತೀತಿಯಲ್ಲ 
ಸತ್ಯ ಕಥೆಯೂ ಹಾಗೇ! ವಾಮನರಾಯರು ಈ ಅಪವಾದದಿ೦ದ ದೂರವಾಗಿದ್ದರು. 
ಸ್ವಭಾವತಃ ಶೀಲವ೦ತರೂ, ಸುಸ೦ಸ್ಕೃತರೂ ಆದವರು ತಮ್ಮ ನಟರೂ ಹಾಗೇ 


ಇರಬೇಕೆಂದು ಬಯಸುತ್ತಿದ್ದರು. ನಟರನ್ನು ಮಕ್ಕಳ ಹಾಗೆ ಕಾಣುತ್ತಿದ್ದರು, ಆದರೆ 
ಗುರುವಿನ ಕಾಠಿಣ್ಯ ತೊರೆದಿರಲಿಲ್ಲ ಬಸವಣ್ಣಪ್ಪನವರ ಓದುವ ಅಭ್ಯಾಸಕ್ಕೆ 
ಪುಟಗೊಟ್ಟದಲ್ಲದೆ ತಾವೇ ಸಂಗೀತ ಅಭ್ಯಾಸ ಮಾಡಿಸುತ್ತಿದ್ದರು. ಶೀಲವಂತ ಜೀವನದ 
ಕಡೆಗೆ ನಟರ ಮನಸ್ಸುಹೋಗುವಂತೆ ಸರ್ವಪ್ರಯತ್ನಮಾಡುತ್ತಿದ್ದರು. ವಾಮನರಾಯರ 
ಈ ಉಪಕಾರ, ಮೇಲ್ಪಂಕ್ತಿ ಚಿರಸ್ಮರಣೀಯನಾದುವುಗಳಾಗಿವೆ. ರಾಯರ ಕಂಪನಿ 
ಒಂದು ಸಲ ಮೈಸೂರಿಗೆ ಬಂದಿದ್ದಾಗ ಸಂಗೀತಶಾಸ್ತ್ರ ರತ್ನಕೆ. ವಾಸುದೇವಾಚಾರ್ಯರ 
ಕೈಯಲ್ಲಿ ಬಸವಣ್ಣಪ್ಪನವರಿಗೆ ಕೆಲಕಾಲ ಸಂಗೀತ ಪಾಠವನ್ನೂಹೇಳಿಸಿದರು. 


ವಾಮನರಾಯರ  'ವಿಶ್ವಗುಣಾದರ್ಶ ನಾಟಕ ಮಂಡಳಿ' ಯಲ್ಲಿ 
ಬಸವರಾಜರು ೧೩ ವರ್ಷ ಸೇವೆ ನಡೆಸಿದರು. ಬಾಲಕ ಪಾತ್ರಗಳಿಂದ ಆರಂಭವಾದ 
ಅವರ ಕಲಾಜೀವನ ನಾಯಕ ಪಾತ್ರಗಳನ್ನು ಧರಿಸುವುದರವರೆಗೆ ಬ೦ತು. ಕೊನೆಯ 
ನಾಲ್ಕೈದು ವರ್ಷಗಳು ಬಸವರಾಜರು ಕಂಪೆನಿಯ ಪ್ರಧಾನ ಪಾತ್ರಧಾರಿಗಳಾಗಿ 
ಕಂಪೆನಿಗೆ ಕೀರ್ತಿ, ಧನ ಎರಡನ್ನೂಧಾರಾಳವಾಗಿ ಒದಗಿಸಿಕೊಟ್ಟರು. ವಾಮನರಾಯರು 
ಕೊರೆಗೆ ಕಂಪೆನಿಯನ್ನು ನಿಲ್ಲಿಸಿ ಬಿಡುವ ಯೋಚನೆ ಮಾಡಿ, ಬಸವಣ್ಣನವರಿಗೆ 
ಕಂಪೆನಿಯನ್ನು ಕೊಟ್ಟು ಬಿಡಲು ನಿಶ್ಚಯಿಸಿದರು. ಆದರೆ ಆಗ ಬಸವಣ್ಣಪ್ಪನವರು ಅಷ್ಟು 
ದೊಡ್ಡ ಜವಾಬ್ದಾರಿಯನ್ನು ಹೊರಲು ಸಿದ್ಧರಾಗಿರಲಿಲ್ಲ ಕಂಪೆನಿ ಬೆಳಗಾಂವಿಯಲ್ಲಿ ತನ್ನ 
'ಭರತವಾಕ್ಯ'ವನ್ನು ಹಾಡಿಬಿಟ್ಟಿತು. 


ವಾಮನರಾಯರಲ್ಲಿ ಪ್ರಧಾನ ನಟಿಯಾಗಿದ್ದ ಗುಳೇದ ಗುಡ್ಡದ 
ಗಂಗೂಬಾಯಿಯವರು ತಮ್ಮ ಸ್ವಂತ 'ಕೃಷ್ಣ ಸಂಗೀತ ನಾಟಿಕ 
ಮಂಡಳಿ'ಯನ್ನಾರಂಭಿಸಿದರು. ಬೆ೦ಗಳೂರು ತುಲಸೀತೋಟದ ನಾಟಿಕಶಾಲೆಯಲ್ಲಿ 
ನಾಟಕ. ನಾಯಕ ಪಾತ್ರ ಧರಿಸಿದ್ದವರು ಉತ್ತರ ಕರ್ನಾಟಕದ ಒಬ್ಬ ಪ್ರಸಿದ್ಧ ಸಂಗೀತ 
ವಿದ್ವಾಂಸರು. ಅವರು ರಂಗದಮೇಲೆ ಪ್ರವೇಶಿಸಿದ್ದು ಒಂದೇ ಸಲ--ಎರಡನೆಯ ಸಲ 
ಅವರು ರಂಗದ ಮೇಲೆ ಬರುವುದಕ್ಕೆ ಪ್ರೇಕ್ಷಕರು ಅವಕಾಶ ಕೊಡಲಿಲ್ಲ. ಹೊಸದಾಗಿ 


ಕಂಪೆನಿ ಮಾಡಿಕೊಂಡು ಬೆಂಗಳೂರಿಗೆ ಬಂದಿದ್ದ ಗ೦ಗೂಬಾಯಿಗೆ ದಿಕ್ಕು ತೋರಲಿಲ್ಲ 
ಬಸವಣ್ಣಪ್ಪನವರಿಗೆ ಆಹ್ವಾನ ಹೋಯಿತು. ಅವರು ಬಂದರು. ಜತೆಯಲ್ಲಿ 
ಗ೦ಗೂಬಾಯಿಗೆ ಶುಕ್ರಮಹಾದೆಸೆಯನ್ನೂ ತಂದರು. 


ಗ೦ಗೂಬಾಯಿಯ ಕಂಪೆನಿಯಲ್ಲಿ ಬಸವಣ್ಣಪ್ಪನವರೇ ಎಲ್ಲ ಪ್ರಧಾನ 
ಪಾತ್ರಗಳನ್ನು ಧರಿಸುತ್ತಿದ್ದರು. ಇವರ ಧೈರ್ಯಧರ (ಮಾನಾಪಮಾನ ನಾಟಕದಲ್ಲಿ) 
ಆನ೦ದ ಸೇಟ್‌ (ಸ೦ಶಯ ಸಾಮ್ರಾಜ್ಯದಲ್ಲಿ ಜನರಿಗೆ ಅಚ್ಚು ಮೆಚ್ಚಾದವು-- 
ಗ೦ಗೂಬಾಯಿ ಸುಖವಾಗಿ ಹಾಡುತ್ತಿದ್ದಳು ಮತ್ತು ತನ್ನ ಪಾತ್ರವನ್ನು ಗ೦ಭೀರವಾಗಿ 
ನಿರ್ವಹಿಸುತ್ತಿದ್ದಳು. ಬಸವರಾಜರ ಪಾತ್ರ ತು೦ಬಿ ಕಾಣುವುದಕ್ಕೆ ಉತ್ತಮ ನಾಯಕಿಯ 
ಸಹಕಾರವೂ ತಕ್ಕಮಟ್ಟಿಗೆ ಕಾರಣವಾಯಿತು. 


ಸೊಲ್ಲಾಪುರದಲ್ಲಿಗ೦ಗೂಬಾಯಿ ಕಂಪೆನಿ ಬೀಡುಬಿಟ್ಟಿದ್ದಾಗ ಅದೇ ಕಾಲದಲ್ಲಿ 
ಅಲ್ಲಿಗೆ ಬಾಲಗಂಧರ್ವರ ಕಂಪನಿ ಬಂತು. ಬಾಲಗಂಧರ್ವರ ಕಂಪೆನಿಯವರು 
ಮಾನಾಪಮಾನ-ಸಂಶಯಕಲ್ಲೋಲ ನಾಟಕಗಳನ್ನು ಮರಾಟಯಲ್ಲಿ ಆಡುತ್ತಿದ್ದರು. 
ಗಂಗೂಬಾಯಿ ಕಂಪೆನಿಯವರು ಆಡುತ್ತಿದ್ದ ಅವೇ ನಾಟಕಗಳ ಭಾಷಾ೦ತರಗಳನ್ನು 
ನೋಡಿ ಅಚ್ಚರಿಗೊ೦ಡರು. ಇದೇ ಅನುಭವ ಹೀರಾಬಾಯಿ ಬರೋಡೆಕರ್‌ ಅವರಿಗೆ 
ವಿಜಾಪುರದಲ್ಲಿ ಆಯಿತು. 


ಗಂಗೂಬಾಯಿಯವರ ಕಂಪೆನಿಯಲ್ಲಿದ್ದಾಗ ಬಸವರಾಜರು ತಮ್ಮ ಸಂಗೀತ 
ಅಧ್ಯಯನ ಮುಂದುವರಿಸುವ ಮೂರು ನಾಲ್ಕು ಅವಕಾಶ ದೊರೆಯಿತು. ಅಲ್ಲಾದಿಯಾ 
ಖಾನಸಾಹೇಬರ ಶಿಷ್ಯಂದಿರಲ್ಲಿ ಒಬ್ಬರಾದ ಗೋವಿಂದ ಸಾಲಿಗ್ರಾಮ ಬೂವಾ ಅವರಲ್ಲಿ 
ನಾಲ್ಕೈದು ತಿಂಗಳು ಪಾಠ ಸಾಗಿತು. ಬೆಂಗಳೂರಿನಲ್ಲಿ ಕಂಪೆನಿ ಬೀಡುಬಿಟ್ಟಿದ್ದಾಗ 
ಇಲ್ಲಿಯೇ ಇದ್ದ ತೇಂಬೆ ಗೋವಿ೦ದರಾಯರಿ೦ದ ನಾಟಕದ ಪದಗಳ ಸಶಾಸ್ತ್ರೀಯ 
ಪಾಠವಾಯಿತು. ಮೈಸೂರಿನಲ್ಲಿ ಕಂಪನಿ ಇದ್ದಾಗ ಆಸ್ಥಾನ ವಿದ್ದಾನ್‌ 
ವಾಸುದೇವಾಚಾರ್ಯರ ಕೈಯಲ್ಲಿ ಕೆಲಕಾಲ ಪಾಠವಾಯಿತು. 


ಸುಮಾರು ೨ ವರ್ಷಕಾಲ ಗಂಗೂಬಾಯಿ ಕಂಪೆನಿಯಲ್ಲಿದ್ದಾನ೦ತರ 
ಕರ್ನಾಟಕದಲ್ಲಿ ನವೀನ ರೀತಿಯಿಂದ ಹೊರಟಿದ್ದ ವಾಣೀ ವಿಲಾಸ ನಾಟ್ಯ ಸಂಸ್ಥೆಯಲ್ಲಿ 
ಪ್ರಧಾನ ಪಾತ್ರಧಾರಿಗಳಾಗಿ ಬಸವರಾಜರು ಹೋದರು. ೨|| ವರ್ಷ ವಾಜೀವಿಲಾಸ 
ಕಂಪೆನಿಯಲ್ಲಿದುಡಿದುದಾಯಿತು. ವಾಣೀ ವಿಲಾಸ ಕ೦ಪನಿಯವರಾಡುತ್ತಿದ್ದ'ಕಿತ್ತೂರು 
ರುದ್ರಮ್ಮ ನಾಟಕದಲ್ಲಿ ಮಲಸರ್ಜ, 'ವಿಜಯನಗರೆ ಸಾಮ್ರಾಜ್ಯ ಸ್ಥಾಪನೆ' ನಾಟಕದಲ್ಲಿ 
ಹುಕ್ಕ ವಿದ್ಯಾರಣ್ಯ ಪಾತ್ರಗಳಲ್ಲಿ ಬಸವರಾಜರು ತಮ್ಮದೇ ಆದ ವೈಶಿಷ್ಟ್ಯವನ್ನು 
ತೋರುತ್ತಿದ್ದರು. ಕಂಪೆನಿ ಗದುಗಿಗೆ ಹೋಗಿದ್ದಾಗ ಅಲ್ಲಿನ ರಸಿಕ ಮಹಾಜನಗಳು 
ದಿವಾನ್‌ ಬಹದ್ದೂರ್‌ ಮಾನ್ವಿ ಶಿವಪ್ಪನವರ ಅಧ್ಯಕ್ಷತೆಯಲ್ಲಿಸಭೆ ಸೇರಿಸಿ ಬಸವರಾಜರಿಗೆ 
'ನಟಿಶೇಖರ' ಎ೦ಬ ಬಿರುದನ್ನು ಉಚಿತ ಮರ್ಯಾದೆಗಳೊಡನೆ ಕೊಟ್ಟರು. 


ವಾಣೀವಿಲಾಸ ಕಂಪೆನಿಯಲ್ಲಿ ಬಸವರಾಜರು ಇದ್ದಕಾಲದಲ್ಲಿ ಮಿರಜಿನ 
ನೀಲಕಂಠ ಬೂವಾ ಅವರನ್ನು ಕರೆಸಿಕೊ೦ಡು ಅವರಲ್ಲಿ ಒಂದು ವರ್ಷಕಾಲ ತಮ್ಮ 
ಸಂಗೀತ ವ್ಯಾಸಂಗವನ್ನು ಮುಂದುವರಿಸಿದರು. 


ವಾಣೀವಿಲಾಸ ನಾಟಕ ಸಂಸ್ಥೆ ಕರ್ನಾಟಿಕ ರಂಗಭೂಮಿಯ ಇತಿಹಾಸದಲ್ಲಿ 
ಒಂದು ಮೈಲಿಗಲ್ಲು ಅದರ ವೈಭವ, ಪ್ರದರ್ಶನ ವೈಶಿಷ್ಟ್ಯ ಭಾರತಕ್ಕೇ 
ಮೇಲ್ಬಂಕ್ತಿಯಾಗಿತ್ತು. ವಾದ್ಯಮೇಳದಲ್ಲಿ ೨ ಸಾರಂಗಿ, ೨ ಆರ್ಗನ್‌--ಇತರ ವಾದ್ಯಗಳು 
ಇರುತ್ತಿದ್ದವು. ನಟವರ್ಗದಲ್ಲಿ ಹಂದಿಗನೂರು ಸಿದ್ದರಾಮಪ್ಪ ಕರ್ನಾಟಕಿ ಗೋಹರ್‌. 
ಮಲ್ಲಿಕಾರ್ಜುನ ಮನಸೂರ್‌ ಅವರು, ಬಸವರಾಜರು ಇದ್ದರು. ೮೦-೮೫ ಜನ 
ಪಾತ್ರಾಭಿನಯಗಾರರಿದ್ದ ರು. ಇಂತಹ ಸಂಸ್ಥೆ ಅವ್ಯವಸ್ಥೆಯಿಂದ ಒಡೆದು ಹೋಯಿತು. 
ನಾಟಕ ರಂಗದ ಕಳಸವೇ ಕಳಚಿಬಿದ್ದಂತಾಯಿತು. 


ವಾಣೀವಿಲಾಸ ಸ೦ಸ್ಥೆ ಮುರಿದ ಹೋದ ಮೇಲೆ ೧೯೩೫ರಲ್ಲಿ ಬಸವರಾಜರು 
ಮು೦ಬಯಿಯ ಶಾರದಾ ಫಿಲ್ಮಾಕ೦ಪೆನಿಯ ಸಂಗೀತ ದಿಗ್ಬರ್ಶಕರಾಗಿ ಹೋದರು. ಅಲ್ಲಿ 
ಒಂದು ವರ್ಷಕಾಲ ಇದ್ದರು. 'ರತ್ನಮ೦ಜರಿ', 'ರಾಜತರ೦ಗ', 'ಜಾನೆ ಆಲಮ್‌' 


ಮೂರು ಚಿತ್ರಗಳಿಗೆ ಸ೦ಗೀತದ ದಿಗ್ಬರ್ಶನ ಮಾಡಿದ್ದಲ್ಲದೆ ತಾವೂ ಪಾತ್ರವಹಿಸಿ 
ಒಂದೊಂದು ಚಿತ್ರದಲ್ಲಿ೩-೪ ಹಾಡುಗಳನ್ನು ಹಾಡಿದ್ದಾರೆ. 


ಶಾರದಾ ಫಿಲ್ಮ್‌ ಕಂಪೆನಿಯ ಇವರನ್ನು ದಿಗ್ಬರ್ಶಕರನ್ನಾಗಿ ಆಯ್ದ ಪ್ರಸಂಗ 
ಸ್ಥಾರಸ್ಯವಾಗಿದೆ. ಅದೇ ಕಾಲಕ್ಕೆ ಮದನರಾಜ ಹಂಸನೆಂಬ ಪಂಜಾಬೀ ಗಾಯಕ 
ಹುದ್ದೆಗಾಗಿ ಬ೦ದಿದ್ದ ಮಾಲಿಕರಾದ ಭೋಗಿಲಾಲ ದವೆಯವರು ಬಸವರಾಜರು ಮತ್ತು 
ಮದನರಾಜನನ್ನು ಪರೀಕ್ಷೆಗೆ ಹಚ್ಚಿದರು. ಬಸವರಾಜರ ಗಾನ--ಗಾನದ ರೀತಿ 
ದವೆಯವರಿಗೆ ಮೆಚ್ಚಾಯಿತು. 'ಕಾನಡಿಯವರು ಏನು ಹಾಡುತ್ತಾರೆ' ಎ೦ದು ಹೇಳುತಿದ್ದ 
ಮದನರಾಜ ಸ್ತಬ್ಧನಾದ. 


ಬಸವರಾಜರ ಶೀಲ, ನಡೆನುಡಿ ಶಾರದಾಫಿಲ್ಮ್‌ ಕಂಪೆನಿಯಲ್ಲಿ ಅವರಿಗೆ 
ಉನ್ನತಸ್ಥಾನವನ್ನು ಗಳಿಸಿಕೊಟ್ಟಿದ್ದವು. ದಿಗ್ಬರ್ಶಕರಾದ ಕೆ. ಪಿ. ಭಾವೆಯವರ೦ತೂ 
ಬಸವರಾಜರನ್ನು ಅಣ್ಣನಂತೆ ಕಾಣುತ್ತಿದ್ದರು. 


ಬಸವರಾಜರು ಹೆಚ್ಚು ಕಾಲ ಸಿನೀಮಾ ರಂಗದಲ್ಲಿ ನಿಲ್ಲಲಿಲ್ಲ ನಾಟಕದ ಕರೆ 
ಬಂತು. ಬಸವರಾಜರು ತಮ್ಮ ಭದ್ರಸ್ಥಾನವನ್ನು ತ್ಯಜಿಸಿ ಕನ್ನಡ ರಂಗಭೂಮಿಯ ಸೇವೆಗೆ 
ಮರಳಿ ಬಂದರು. ಇಂದಿನವರೆ ಚಿತ್ರರಂಗದಲ್ಲಿಯೇ ಅವರು ಇದ್ದಿದ್ದರೆ ಭಾರತದ ಶ್ರೇಷ್ಠ 
ಚಲನಚಿತ್ರ ಸಂಗೀತ ದಿಗ್ಬರ್ಶಕರಾಗುತ್ತಿದ್ದರು--ಸಾವಿರಾರು ರೂಪಾಯಿ ಗಳಿಸುತ್ತಿದ್ದರು. 
ಆದರೆ ಕನ್ನಡ ರಂಗಭೂಮಿಯ ಸೇವೆಗಾಗಿ ಅವುಗಳ ಬಲಿದಾನವನ್ನರ್ಪಿಸಲು ಹಿಂದೆ 
ಮುಂದೆ ನೋಡಲಿಲ್ಲ 


ಬಸವರಾಜರನ್ನು ಮುಂಬಯಿ ಬಿಡಿಸಿದುದು 'ವಿಶ್ಚರ೦ಜನ ನಾಟ್ಯ ಸಂಸ್ಥೆ'. 
ಅದು ಜೀವಂತವಿದ್ಧಷ್ಟು ಕಾಲ ಅದರಲ್ಲಿ ಮುಖ್ಯ ಪಾತ್ರ ಧರಿಸುತ್ತಿದ್ದರು. ಉಷಾ 
ಸ್ವಯಂಕರ ನಾಟಕದಲ್ಲಿ ಬಸವರಾಜರ ಅನಿರುದ್ಧನ ಪಾತ್ರ ನೋಡಿದವರ ಮನಸ್ಸಿನಲ್ಲಿ 
ಅಮರವಾಗಿ ಉಳಿಯಿತು. 


ಉತ್ತರ ಕರ್ನಾಟಕದ ಕನ್ನಡಿಗರು 'ಚಿರ೦ಜೀವಿ' ಚಿತ್ರ ತೆಗೆಯುವ ಹಂಚಿಕೆ 
ಹೊಡಿದ್ದರು. ಬಸವರಾಜರು ಸಹಕರಿಸ ನಾರದನ ಪಾತ್ರವನ್ನು ನಿರ್ವಹಿಸಿದರು. 
ಅದರಲ್ಲಿ ಅವರು ಹಾಡಿರುವ ಎರಡು ಹಾಡುಗಳು ಸುಂದರವಾಗಿವೆ. 


ಇಷ್ಟೆಲ್ಲ ಅನುಭವವಾದ ಮೇಲೆ ೧೯೩೮ ಏಪ್ರಿಲ್‌ ತಿ೦ಗಳಲ್ಲಿ ಬಸವರಾಜರು 
'ಕಲಾ ಪ್ರಕಾಶನ ನಾಟಕ ಮಂಡಳಿ” ಎಂಬ ಹೆಸರಿನಲ್ಲಿ ಸ್ವಂತ ಕಂಪೆನಿಯನ್ನು ಸ್ಥಾಪಿಸಿ 
ನಡೆಸಿಕೊಂಡು ಬಂದಿದ್ದಾರೆ. ಉಷಾ ಸ್ವಯಂವರದಲ್ಲಿ ಅನಿರುದ್ಧ ಚಿತ್ರಾಂಗದಾ 
ನಾಟಕದಲ್ಲಿ ಅರ್ಜುನ, ಕುರುಕ್ಷೇತ್ರದಲ್ಲಿ ಕೃಷ್ಣ ಸಿ ರಾಮೇಶ್ವರದಲ್ಲಿ ಸಿದ್ಧರಾಮ 
ಪಾತ್ರಗಳು ಬಸವರಾಜರಿಗೆ ಮೀಸಲು. ಅವರು ಆ ಪಾತ್ರಗಳಿಗೆ ಮೀಸಲೆ೦ದರೂ ತಪ್ಪಲ್ಲ 


ಸ್ವಂತ  ಕಂಪೆನಿಯೊಮ್ಮೆ ಸೊಲ್ಲಾಪುರದಲ್ಲಿದ್ದಾಗ ಅಲ್ಲಿ ಮರಾಟಿ 
ಕಂಪೆನಿಯೊಂದು ಬಂದು ಸ್ಪರ್ಧೆ ನಡೆಸಿತು. ಅವರು ದರ ಇಳಿಸಿದರು, ಬಸವರಾಜರು 
ಎಂದಿನಂತೆ ಸಾಗಿದ್ದರು. ಒಂದೆರಡು ವಾರ ಸ್ಪರ್ಧೆ ಹೂಡಿ ಕೊನೆಗೆ ಮರಾಟಿ ಕಂಪೆನಿ 
ಸೊಲ್ಲಾಪುರದಿಂದ ಕಂಬಿ ಕೀಳಬೇಕಾಯಿತು. ೧೯೪೨ರಲ್ಲಿ ಬಸವರಾಜರ ಕಂಪೆನಿ 
ರಾಣಿಬೆನ್ನೂರಿನಲ್ಲಿದ್ದಾಗ ಅಲ್ಲಿನ ಮಹಾಜನಗಳು ಸಭೆ ಸೇರಿಸಿ ಒ೦ದು ನಿಧಿಯನ್ನರ್ಪಿಸಿ 
'ನಟಭೂಷಣ' ಎ೦ಬ ಬಿರುದನ್ನೂ ದಯೆಪಾಲಿಸಿದರು. 


ಇಂದು ಅನೇಕ ಕಷ್ಟ ನಷ್ಟಗಳನ್ನು ಸಹಸಿಕೊ೦ಡು ಬಸವರಾಜರು 
ಕಂಪೆನಿಯನ್ನು ನಡೆಸಿದ್ದಾರೆ. ೫೦-೬೦ ಜನರ ರಕ್ಷಣೆ ಪೋಷಣೆಗಳ ಭಾರವನ್ನು 
ನಿರ್ವಹಿಸುತ್ತಿದ್ದಾರೆ. ಹೊಸ ನಾಟಕಗಳನ್ನು ಹೊಸ ರೀತಿಯಲ್ಲಿ ಪ್ರದರ್ಶಿಸಬೇಕೆ೦ದು 
ಹಂಬಲಿಸುತ್ತಾರೆ. ಆದರೆ ಕನ್ನಡ ಶ್ರೀಮಂತರಿಗೆ ಕಲಾಭಿಮಾನವಿಲ್ಲ 
ಬಸವರಾಜರ೦ತಹ ಸದ್ಗುಣ ಸಂಪನ್ನ ಕಲಾವಿದನನ್ನು ಆದರಿಸಿ ಪ್ರೋತ್ಸಾಹಿಸುವ 
ಮನೋಭಾವವಿಲ್ಲ ಕರ್ನಾಟಕದ ದುರ್ದೈವ. 


ಕೋಮಲ ಪಾತ್ರಗಳನ್ನು ನಿರ್ವಹಿಸುವುದರಲ್ಲಿ ಬಸವರಾಜರದು ಎತ್ತಿದ ಕೈ 
ಅವರ ಮಾತುಗಳಲ್ಲಿ ಅಭಿನಯದಲ್ಲಿ ಒ೦ದು ಉದಾತ್ತಜೀವನ ಹೊರಸೂಸುತ್ತದೆ. 
ಇವರ ಕೃಷ್ಣನ ಪಾತ್ರ' ನಭೂತೋ ನಭವಿಷ್ಯತಿ.' 


ಉತ್ತರ ಕರ್ನಾಟಕದ ರಂಗಭೂಮಿಯ ಮೇಲೆ ಬಸವರಾಜರ ಹಾಗೆ 
ಸಶಾಸ್ತ್ರೀಯವಾಗಿ ಸುಮಧುರವಾಗಿ ಹಾಡುವವರು ಯಾರೂ ಇಲ್ಲ ನಾಟಕ 
ಜನರ೦ಜನೆಯನ್ನುಂಟುಮಾಡಬೇಕಾದರೆ ಕೀಳು ಸಂಗೀತವನ್ನೇ ಹಾಕಬೇಕೆಂದು 
ವಾದ ಮಾಡುವವರಿಗೆ ಬಸವರಾಜರ ನಾಟಕ ದೊಡ್ಡಮಾರುತ್ತರ. 


ಬಸವಣ್ಣಪ್ಪನವರ ಶೀಲಕ್ಕೊಪ್ಪುವ ಮೂರು ಪಾತ್ರಗಳಲ್ಲಿ ಅವರನ್ನು 
ನೋಡಬೇಕೆಂದು ನನ್ನ ಹೆಬ್ಬಯಕೆ. ಬಸವಣ್ಣನವರು-ಕನಕದಾಸರು-ವಿದ್ಯಾರಣ್ಯರು. 
ಕನ್ನಡನಾಡಿನ ವಿಭೂತಿಪುರುಷರನ್ನು ಯೋಗ್ಯ ರೀತಿಯಲ್ಲಿ ರಂಗದ ಮೇಲೆ 
ತರಬಲ್ಲವರು ಬಸವರಾಜರು. ಮರಾಟಿ ನಾಟಕಗಳ ಅನುವಾದಗಳನ್ನಾಡುವ ಕಾಲ 
ಉತ್ತರ ಕರ್ಣಾಟಕದಲ್ಲಿ ಮುಗಿದು ಸ್ವತಂತ್ರ ನಾಟಕಗಳ ಯುಗ ಆರಂಭವಾಗಬೇಕು. 
ಬಸವರಾಜರಂತಹ ಪ್ರತಿಭಾವಂತ ನಟರು ಈ ಕೆಲಸಕ್ಕೆ ಸಿದ್ಧರಾಗಿದ್ದಾರೆ. ಆದರೆ ನೆರವು 
ಬೇಕು. ಕನ್ನಡ ಜನ ಕಣ್ಣೆರೆದು ನೋಡಬೇಕು. | 


ಮಹಾಸಾಧಕರೂ, ಮುಕ್ತಜೀವಿಗಳೂ ಆದ ಬಸವರಾಜರ ಸೇವೆ ಇದಕ್ಕೂ 
ಅಧಿಕವಾಗಿ ನಡೆದು, ಕನ್ನಡ ಜನ ಅನರ ಪ್ರತಿಭೆ, ಶೀಲ, ಸೇವೆಯನ್ನು ಚಿರಕಾಲ 
ನೆನಸುವಂತಾಗಲೆಂದು ಹಾರೈಸುತ್ತೇನೆ. 


೧೮-೪-೦೯೪೬ 


ಜಿ. ಎಚ್‌. ವೀರಣ್ಣ 


ಬ್ರಾಹ್ಮಣನ ಪಾತ್ರದಲ್ಲಿ ವೀರಣ್ಣ 


೧೬ ನಾಟಕರತ್ನ ಗುಬ್ಬಿ ವೀರಣ್ಣನವರು 


ಕನ್ನಡಿಗರು ಸಾಹಸಿಗಳಲ್ಲವೆಂಬ ಆಕ್ಷೇಪ ಅವರ ಮೇಲೆ ಬಹಳ 
ದಿವಸಗಳಿಂದ ಇದೆ. ಆಕ್ಷೇಪದಲ್ಲಿ ಸತ್ಯವಿಲ್ಲದಿಲ್ಲ ಇದಕ್ಕೆ ಕಾರಣ ಕರ್ನಾಟಕದ 
ಪ್ರಕೃತಿಶ್ರೀಯೂ ಕಾರಣ. ತಕ್ಕಮಟ್ಟಿಗೆ ಎಲ್ಲರ ಉದರ ಪೋಷಣೆಯನ್ನುನೋಡಿಕೊಳ್ಳುವ 
ಕನ್ನಡ ತಾಯಿ ತನ್ನ ಮಕ್ಕಳನ್ನು ಮನೆಮೂಳರನ್ನಾಗಿಯೂ ಮಾಡಿದ್ದಾಳೆ. ಆದರೆ ಈ 
ಸ್ಥಿತಿಯನ್ನು ದಾಟಿ ಅಖಿಲ ಭಾರತದಲ್ಲಿ ತಮ್ಮ ಕೀರ್ತಿಯನ್ನು ಸ್ಥಾಪಿಸಿರುವ ಕೆಲವು 
ಕನ್ನಡಿಗರಿದ್ದಾರೆ. ಅವರಲ್ಲಿ ವೀರಣ್ಣನವರಿಗೆ ಸ್ಥಾನ. 


ವಿದ್ಯಾ ಸಂಪತ್ತು ಹಿರಿಯರ ನೆರವು ಎಲ್ಲವುಗಳ ಆಶ್ರಯದಲ್ಲಿ ಮುಂದೆ 
ಬಂದವರಿದ್ದಾರೆ. ಆದರೆ ಯಾವ ಆಶ್ರಯವೂ ಇಲ್ಲದೆ ಸ್ವಸಾಮರ್ಥ್ಯದಿಂದ ಉನ್ನತ 
ಸ್ಥಾನವನ್ನಡರಿರುವವರು ತೀರ ವಿರಳ. ವೀರಣ್ಣನವರು ಆ ವಿರಳರ ಗುಂಪಿಗೆ 
ಸೇರತಕ್ಕವರು. ಅವರ ಚರಿತ್ರೆ ಸಾಹಸಜೀವನದ ಒಂದು ಮಹಾಕಾವ್ಯ. ಅವರ ಸಾಧನೆ 
ಒಂದು ಭವ್ಯ ತಪಸ್ಸು. 


ಹದಿಮೂರು ರೂಪಾಯಿ ಸಂಬಳ ಪಡೆಯುವ ಸರ್ಕಾರಿ ನೌಕರನನ್ನೂ 
ಸಮಾಜದ ಗಣ್ಯ ಪುರುಷನೆಂದು ಭಾವಿಸುವ ದೇಶದಲ್ಲಿ ಲೋಕ ನಿಂದೆಗೆ ಗುರಿಯಾದ 
ನಾಟಕವೃಕ್ತಿಯನ್ನವಲಂಬಿಸಿ ಧನ, ಮಾನ, ಪ್ರತಿಷ್ಠೆಗಳನ್ನು ಸೂರೆಗೊಂಡಿರುವ 
ವೀರಣ್ಣನವರು ಸ್ವತಂತ್ರ ಜೀವನದ--ಸಾಧನಯೋಗದ ಮಹತ್ವವನ್ನು ಸಾರಿದ್ದಾರೆ. 


೧೮೮೪ರಲ್ಲಿ ಸ್ಥಾಪಿತವಾಗಿ ನಡೆದು ಬಂದಿದ್ದ ಚ೦ದಣ್ಣನವರ ಶ್ರೀ 
ಬಸವೇಶ್ವರಸ್ವಾಮಿ ಕೃಪಾಪೋಷಿತ ನಾಟಕ ಮಂಡಳಿಯಲ್ಲಿ ವೀರಣ್ಣನವರ ಚಿಕ್ಕಪ್ಪ 
ವ್ಯವಸ್ಥಾಪಕರಾಗಿದ್ದರು. ನಿರಾಶ್ರಿತರಾದ ಈ ಅನಾಥ ಬಾಲಕನನ್ನು ಚಿಕ್ಕಪ್ಪ ಆತನ 


ಆರನೆಯ ವರ್ಷದಲ್ಲಿ ಕಂಪೆನಿ ಸೇರಿಸಿದರು. ಸಣ್ಣ ಪುಟ್ಟಿ ಪಾತ್ರಗಳು, ಹೆಣ್ಣು ಪಾತ್ರಗಳು 
ಅವರ ಪಾಲಿಗೆ ಬಂದಿತ್ತು. ಬಾಲಕನಿಗೆ ವಯಸ್ಸಾಯಿತು. 
ವಯೋಧರ್ಮಕ್ಕನುಗುಣವಾಗಿ ಶಾರೀರ (ದ್ವನಿ) ಗಡಸಾಯಿತು. ಹೆಣ್ಣು ಪಾತ್ರಕ್ಕೆ 
ಅನರ್ಹನೆಂದು ನಿಶ್ಚಯವಾಗಿ ರಂಗವನ್ನು ಬಿಟ್ಟು ಕಂಪೆನಿಯ ಉಳಿದ 
ಕೆಲಸಕಾರ್ಯಗಳಿಗೆ ಬಾಲನಟ ನಿಯೋಜಿಸಲ್ಪಟ್ಟ. ನಟನಾಗಿದ್ದವನಿಗೆ ಬಾಗಿಲು 
ಕಾಯುವ ಕೆಲಸ ವಿಧಾಯಕವಾದರೆ ಅವನ ಸ್ಥಿತಿಯೇನಾಗಬಹುದೆಂಬುದನ್ನು 
ವಿಸ್ತರಿಸಬೇಕಾಗಿಲ್ಲ ಆದರೆ ವಿಧಿಯಿಲ್ಲ ಬರಿದೊಡಲು ತು೦ಬಬೇಕಾಗಿತ್ತು. 


ಅದೃಷ್ಟವೆ೦ಬ ಅವ್ಯಕ್ತ ಅದೃಶ್ಯ ಶಕ್ತಿಯೊ೦ದು ಎಲ್ಲರ ಪಾಲಿಗೂ ಇದೆಯೋ 
ಇಲ್ಲವೋ! ಆದರೆ ವೀರಣ್ಣನವರ ಬಾಳಿನ ಧ್ಯವತಾರೆಯೇ ಅದೃಷ್ಟ. ಆದವಾನಿ ಹತ್ತಿರ 
ಒಳಗು೦ದ ಎಂಬ ಹಳ್ಳಿ. ಅಲ್ಲಿ ಚ೦ದಣ್ಣನವರ ಕಂಪೆನಿಯ ನಾಟಕಗಳು. ಅಕಸ್ಮಾತ್ತಾಗಿ 
ಸದಾರಮೆ ನಾಟಕದಲ್ಲಿ ಕಳ್ಳನ ಪಾತ್ರ ವಹಿಸುತ್ತಿದ್ದನಟ ಕಾಹಿಲೆ ಬಿದ್ದ ವೀರಣ್ಣನವರಿಗೆ 
ಆ ಪಾತ್ರ ಅಭಿನಯಿಸುವ ಅವಕಾಶ ಸಿಕ್ಕಿತು. ಅಂದು ಅವರು ತೋರಿದ 
ನಟನಾಸಾಮರ್ಥ್ಯ ಅವರ ಬಾಳನ್ನು ರೂಪಿಸಿಬಿಟ್ಟಿತು. ಕಳ್ಳನ ಪಾತ್ರ ವೀರಣ್ಣನವರಿಗೆ 
ಮೀಸಲಾಯಿತು. ವೀರಣ್ಣನವರು ಅಂದು ರಂಗವೇದಿಕೆಯನ್ನು ಮರಳಿ ಹತ್ತಿ ಅಲ್ಲಿ 
ಭದ್ರವಾಗಿ ನಿಂತರು. 


ಆ ಕಾಲದ ನಾಟಕ, ಪ್ರೇಕಕರು ನಟರು ಇವರ ಪರಿಸ್ಥಿತಿಯನ್ನು ಕುರಿತು 
ವೀರಣ್ಣನವರೇ ಬಹಳ ಸ್ವಾರಸ್ಯವಾಗಿ ಹೇಳಿದ್ದಾರೆ. 


“ಆಗ ನಾಟಕ ಸಂಸ್ಥೆಗಳ ಸಲಕರಣೆಗಳೆ೦ದರೆ ಒಂದು ಡೇರಾ, ಐದಾರು 
ಪರದೆಗಳು ಇಷ್ಟು ಮಾತ್ರ. ಎಷ್ಟೇ ದೊಡ್ಡ ಕ೦ಪನಿಯೆ೦ದರೂ ಮೂವತ್ತು ಜನರಿಗೆ 
ಮೇಲ್ಪಟ್ಟು ಜನರಿರುತ್ತಿರಲಿಲ್ಲಟ ಅವರ ವೇತನ ರಾಜಾ ಪಾರ್ಟಿಗೆ ೧೫. ಉಳಿದವರಿಗೆ 
ಚೌತಿ ಸಂಚಮಿ ಈ ರೀತಿ. ನಮ್ಮ ಕಂಪನಿ ಸಲಕರಣೆಗಳೆಲ್ಲವೂ, ೯ ಎತ್ತಿನ ಗಾಡಿಗಳಲ್ಲಿ 
ತುಂಬುತ್ತಿತ್ತು. ಈ ರಾತ್ರಿ ಒಂದು ಸ್ಥಳವನ್ನು ಬಿಟ್ಟರೆ ನಾಳೆ ರಾತ್ರಿಯೇ ಇನ್ನೊಂದು ಕಡೆ 


ನಾಟಕವಾಡುತ್ತಿದ್ದೆವು. ಸಂಸ್ಥೆಯ ನಟರೆಲ್ಲರೂ ಹಾರೆಗಳನ್ನು ಹಿಡಿದು ಕುರ್ಚಿ 
ಗು೦ಡಿತೋಡಿ ಡೇರಾ ಹಾಕಬೇಕಾಗಿತ್ತು. 


“ಆಗಿನ ರಂಗ ಸಲಕರಣೆಗಳಾದರೋ ಇನ್ನೂ ವಿಚಿತ್ರ. ಸೀಮೆಎಣ್ಣೆ ಟಿನ್ನುಗಳ 
ಮೇಲೆ ಹಲಿಗೆ ಜೋಡಿಸಿ, ಆಸ್ಪತ್ರೆ ಕೆಂಪು ಬುರ್ನೀಸನ್ನು ಹಾಸಿದರೆ ಅದೇ ಸಿಂಹಾಸನ. 
ಎಲ್ಲಾ ಪಾತ್ರ ಗಳಿಗೂ ಒ೦ದೇ ಬಗೆಯ ಉಡುಪು. ಮಾತಿನಿ೦ದ ಅವನೇನು ರಾಜನೋ 
ದಾಸನೋ ಎಂಬುದನ್ನು ತಿಳಿಯಬೇಕಾಗಿತ್ತು. 


“ನಾನು ಚಿಕ್ಕವನಾಗಿದ್ದಾಗ ನಾಟಕಗಳಿಗೆ ನೋಟೀಸ್‌ ಹೊಡೆಸುವ ಪದ್ಧತಿಯೇ 
ಇಲ್ವ, ತಮಟೆ ಹೊಡೆಸಿ ಸಾರುತ್ತಿದ್ದರು. ಆ ಮೇಲೆ ಬೆಂಗಳೂರಿನಿಂದ ನಾಟಕದ ಹೆಸರಿಗೆ 
ಸ್ಥಳ ಬಿಟ್ಟು ನೋಟೀಸುಗಳನ್ನು ಅಚ್ಚು ಹಾಕಿಸಿ ತರಿಸಿ ಅದರ ಮೇಲೆ ನಾಟಕದ 
ಹೆಸರುಗಳನ್ನು ಬರೆದು ಹ೦ಚುವುದು ರೂಢಿಗೆ ಬ೦ತು. ನಾಟಕದ ಮಾಲಿಕರು 
ನೋಟೀಸುಗಳನ್ನು ತಮ್ಮ ಪೆಟ್ಟಿಗೆಯಲ್ಲಿಟ್ಟು ಕಾಪಾಡುತ್ತಿದ್ದರು. ಒ೦ದು ಕ್ಯಾಂಪಿಗೆ ಹತ್ತು 
ಹನ್ನೆರಡಕ್ಕಿಂತ ಹೆಚ್ಚು ನೋಟೀಸುಗಳು ಖರ್ಚಾಗುತ್ತಿರಲಿಲ್ಲ. 


“ಅನ್ನು ಗ್ರೀನ್‌ ರೂಮಿನಲ್ಲೊಂದು ಜಾಕಾಯಿ ಪೆಟ್ಟಿ ಲ್ಯಾಂಪು, 
ರಾಜಾಪಾರ್ಟಿನವರಿಗೆ ಒಂದಾಣೆ ಕನ್ನಡಿ, ಉಳಿದವರಿಗೆ ಕಾಲಾಣೆ ಕನ್ನಡಿ ಹರಿದಳ, 
ಇ೦ಗಳೀಕ, ಅಭ್ರಕ ಇವೇ ಆಗಿನವರು ಉಪಯೋಗಿಸುತ್ತಿದ್ದ ಬಣ್ಣಗಳು. ಮೊದಮೊದಲು 
ಸೀಮೆಯೆಣ್ಣೇೆಯ ಲ್ಯಾಂಪುಗಳನ್ನಿಟ್ಟುಕೊ೦ಡು ಆಡುತ್ತಿದ್ದೆವು. ಆ ಮೇಲೆ ದೊಡ್ಡ ದೊಡ್ಡ 
ಲ್ಯಾಂಪುಗಳು, ಗ್ಯಾಸ್‌ ಲೈಟುಗಳು ಪ್ರಚಾರಕ್ಕೆ ಬಂದವು. 


“ಅಂದಿನ ನಾಟಿಕಗಳೆಂದರೆ, ಚೋರಕಥೆ, ಪ್ರಭಾವತೀ ದರ್ಬಾರ್‌, 
ಧರ್ಮಪಾಲ ಚರಿತ್ರೆ ಪಾಂಡವ ವಿಜಯ ಇತ್ಯಾದಿಗಳು ಒಂದೊಂದು ನಾಟಿಕದಲ್ಲೂ 
ಆ೦-೧೦೦ ಹಾಡುಗಳೂ ೨೦-೩೦ ಕ೦ದಗಳು ಇರುತ್ತಿದ್ದುವು. ಪ್ರತಿ ನಾಟಕದಲ್ಲೂ 
ರಾಜ ಮಂತ್ರಿ ಸೇನಾಪತಿ ಈ ತ್ರಿಮೂರ್ತಿಗಳ ಪ್ರವೇಶ ಮೊದಲು ಆಗಬೇಕಾಗಿತ್ತು. ಅವರ 


ಮಾತುಕಥೆ ಯೋಗಕ್ಷೇಮವೆಲ್ಲ ಹಾಡುಗಳಲ್ಲೇ ನಡೆಯುತ್ತಿತ್ತು ಹಾಡು ಮುಗಿದ ಮೇಲೆ 
`ಈ ರೀತಿಯಿದೆ' ಎ೦ದು ಹೇಳುವುದು ಆಗ ನಟನಿಗೆ ಒಂದು ದೊಡ್ಡ ಭೂಷಣ. 


“ಮೊದಲು ನಾವು ಉಪಯೋಗಿಸುತ್ತಿದ್ದ ವಾದ್ಯಗಳು ಪಿಟೀಲು, ಪುಂಗಿ, 
ಮುಖ ವೀಣೆ. ಆಮೇಲೆ ಜಾಕಾಯಿ ಪಟ್ಟಿಯಲ್ಲಿ ಮಾಡಿದ ಸೋಟಾ ಎಂಬ ಒಂದು 
ತರಹೆ ತಂಬೂರಿ ಪ್ರಚಾರಕ್ಕೆ ಬಂತು. ಆಗ ಎಲ್ಲರಿಗೂ ಒಂದೇ ಶ್ರುತಿ. ಈಗಿನಂತೆ ಗುಣ 
ಧರ್ಮಾನುಸಾರ  ಶ್ರುತಿಗಳನ್ನು ಬದಲಾಯಿಸುತ್ತಿರಲಿಲ್ಲ ಬರುಬರುತ್ತಾ 
ಹಾರ್ಮೋನಿಯಂ ತಬಲಾ ಪ್ರಚಾರಕ್ಕೆ ಬಂದವು. 


“ನಾವು ಕುರ್ಚಿ ಗುಂಡಿಗಳನ್ನೆನೋ ಅಗೆಯುತ್ತಿದ್ದೆವಷ್ಟೆ ಆದರೆ ನಮ್ಮಲ್ಲಿ 
ಒಂದು ಕುರ್ಚಿ ಕೂಡಾ ಇರುತ್ತಿರಲಿಲ್ಲ ಯಾರೂ ಕುರ್ಚಿ ಟಿಕೀಟು 
ತೆಗೆದುಕೊಳ್ಳುತ್ತಿರಲಿಲ್ಲ ಒಂದೊಂದು ಸಾರಿ ಕಂಪೆನಿ ಮಾಲೀಕರು ತಾಲ್ಲೂಕು 
ಅಮಲ್ಲಾರರನ್ನು ಕ೦ಡು ನಾಟಕಕ್ಕೆ ದಯಮಾಡಿಸಬೇಕೆಂದು ಕರೆಯುತ್ತಿದ್ದರು. 


“ಅಮಲ್ಲಾರರೇನಾದರೂ ನಾಟಕಕ್ಕೆ ಬರಲೊಪ್ಪಿದರೆ, ಮಾಲೀಕರು 'ಹಾಗೆ 
ಅಮ್ಕಾವರನ್ನೂ ಕರೆದುಕೊಂಡು ಬನ್ನಿ ಕೂತ್ಕೊಳ್ಳೋದಕ್ಕೆ ಕುರ್ಚಿಗಳನ್ನೂ ತನ್ನಿ' ಎಂದು 
ಹೇಳಬೇಕಾಗಿತ್ತು. ಅಮಲ್ದಾರರು ಅಮ್ಮನವರ ಸ೦ಗಡ ಕುರ್ಚಿಗಳನ್ನು ಹೊರೆಸಿಕೊ೦ಡು 
ಬ೦ದು, ನಾಟಕನೋಡಿ ಹೋಗುತ್ತಿದ್ದರು.” 


ಇಂತಹ ವಿಚಿತ್ರ ಸ್ಥಿತಿಯಲ್ಲಿದ್ದ ಕಂಪನಿ ಹಳ್ಳಿಪಳ್ಳಿಗಳ ಜಾತ್ರೆಗಳನ್ನು ಬಿಟ್ಟು 
ಹೊರಬರುತ್ತಿರಲಿಲ್ಲ. ೧೯೧೩ರಲ್ಲಿ ಧೈರ್ಯಮಾಡಿ, ಮೈಸೂರಿಗೆ ಮೊದಲನೆಯ ಸಲ 
ಕಂಪೆನಿ ಬ೦ತು. ಅಲ್ಲಿಯೂ 'ಸದಾರಮೆ' ನಾಟಕ. ವೀರಣ್ಣನವರು ಕಳ್ಳನ ಪಾತ್ರ 
ಧರಿಸಿದ್ದರು. ಮೈಸೂರಿನ ಜನ 'ಕಳ್ಳ'ನನ್ನು ನೋಡಿ ಮರುಳಾದರು. ತಮ್ಮ ಅಭಿನಯ 
ಹಳ್ಳಿಯ ಜನಕ್ಕೆ ಮಾತ್ರವೇ ಅಲ್ಲ ದಿಳ್ಳಿಯ ಜನಕ್ಕೂ ಹಿಡಿಸುತ್ತದೆ೦ಬ ನಂಬಿಕೆ, ಧೈರ್ಯ 
ವೀರಣ್ಣನವರಲ್ಲಿ ಉತ್ಪನ್ನವಾಯಿತು. ಕಂಪೆನಿ ನಾಟಕಗಳ ಎಲ್ಲ ಹಾಸ್ಯ ಪಾತ್ರಗಳೂ 


ವೀರಣ್ಣನವರ ಪಾಲಿಗೆ ಬಂದವು. ೧೯೧೭ರಲ್ಲಿ ಚಂದಣ್ಣನವರ ಕಂಪೆನಿ ವೀರಣ್ಣನವರ 
ಕೈಗೆಬ೦ತು. ಅವರು ಮಾಲಿಕರಾದಾಗ ವಯಸ್ಸು ೨೬. 


ವೀರಣ್ಣನವರು ಹಳೆಯ ನಾಟಕಗಳಲ್ಲಿಯೇ ತೃಪ್ತರಾಗದೆ 'ಪ್ರಭಾಮಣಿ 
ವಿಜಯ', ಕೃಷ್ಣಲೀಲೆ, 'ಕ೦ಸವಧಾ', 'ರುಕ್ಕಿಣಿ ಹರಣ', 'ಕಬೀರದಾಸ್‌' 
ನಾಟಕಗಳನ್ನು ಹೊಸದಾಗಿ ಬರೆಸಿ ರಂಗದ ಮೇಲೆ ತಂದರು. ೧೯೨೦ರಲ್ಲಿ 
ಮೊದಲನೆಯ ಸಾರಿ ಬೆ೦ಗಳೂರಿಗೆ ಬ೦ದು ತಮ್ಮ ನಾಟಕಗಳನ್ನು ಪ್ರದರ್ಶಿಸಿದರು. 
ಆಗಲೇ ಮಹಾಜನರಿಂದ 'ವಿನೋದ ರತ್ನಾಕರ' ಪ್ರಶಸ್ತಿಯೂ, ಆಳಿದ 
ಮಹಾಸ್ಥಾಮಿಯವರಿ೦ದ 'ವರ್ಸ್‌ಟೈಲ್‌ ಕಮೆಡಿಯನ್‌' ಪ್ರಶಸ್ತಿಯೂ ಲಭಿಸಿದವು. 


ಕಲಾವಿದರೂ, ದಕ್ಷ ಕಲಾವಿಮರ್ಶಕರೂ ಆದ ಮಹಾಸ್ಟಾಮಿಯವರು 
ವೀರಣ್ಣನವರನ್ನು ಬರಮಾಡಿಕೊಂಡು, ಅವರ ಹಾಸ್ಯ ಪಾತ್ರಗಳನ್ನೆಲ್ಲಾ ನೋಡಿ 
ಸಂತೋಷಪಟ್ಟು ಅವರ ವಿವಿಧ ಪಾತ್ರ ನಿರೂಪಣಾವೈಖರಿಯನ್ನು ಮೆಚ್ಚಿ 'ವರ್ಸಟೈಲ್‌ 
ಕಮೆಡಿಯನ್‌' ಎಂದು ಕರೆದರು. 


ನಾಟಕದಲ್ಲಿ ಅದು 'ಕಬೀರದಾಸ'ನ ಯುಗ ಪ್ರಧಾನಪಾತ್ರಗಳಿಗೆ ಉತ್ತಮ 
ನಟರನ್ನು ಕೂಡಿಸಿ, ತಾವು ಅದರಲ್ಲಿ ಕಾಕೋದರನ ಪಾತ್ರವನ್ನು ವೀರಣ್ಣನವರು 
ಅಭಿನಯಿಸುತ್ತಿದ್ದರು. ಎಲ್ಲಿ ನೋಡಿದರೂ ಕಬೀರ್‌ದಾಸ್‌ ನಾಟಕದ ಖ್ಯಾತಿ. ನಾಟಕ 
೧೯೨೪ರಲ್ಲಿ ಚಲನಚಿತ್ರವಾಗಿ ವಿಶೇಷ ಕೀರ್ತಿಯನ್ನುಗಳಿಸಿತು. 


ವೀರಣ್ಣನವರು ಬಾಲನಟರನ್ನು ಕೂಡಿಸಿ ೧೯೨೫ರಲ್ಲಿ ಒ೦ದು ಶಾಖೆಯನ್ನು 
ಆರಂಭಿಸಿದರು. ಅವರಿಗಾಗಿ ಪ್ರತ್ಯೇಕ ನಾಟಕಗಳನ್ನು ಬರೆಸಿದರು. ತಾವು 
ಅಭಿನಯಿಸುತ್ತಿದ್ದ ದೊಡ್ಡ ಕಂಪೆನಿಯಲ್ಲಿ 'ಕರ್ನಾಟಕ ಸಾಮ್ರಾಜ್ಯ, 'ಸ್ವಾಮಿನಿಷ್ಠೆ', 
'ಸುರಾಮಹಿಮೆ' ಮೊದಲಾದ ಹೊಸ ನಾಟಕಗಳನ್ನು ಬರೆಸಿ ರಂಗನ ಪ್ರದರ್ಶನಕ್ಕೆ 
ಅಳವಡಿಸಿದರು. 


ವೀರಣ್ಣನವರು ಧೈರ್ಯಮಾಡಿ ತಮಿಳುನಾಡಿನ ಪ್ರವಾಸವನ್ನು ಕೈಗೊ೦ಡರು. 
ತಮಿಳು ಸಂಸ್ಕೃತಿಯ ಕೇಂದ್ರಗಳಲ್ಲಿ ಕನ್ನಡ ನಾಟಕಗಳನ್ನಾಡಿ ಕನ್ನಡನಾಡಿನ ಕೀರ್ತಿ 
ವಿಸ್ತರಿಸುವಂತೆ ಮಾಡಿ ಬೆ೦ಗಳೂರಿಗೆ ಹಿ೦ದಿರುಗಿದಾನ೦ತರ ೧೯೩೪ರಲ್ಲಿತಮ್ಮ'ಚಿನ್ನದ 
ಹಬ್ಬ' ವನ್ನು ವಿಶೇಷ ವಿಜೃಂಭಣೆಯಿಂದ ನೆರವೇರಿಸಿದರು. ಆಗಿನ ಸಂದರ್ಭವನ್ನು 
ವೀರಣ್ಣನವರು ಈ ರೀತಿ ವರ್ಣಿಸಿದ್ದಾರೆ. 


“೧೯೩೨ರಲ್ಲಿ ವಾಕ್‌ಚಿತ್ರಗಳು ಪ್ರಚಾರಕ್ಕೆ ಬಂದಮೇಲೆ ನಾಟಕ ಸಂಸ್ಥೆಗಳ 
ಪರಿಸ್ಥಿತಿ ಸ್ವಲ್ಪ ಕಷ್ಟವಾಯಿತು. ಜನರ ಮನಸ್ಸು ಟಾಕೀಗಳ ಕಡೆ ತಿರುಗಿತು. ಆ ಎರಡು 
ವರ್ಷಗಳಲ್ಲಿ ನಮ್ಮ ಸಂಸ್ಥೆಗೆ ಸುಮಾರು ಮೂವತ್ತು ಸಹಸ್ರ ರೂಪಾಯಿಗಳು 
ನಷ್ಟವಾಯಿತು. ನಾನು ಯೋಜಿಸತೊಡಗಿದೆ, ಸಂಸ್ಥೆ ಉಳಿಯುವುದು ಹೇಗೆ ಎಂದು. 
ಒಂದೊಂದು ವಾಕ್ಚಿತ್ರಕ್ಕೆ ೫೦-೬೦ ಸಹಸ್ರ ರೂಪಾಯಿ ಖರ್ಚಾಗುವಾಗ ನಾವು 
ಹಿಂದಿನಂತೆ ನಾಟಕವಾಡುವುದು ಸಾಧ್ಯವಿಲ್ಲವೆಂದು ತೋರಿತು. ಅಧಿಕ 
ಧನವ್ಯಯದಿ೦ದ ರಂಗೋಪಕರಣಗಳನ್ನು ಸಿದ್ಧಪಡಿಸಿ ಪ್ರಸಿದ್ದ ನಾಟಕವೊಂದನ್ನು 
ಅಭಿನಯಿಸುವುದರಿಂದ ಜನರನ್ನು ಮೆಚ್ಚಿಸಬಹುದೇ ಎಂದು ತೋರಿತು. ಅದರಂತೆ 
೬೦ ಸಹಸ್ರ ರೂಪಾಯಿಗಳನ್ನು ವೆಚ್ಚಮಾಡಿ ರಂಗೋಪಕರಣಗಳನ್ನು ರಚಿಸಿ ಸಂಸ್ಥೆಯ 
ಸುವರ್ಣ ಮಹೋತ್ಸವ ಸಮಾರಂಭದಲ್ಲಿ ಕುರುಕ್ಷೇತ್ರ ನಾಟಕವನ್ನು ಪ್ರಾರಂಭಿಸಿದೆವು. 
ಬೆಂಗಳೂರು ನಗರದಲ್ಲಿ ಅವಿಚ್ಛಿನ್ನವಾಗಿ ೪೦ ನಾಟಕಗಳು ನಡೆದು ವೆಚ್ಚಮಾಡಿದ್ದರಲ್ಲಿ 
ಅರ್ಧಕ್ಕಿಂತ ಹೆಚ್ಚಿನ ಹಣವು ಉತ್ಪನ್ನವಾಯಿತು. 


“ಮುಂದೆ ನಾವು ಹೈದರಾಬಾದಿಗೆ ಹೋದಾಗ ಕುರುಕ್ಷೇತ್ರವನ್ನು ಆಂದ್ರ 
ಭಾಷೆಗೆ ಪರಿವರ್ತನ ಮಾಡಿಸಿ, ಆಂದ್ರ ದೇಶದಲ್ಲಿ ಸಂಚಾರ ಮಾಡಲು ನಿರ್ಧರಿಸಿದೆವು. 
ಕುರುಕ್ಷೇತ್ರದ ಆಂಧ್ರಾಭಿನಯವು ಹೈದರಾಬಾದಿನಲ್ಲೇ ಪ್ರಾರಂಭವಾಯಿತು. ಅಲ್ಲಿಂದ 
ನಾವು ಓರಂಗಲ್‌, ಬೆಜವಾಡ, ಕೋಕಿನಾಡ, ವಿಜಯನಗರಂ, ನೆಲ್ಲೂರು ಮುಂತಾದ 
ಆಂಧ್ರ ಪ್ರಾಂತದ ಪ್ರಮುಖ ನಗರಗಳಲ್ಲಿ ಸಂಚಾರ ಮಾಡಿದೆವು. ಎಲ್ಲಾಕಡೆಗಳಲ್ಲಿಯೂ 


ಸಂಸ್ಥೆಗೆ ಅಭೂತಪೂರ್ವವಾದ ಪ್ರೋತ್ಸಾಹವು ದೊರೆಯಿತು. ಪಂಡಿತರು ಪಾಮರರು 
ಬಂದು ನೋಡಿ ಆನಂದಿಸಿದರು. ಅನೇಕ ಕಡೆಗಳಲ್ಲಿ ನಾವು ಕುರುಕ್ಷೇತ್ರವನ್ನು 
ಅಭಿನಯಿಸಿದಾಗ ಸಿನಿಮಾ ಮಂದಿರಗಳನ್ನು ಮುಚ್ಚುವ ಪರಿಸ್ಥಿತಿಯುಂಟಾಗುತ್ತಿತ್ತು. 
`ಗುಬ್ಬಿ ಕಂಪೆನಿಯವರ ಕುರುಕ್ಷೇತ್ರ ಸಿನಿಮಾಕ್ಕೆ ಯಾರೂ ಬರುವುದಿಲ್ಲ ಒಳ್ಳೆ ಚಿತ್ರಗಳನ್ನು 
ಕಳುಹಿಸಬೇಡಿ” ಎಂದು ಥಿಯೇಟರುಗಳವರು ಕಂಪನಿಗಳಿಗೆ ಬರೆಯುತ್ತಿದ್ದರು. 


ಆಳಿದ ಮಹಾಸ್ವಾಮಿಯವರು 'ಕುರುಕ್ಷೇತ್ರ' ನಾಟಕವನ್ನು ಆದರದಿಂದ 
ನೋಡಿ ವೀರಣ್ಣನವರಿಗೆ ಆನೆ, ಕುದುರೆ, ಖಿಲ್ಲತ್ತುಗಳನ್ನುದಯೆಪಾಲಿಸಿದರು. ಕುರುಕ್ಷೇತ್ರ 
ನಾಟಕದಲ್ಲಿಸಜೀವ ಆನೆ, ಕುದುರೆಗಳೇ ರಂಗಭೂಮಿಯ ಮೇಲೆ ಬಂದವು. ಕುರುಕ್ಷೇತ್ರ 
ನಾಟಕವನ್ನು ವಿಮರ್ಶಿಸುತ್ತಾ ನಾನು ಈ ಅಭಿಪ್ರಾಯವನ್ನು ವ್ಯಕ್ತಮಾಡಿದೆ. 


“ಮಹಾಭಾರತ ವಿಶ್ವಕೋಶ 


ಮಹಾಭಾರತವನ್ನುಕೇವಲ ಒ೦ದು ಕಾವ್ಯವೆಂದು ಭಾವಿಸುವುದಕ್ಕಿಂತ ಕಾವ್ಯ 
ಕಲೆ, ರಾಜ್ಯಶಾಸನಶಾಸ್ತ್ರ ವೇದಾ೦ತಗಳ ವಿಶ್ವಕೋಶವೆಂದು ಭಾವಿಸುವುದೇ ಸರಿಯಾಗಿ 
ಕಾಣಿಸುತ್ತದೆ. ಮಹಾಕವಿ ಕುಮಾರವ್ಯಾಸ 


ಅರಸುಗಳಿಗಿದುವೀರ ದ್ವಿಜರಿಗೆ| ಪರಮವೇದದಸಾರ ಯೋಗೀ | 
ಶ್ವರರ ತತ್ವವಿಚಾರ ಮಂತ್ರೀಜನಕೆ ಬುದ್ಧಿಗುಣ | | 
ವಿರಹಿಗಳ ಶ್ಯಂಗಾರ ವಿದ್ಯಾ| ಪರಿಣತರ ಸುಪ್ರೌಢಿಕಾವ್ಯ | | 


ಎಂದು ಹೇಳಿರುವುದರಲ್ಲಿ ಅತಿಶಯೋಕ್ತಿ ಕಾಣಬರುವುದಿಲ್ಲ ನಮ್ಮ 
ಸ೦ಸ್ಕೃತಿಯನ್ನುಅರಿಯಲು, ಅಳೆಯಲು ಮಹಾಭಾರತವೊಂದು ಹೆಗ್ಗುರುತೆ೦ಬುದನ್ನು 
ತಿಳಿದರೆ ಕಾವ್ಯದ ಜೀವಜೀವಾಳವನ್ನು ಗ್ರಹಿಸಲು ಅನುಕೂಲವಾಗುತ್ತದೆ. 


ಹೊಸತೆ೦ಬುದರ ಅನಂತವಾಹಿನಿಯೇ ಮಹಾಭಾರತವೋ ಎಂದು ಅದರ 
ವಿಚಾರವಾಗಿ ಬರುವ ನವೀನ ಕೃತಿಗಳನ್ನು ನೋಡಿದಾಗಲೆಲ್ಲಾ ಅನಿಸೇ ಅನಿಸುತ್ತದೆ. 
ಅ೦ತಹ ಭಾವನೆಯನ್ನುಂಟುಮಾಡುವುದೇ ಉತ್ತಮ ಕೃತಿ. ಪ್ರಕೃತದಲ್ಲಿ ಕರ್ನಾಟಕ 
ರಂಗಭೂಮಿಯನ್ನು ವಿರಾಜಿಸಿರುವ ಶ್ರೀ ಪುಟ್ಟಿಸಾಮಯ್ಯನವರ ನಾಟಕವೂ ಅ೦ತಹ 
ಭಾವನೆಯನ್ನುಂಟುಮಾಡುವ ಉತ್ತಮ ಕಲಾಕೃತಿಯಾಗಿದೆ. 


ಮಹಾಭಾರತದ ಆಣಿಕಲ್ಲೆಂದರೆ 'ಕುರುಕ್ಷೇತ್ರ'ಯುದ್ದ ಕುರುಕ್ಷೇತ್ರ 
ಯುದ್ಧವನ್ನು ಆಗುಮಾಡದೆ ಕಾವ್ಯವನ್ನು ಮುಗಿಸಲೆತ್ತಿಸಿದ್ದರೆ ನಾವು ವ್ಯಾಸಕವಿಯ 
ಕೃತಿಯಲ್ಲಿ ಕಾಣುತ್ತಿದ್ದುದು ಈಗಿನ ಚಿನ್ನದ ಗಣಿಯನ್ನಲ್ಪ ಸಾಮಾನ್ಯವಾದ ಹುಲ್ಲು 
ಮೈದಾನವನ್ನು . ಕರ್ಣ, ಅಭಿಮನ್ಯು ಅರ್ಜುನ, ಭೀಷ್ಮ ದ್ರೋಣ ಮೊದಲಾದ 
ಮಹಾವೀರರ ಚರಿತ್ರೆಗಳು ಸಂಪೂರ್ಣತೆಯನ್ನೂ ಸಾರ್ಥಕತೆಯನ್ನೂ ಕಂಡಿರುವುದು 
ಕುರುಕ್ಷೇತ್ರ ಯುದ್ದ ಪ್ರಸಂಗದಲ್ಲಿಯೇ. ಪ್ರೇಮದ ಪ್ರಬಲವಾದ ವಿಲೋಭನೆ 
ಎದುರಿನಲ್ಲಿದ್ದರೂ ಕರ್ಣ, ಭೀಷ್ಮಾದಿಗಳು ಸ್ವಾಮಿನಿಷ್ಠೆಯ ಪ್ರಸ್ಥಾನವನ್ನು ಹೇಗೆ ಬಿಡದೆ 
ಅಪ್ಪಿ ಅದು ತಮ್ಮ ವಧಾಸ್ಥಾನವಾಗುವುದನ್ನೂ ಗಮನಿಸದೆ 'ಆಚಂದ್ರಾರ್ಕವಾದ 
ಕೀರ್ತಿಯನ್ನು ಗಳಿಸಿದರು” ಎ೦ಬುದರಲ್ಲಿಯೂ ತನ್ನ ಇಷ್ಟಮಿತ್ರರೆಲ್ಲರನ್ನೂ 
ನೀಗಿಕೊಂಡು ನಿರಾಶ್ರಿತನಾಗಿದ್ದರೂ 'ಅಭಿಮಾನಧನನ್‌ ಸುಯೋಧನನ್‌' 
ಎಂಬುದನ್ನು ಸಾರಿದ ದುರ್ಯೋಧನನ ಜೀವನದ ರುದ್ರನಾಟಕದಲ್ಲಿಯೂ ನಮಗೆ 
ಬೇಕಾದ ನಿಜವಾದ ಬಲತುಂಬಿದ ಕಾವ್ಯದ ತಿರುಳಿದೆ. ಪಂಪ, ರನ್ನ ಗದುಗಿನ ನಾರಣಪ್ಪ 
ಮೊದಲಾದ ಕವಿಗಳು ಆ ಕಾವ್ಯಹೃದಯದ ಪರಿಚಯವನ್ನು ನಮಗೆ ಮಾಡಿಕೂಟ್ಟು 
ಅಭಿರುಚಿಯನ್ನುಸುಧಾರಿಸಿದರು. 


ಕುರುಕ್ಷೇತ್ರದ ಯುದ್ಧವನ್ನು ಧರ್ಮಾಧರ್ಮದ ಸಮರವೆಂದು 
ಸಾಂಕೇತಿಕವಾಗಿಯೇ ತೆಗೆದುಕೊಂಡರೂ, ಇಲ್ಲವೆ ಸೋದರರ ಸ್ವಯೂಧಕಲಹದ 
ಘೋರ ವಿಪತ್ತೆಂಬ ಅರ್ಥದಲ್ಲಿಯೇ ತೆಗೆದುಕೊಂಡರೂ ಅದು ಒಂದು ದೊಡ್ಡ 


ಆದರ್ಶವನ್ನು ನಮ್ಮ ಮುಂದಿಡುತ್ತದೆ. ಜೀವನದಲ್ಲಿ ಒಂದು ಪ್ರಬಲವಾದ 
ಸಮಸ್ಯೆಯೊದಗಿದಾಗ ಅದನ್ನುಎದುರಿಸಿ ಗೆದ್ದುಯಾವನು ಬರುವನೋ ಅವನೇ ವೀರ, 
ಅವನೇ ಪೂಜ್ಯ ಎ೦ಬ ಕಲ್ಪನೆಯನ್ನು ಗದಾಯುದ್ದ ಪ್ರಸಂಗದಲ್ಲಿ ಮೂರ್ಛಿತನಾದ 
ಭೀಮಸೇನನನ್ನುತನ್ನಗದೆಯ ಗಾಳಿ ಬೀಸಿ ಉಪಚರಿಸಿದ ದುರ್ಯೋಧನನನ್ನೂರಥದ 
ಗಾಲಿಗಳನ್ನು ಎತ್ತುತ್ತಿದ್ದ ಕರ್ಣನನ್ನು ಹೊಡೆದುಕೆಡವಿದ ಪಾರ್ಥವನ್ನೂ 


ಹೋಲಿಸಿನೋಡಿ. ಪಾರ್ಥನ ಗೆಲುವು ಗೆಲುವಲ್ಲ ದುರ್ಯೋಧನನ ಸೋಲು ಸೋಲಲ್ಲ 
ಎಂಬ ನಿರ್ಣಯವನ್ನು ಕೊಡುವ ಚಾಪಲ್ಯವನ್ನುರನ್ನ ಪ೦ಪರು ಹುಟ್ಟಿಸಿದ್ದಾರೆ. 


ಕಾವ್ಯದ ಯಥಾರ್ಥಕತೆ 


ಶ್ರೀಮಾನ್‌ ಪುಟ್ಟಸ್ವಾಮಯ್ಯನವರು ನಮ್ಮ ಮುಂದೆ ಯಾವ ಹೊಸ 
ದೃಷ್ಟಿಯನ್ನು ಇಡಲು ಪ್ರಯತ್ನಿಸದಿದ್ದರೂ ಕಾವ್ಯದ ಯಥಾರ್ಥತೆಯನ್ನು ಚಿತ್ರಿಸಲು ತುಂಬ 
ಶ್ರಮಪಟ್ಟಿದ್ದಾರೆ. ಕಾವ್ಯದ ವಿಕೃತ ಸ್ಮರೂಪವನ್ನು 'ಚರಂಡಿ ರಂಗಭೂಮಿ'ಯ ಮೇಲೆ 
ಕಾಣುತ್ತಿದ್ದ ನಮಗೆ ಈ ಸಹಜ ಚಿತ್ರ ನವೀನವಾಗಿಯೇ ಕಂಡು ಬರುವುದರಲ್ಲಿ 
ಆಶ್ಚರ್ಯವೇನು? 'ಕುರುಕ್ಷೇತ್ರ' ನಾಟಕ ಪಾರ್ಥ ದುಯೋಧನರು ದ್ವಾರಕಿಯಲ್ಲಿ ಕೃಷ್ಣನ 
ಸಹಾಯ ಕೋರುವುದರಿ೦ಂದ ಆರಂಭವಾಗಿ ಧರ್ಮರಾಜ್ಯಸ್ಥಾಪನೆಯಲ್ಲಿ 
ಕೊನೆಗಾಣುತ್ತದೆ. ಈ ಮಧ್ಯೆ ಕೃಷ್ಣ ಸಂಧಾನ, ಕುಂತೀ ಕರ್ಣ ವೃತ್ತಾಂತ, ಗೀತಾ ಬೋಧೆ, 
ಭೀಷ್ಮ ಪರಾಜಯ, ಅಭಿಮನ್ಯುವಿನ ವಧೆ, ಸೈಂಧವ ದುಶ್ಯಾಸನ ಕರ್ಣ ಇವರ ಮೃತ್ಯು 
ಗದಾಯುದ್ದ ಮೊದಲಾದ ವೃತ್ತಾಂತಗಳು ವಿಶದವಾಗಿ ಚಿತ್ರಿತವಾಗಿವೆ. ವಸ್ತುವಿನ 
ವಿಸೃತಿಯು ರಸ ಪೋಷಣೆಗೆ ಕೆಲವು ಕಡೆ ಇಂಬು ಕೊಡದಿದ್ದರೂ ಕಥಾ ಬೆಳವಳಿಗೆಯ 
ದೃಷ್ಟಿಯಲ್ಲಿ ಪ್ರೇಕ್ಷಕರಿಗೆ ಅದು ಒಂದು ಕುಂದಾಗಿ ಕಾಣಬರುವುದಿಲ್ಲ ಆಡುವ 
ಕುರುಕ್ಷೇತ್ರ ನಾಟಕದಲ್ಲಿ ಕೃಷ್ಣ ಶಕುನಿ, ಭೀಮ ಇವರುಗಳಿಗೆ ಪ್ರಾಶಸ್ತ್ರಹೆಚ್ಚು. ಶಕುನಿಯ 


ಕೈಯಲ್ಲಿ ಸಿಕ್ಕಿದ ದುರ್ಯೋಧನ ಕೇವಲ ಒಂದು ಗೊಂಬೆಯಾಗಿದ್ದಾನೆ. ಈ ನಾಟಕದಲ್ಲಿ 


ನಾವು ಕಾಣುವುದು ಅಭಿಮಾನಧನನಾದ, ಅಜೇಯನಾದ, ಅಚಲ ನಿರ್ಧಾರಕ್ಕೆ ತಾಳಿ 
ಕಟ್ಟಿದ ವೀರ ಕೌರವನನ್ನಲ್ಲ ಕೇವಲ ಒಬ್ಬ ಸಹಾಯ ವಿನೋದಪ್ರಿಯ 
ಪ್ರಹಸನಗಾರನನ್ನು.. ಈ ಅಭಿಪ್ರಾಯವನ್ನು ಹುಟ್ಟಿಸುವುದು ಕೌರವ 
ಪಾತ್ರಾಭಿನಯಗಾರರ ಅಸಂಸ್ಕೃತ ಅಭಿನಯವೆಂಬುದನ್ನು ನಾನು 
ಮರೆಯಲಾರೆನಾದರೂ ದುರ್ಯೋಧನನಿಗೆ ಕುರುಕ್ಷೇತ್ರ ನಾಟಿಕಕರ್ತರು ಸರಿಯಾದ 
ಸ್ಥಾನವನ್ನು ಕಲ್ಪಿಸಿಕೊಟ್ಟಿದ್ದಾರೆಂದೂ ಒಪ್ಪಲಾರೆ. ಶ್ರೀ ಕೃಷ್ಣನ ಪಾತ್ರಸೃಷ್ಟಿಯಲ್ಲಿಯೂ, 
ಅಭಿಮನ್ಯು ಸುಭದ್ರಾ ಉತ್ತರೆಯರ ಚಿತ್ರಚರಿತ್ರೆಗಳಲ್ಲಿಯೂ ಶ್ರೀಯುತರು 
ಅಸಾಧಾರಣ ಕೌಶಲ್ಯವನ್ನು ತೋರಿಸಿದ್ದಾರೆ. ಗೀತಾಬೋಧಯ ದೃಶ್ಯ ಅಭಿಮನ್ಯುವಿನ 
ಸರಳ ಪ್ರಣಯ ಪ್ರಸ೦ಗಗಳ೦ತೂ ಉತ್ತಮ ಕಲಾ ಸೃಷ್ಟಿಗಳು. 


ಒಂದು ಉದಾಹರಣೆ 


ಇದುವರೆಗೆ ನಾಟಕೋಪಜೀವಿಗಳ ರಂಗಭೂಮಿಯನ್ನು ಮೆಟ್ಟುತ್ತಿದ್ದ 
ನಾಟಕಗಳ ಸಾಹಿತ್ಯಕ್ಕೂ ಇದಕ್ಕೂ ಬಹಳ ವ್ಯತ್ಯಾಸವಿದೆ. ಶ್ರೀಯುತರ ಭಾಷೆಯಲ್ಲಿರುವ 
ಕಾವ್ಯ ಮಾಧುರ್ಯ, ತೇಜಃಪುಂಜತೆ, ಗಾಂಭೀರ್ಯ, ಶಕ್ತಿ ಮುಂದೆ 
ನಾಟಕೋಪಜೀವಿಗಳಿಗೆ, ನಾಟಕಬರೆದು ಕೊಡುವವರಿಗೆ 
ಮೇಲ್ಪಂಜ್ತಯಾಗಲರ್ಹವಾಗಿದೆಯೆಂದು ಧಾರಾಳವಾಗಿ ಹೇಳಬಹುದು. 
ಮಹಾಭಾರತದ ಯೋಗ್ಯತೆಗೆ ತಕ್ಕ ಶೈಲಿಯಿಂದ ಉತ್ತಮ ನಾಟಕವನ್ನುಸೃಷ್ಟಿಸಬೇಕೆಂಬ 
ಹ೦ಬಲ ಹೆಜ್ಜೆಹೆಜ್ಜೆಗೂ ಕಾಣಬರುತ್ತದೆ. ಕೀಳು ಅಭಿರುಚಿಗೆ ಸೊಪ್ಪುಹಾಕುವುದೇ ತಮ್ಮ 
ಕರ್ತವ್ಯವೆಂದು ಬಗೆದು, ಆ ಅಭಿರುಚಿಗೆ ತಕ್ಕಂತೆ ಬರೆಯುವವರಿಗೂ, 'ನಾಲ್ಕಾಣೆ' 
ಜನತೆಯನ್ನು ತಮ್ಮ ಹಂತಕ್ಕೆ ಎತ್ತಲು ಯತ್ನಿಸದೆ ಅವರಿಗೆ ತಕ್ಕ ನಾಟಕಗಳನ್ನು 
ಬರೆಯಬೇಕು ಎ೦ದು ವಾದಿಸುವವರಿಗೂ ಈ ನಾಟಕ ತಕ್ಕ ಉತ್ತರ. ಕುಶಲನಾದ ಕವಿ 


ತನ್ನ ಪ್ರತಿಭೆಯಿ೦ದ ಸಾಮಾನ್ಯರಲ್ಲಿಯೂ ಸುಪ್ತವಾಗಿರುವ ಕಲಾ ಚೇತನಗಳನ್ನು ಹೇಗೆ 
ಜಾಗೃತಗೊಳಿಸಬಲ್ಲನೆ೦ಬುದಕ್ಕೆ ಶ್ರೀಯುತರ 'ಕುರುಕೇತ್ರ'ವೇ ತಕ್ಕ ಸಾಕ್ಷಿ. 


ಪ್ರದರ್ಶನ ವೈಭವ 


ನಾಟಕಕ್ಕೆ ತಕ್ಕ ಪ್ರದರ್ಶನ ಲಭಿಸಿದರೇನೇ ಅದರ ಕಲೆ ಸಾರ್ಥಕವಾಗುವುದು. 
ಅಂತಹ ಪ್ರಯತ್ನ ಇದರಲ್ಲಿ ನಡೆದಿದೆ ಎಂದು ಸಂತೋಷವಾಗಿ ಹೇಳಬಹುದು. 
ಶ್ರೀಮಾನ್‌ ವೀರಣ್ಣನವರು ವಿಶೇಷ ಹಣವನ್ನು ವೆಚ್ಚಮಾಡಿ ಹೊಸ ಹೊಸ ದೃಶ್ಯಗಳನ್ನು 
ಅಳವಡಿಸಿದ್ದಾರೆ. ಅವುಗಳಲ್ಲಿ ಕೃಷ್ಣನ ಶಯ್ಯಾಗ್ಯಹ, ಗೀತಾಬೋಧೆಯ ದೃಶ್ಯಗಳೆರಡೂ 
ಶ್ಲಾಘ್ಯವಾಗಿವೆ. ಭೀಷ್ಮನ ಶರತಲ್ವ ಸೂರ್ಯಾಸ್ತ ದೃಶ್ಯಗಳನ್ನು ಹಿಂದೆ ಇತರ ಸಂಘಗಳಲ್ಲಿ 
ಕ೦ಡಿದ್ದವು. ಕೊನೆಯಲ್ಲಿ ಧರ್ಮರಾಯನ ದರ್ಬಾರಿನ ದೃಶ್ಯ ಮನೋಹರವಾಗಿದ್ದಿತು. 
ಮಿತವಿಲ್ಲದ ದೃಶ್ಯನಿಯೋಜನೆ, ಹಲವು ತೆರೆಗಳ ಅನ೦ತವರ್ಣ ಪ್ರದರ್ಶನಗಳಲ್ಲಿ 
ನಟರಾಗಲೀ, ನಾಟಕವಾಗಲೀ ಕಣ್ಣಿಗೂ ಬೀಳುವುದಿಲ್ಲ. ಉತ್ತಮ ಹಿನ್ನೆಲೆಯ ಮುಂದೆ 
ಆಡಿದ 'ಗೊ೦ಬೆಯಾಟ' ವಾಗಿತ್ತು ಕುರುಕ್ಷೇತ್ರವೆ೦ದರೆ ತಪ್ಪಾಗದು. ದೃಶ್ಯ ನಿಯೋಜನೆ. 
ನಾಟಕವನ್ನೂ ನಟರನ್ನೂ ಅನುವರ್ತಿಸಬೇಕು, ಅವರಿಗೆ ಅಧೀನವಾಗಿರಬೇಕು, ಅವರ 
ಕೃತಿಗಳನ್ನು ಎತ್ತಿ ತೋರಿಸುವ ಸಾಧನದಂತಿರಬೇಕು. ಇಲ್ಲಿ ಅವುಗಳದೇ ಪ್ರಾಬಲ್ಯ 
ಕಾಣಬರುತ್ತದೆ. ಆದಷ್ಟು ಮಟ್ಟಿಗೆ ದೃಶ್ಯಗಳನ್ನು ಕತ್ತಲೆ ಬೆಳಕುಗಳ ಸಹಾಯದಿಂದ 
ನಿರ್ವಹಿಸುವುದರಿ೦ದ ವಸ್ತುಗಳ ಭಾವಸಿದ್ದಿ ಸಾಧಿಸುತ್ತದೆ. ಉದಾಹರಣೆಗಾಗಿ 
ಗೀತಾಬೋಧೆಯ ದೃಶ್ಯವನ್ನು ನೆರಳಿನಾಟದಂತೆ ಆರಂಭಿಸಬಹುದು. ರಥ ಕುದುರೆಗಳ 
ಹಿ೦ದೆ ದೊಡ್ಡದಾಗಿ ಅವುಗಳ ಆಕೃತಿ ನೆರಳಿನಲ್ಲಿ ಕಂಡುಬ೦ದ ಕೆಲವು ಕ್ಷಣಗಳ ಮೇಲೆ 
ಕೃಷ್ಣಾರ್ಜುನರ ಸಂಭಾಷಣೆ ಆರಂಭವಾದರೆ ಪ್ರೇಕ್ಷಕರ ಮನಸ್ಸಿನಲ್ಲಿ ಗಂಭೀರ ಭಾವನೆ 
ಮೂಡಲು ಸಹಾಯವಾಗುತ್ತದೆ. 


ವೇಷಭೂಷಣಗಳ ಅಸಂಬದ್ಧತೆ 


ನಟರ ವೇಷಭೂಷಣಗಳು ಯಾವ ನಿಯಮವನ್ನೂಅನುಸರಿಸಿದ೦ತಿರಲಿಲ್ಲ 
ಪೌರಾಣಿಕ ನಾಟಕಗಳಲ್ಲಿ ಈ ಬಗ್ಗೆ ಒಂದು ಕ್ರಾಂತಿಯೇ ಆಗಬೇಕು. ಅಜಂತಾ, 
ಎಲ್ಲೋರಾ, ಬಾಗ್‌ ಮೊದಲಾದ ಸ್ಥಳಗಳಲ್ಲಿರುವ ಗುಹಾ೦ತರ್ದೇವಾಲಯಗಳಲ್ಲಿರುವ 
ಚಿತ್ರಗಳ ವೇಷ ಭೂಷಣಗಳನ್ನು ಅನುಸರಿಸಬಹುದು. ಇದು ಕಾವ್ಯವಸ್ತುಗಳಿಗೆ ಒ೦ದು 
ಬಗೆಯ ಪ್ರಾಚೀನ ವಾತಾವರಣವನ್ನು ಕಲ್ಪಿಸಿಕೊಡುತ್ತದೆ. ಈ ಮಂಡಳಿಯವರು ಸ್ವಲ್ಪ 
ಅಭಿರುಚಿಯನ್ನು ವ್ಯಕ್ತ ಪಡಿಸಿ ಕೃಷ್ಣ ಅರ್ಜುನ ಕರ್ಣ, ಸುಭದ್ರೆಯರನ್ನಲ೦ಕರಿಸಿದ್ದರು. 
ಆದರೆ ಒಟ್ಟಿನಲ್ಲಿ ಯಾವ ವ್ಯವಸ್ಥೆಯೂ ಕಾಣಬರುತ್ತಿರಲಿಲ್ಲ. ಸೈಂಧವನ ವೇಷ ಗ್ರೀಕ್‌ 
ವೀರನಂತೆ, ಶಕುನಿಯ ವೇಷ ರಜಪೂತ ಸರದಾರನಂತೆ, ದುರ್ಯೋಧನನ ವೇಷ 
ಮುಸಲ್ಮಾನ ನವಾಬನಂತೆ, ಭೀಮನ ವೇಷ ಭೂತೋಚ್ಚಾಟನ ಮಾಡುವ 
ಗಾರುಡಿಗನಂತೆ ಇದ್ದುದು ರಸಪೋಷಣೆಗೆ ಸಹಕಾರಿಯಾಗಿರಲಿಲ್ವ. ಶ್ರೀಮಾನ್‌ 
ವೀರಣ್ಣನವರ೦ತಹ ಸಾಹಸಿಗರು ಈ ವಿಚಾರದಲ್ಲಿ ತಿಳಿದವರ ಸಲಹೆಯನ್ನು 
ತೆಗೆದುಕೊಂಡು ವೇಷಭೂಷಣಗಳನ್ನು ಅಳವಡಿಸುವುದುತ್ತಮ. 


ಪಾತ್ರಕ್ಕೆ ನಟನಾಗಬೇಕು 


ನಾಟಕಕ್ಕೆ ಕಾವ್ಯವೆಷ್ಟು ಮುಖ್ಯವೋ ನಟರೂ ಅಷ್ಟೇ ಮುಖ್ಯ. ಅನೇಕ ಸಲ 
ಉತ್ತಮ ನಟವರ್ಗ ಕವಿಯ ದೋಷಗಳನ್ನು ಮುಚ್ಚಿ ಕಾವ್ಯ ರಂಗದಲ್ಲಿ 
ಯಶಸ್ವಿಯಾಗುವಂತೆ ಮಾಡುತ್ತದೆ. ಈ ನಾಟಕದ ನಟಬಳಗ ತೀರಾ 
ಅಸಮರ್ಪಕವಾಗಿದ್ದಿಕೆ೦ದು ವಿಷಾದದಿ೦ದ ಹೇಳಬೇಕಾಗಿದೆ. ಭೀಮ ದುರ್ಯೋಧನ, 
ದ್ರೌಪದಿ ಇವರುಗಳನ್ನು ಬದಲಾಯಿಸಲೇ ಬೇಕು. ಭೀಮನ ಪಾತ್ರಕ್ಕೆ ಈ ನಟರು ದೊಡ್ಡ 


ಅಪವಾದ. 'ಮಿತಿ' ಯೆಂಬ ವಸ್ತುವೊಂದಿದೆಯೆಂಬುದನ್ನು ಕಲಾಪ್ರೇಮಿ 
ಅರಿಯುವವರೆಗೆ ಅವನಿಗೆ ರಂಗದಮೇಲೆ ಎಡೆಯಿಲ್ಲ ಭೀಮನ 
ಪಾತ್ರಾಭಿನಯಗಾರರು ಇನ್ನೂ 'ಬಯಲಾಟಿ- ಭಾಗವತರಾಟ' ದ ದರ್ಜೆಯಲ್ಲಿಯೇ 
ಇದ್ದಾರೆ. ದುರ್ಯೋಧನನ ಪಾತ್ರಾಭಿನಯಗಾರರು ಹಾಸ್ಯಾಭಿನಯಗಾರರು ಮತ್ತು 
ಸಂಘದ ಒಡೆಯರು. ಪಾತ್ರಕ್ಕೆ ತಕ್ಕ ಗಾಂಭೀರ್ಯ, ಮಾತುಗಾರಿಕೆ, ರೂಪ, ಒಂದೂ 
ಇವರಲ್ಲಿ ಇಲ್ಲ ನಟರು ತಮ್ಮ ಯೋಗ್ಯತೆಯ ಮಿತಿಯನ್ನರಿತು ಅದಕ್ಕನುಗುಣವಾದ 
ಪಾತ್ರವನ್ನೇ ವಹಿಸಬೇಕು. ದ್ರೌಪದಿ ಪಾತ್ರಾಭಿನಯ ಮಾಡಿದವರು ಮೊದಲು 'ಬಾಲ 
ಬೋದೆ'ಯ ಅಭ್ಯಾಸಕ್ಕೆ ಆರಂಭಿಸಬೇಕು. ಇವರ ಬಾಯಲ್ಲಿ ಮಾತುಗಳು ಮುರಿದು 
ಮುರಿದು ಬೀಳುತ್ತವೆ. ಅಲ್ಲದೆ ತಾನು ನಿಂತಿರುವುದು ರಂಗದ ಮೇಲೆ ಸಾವಿರಾರು 
ಪ್ರೇಕ್ಷಕರ ಎದುರಿನಲ್ಲಿಎ೦ಬುದನ್ನುಮರೆತು ಸಹ ನಟರೊಂದಿಗೆ 'ದ್ರೌಪದಿ' ಕುಚೇಷ್ಟೆಗೆ 
ಆರಂಭಿಸಿಬಿಡುತ್ತಾಳೆ. ಕೃಷ್ಣನ ಪಾತ್ರಾಭಿನಯಗಾರರಿಗೆ ರೂಪಸಂಪತ್ತಿಲ್ಲದಿದ್ದರೂ, 
ಅರ್ಜುನನ ಪಾತ್ರಾಭಿನಯಗಾರರಿಗೆ ವೀರರಸೋತ್ಪಾದನೆಯ ಶಕ್ತಿಯಿಲ್ಲದಿದ್ದರೂ 
ಇಬ್ಬರೂ ಉತ್ತಮ ನಟರು, ಉತ್ತಮ ಗಾಯಕರು. ಶುದ್ಧವಾದ ಉಚ್ಛಾರಣೆ, 
ಗಂಭೀರವಾದ ಅಭಿನಯ, ಪಾತ್ರದಲ್ಲಿ ತಲ್ಲೀನತೆಗಳಿಂದ ಇವರು ಪ್ರೇಕ್ಷಕರ 
ಅಭಿಮಾನಕ್ಕೆ ಅರ್ಹರು. ಕರ್ಣ, ಶಕುನಿ, ಸುಭದ್ರಾ ಪಾತ್ರಗಳನ್ನಭಿನಯಿಸಿದ ಮೂವರೂ 
ರಂಗದ ಕಲೆಯಲ್ಲಿ ನುರಿತವರು, ಅದರ ರಹಸ್ಯವನ್ನು ಅರಿತವರು. ಅಭಿಮನ್ಯುವಿಗೆ 
`ಹುಮ್ಮಸು' ಹೆಚ್ಚು. ಉತ್ತರೆಯ ಗಾ೦ಭೀರ್ಯ ಅಭಿಮನ್ಯವಿಗೆ ಸ್ವಲ್ಪ ಅಭಿಮನ್ಯುವಿನ 
ವಿದ್ಯುಶ್ಯಕ್ತಿ ಉತ್ತರೆಗೆ ಸ್ವಲ್ಪ ಬಂದರೆ ಇಬ್ಬರೂ ಉತ್ತಮ ನಟರಾಗುತ್ತಾರೆ. ಈ ನಾಟಕದಲ್ಲಿ 
ಬರುವ ಸೇನಾನಿ-ಅವನ ಹೆ೦ಡತಿಯ ಹಾಸ್ಯ ಕೇವಲ ಅನವಶ್ಯಕ, ಅಲ್ಲದೆ ಶುದ್ಧ 
ಕೀಳುದರ್ಜೆಗೆ ಸೇರಿದುದು. ಸೇನಾನಿ ಮಾಡಿದ ನಟನಿಗೆ ಅಂಕೆ ಆತಂಕಗಳೊಂದೂ 
ಇದ್ದಹಾಗೆ ಕಾಣಬರಲಿಲ್ಲ 


ಹಾರೈಕೆ 


ಒಟ್ಟಿನಲ್ಲಿ ನಾಟಕವು ಉತ್ತಮವಾಗಿದೆಯೆನ್ನಬಹುದು. ಈ ದೋಷಗಳ 
ಸುಧಾರಣೆಗೆ ಸಂಘದ ಒಡೆಯರು ಮನಸ್ಸುಕಿತ್ತರೆ `ಕುರುಕ್ಷೇತ್ರ' ಕನ್ನಡ ರಂಗಭೂಮಿ 
ಹೆಮ್ಮೆಪಡುವ ಒಂದು ನಾಟಕವಾಗಬಹುದು. ಈಗಿರುವ ಆರು ಘಂಟೆ ನಾಟಕವನ್ನು೩- 
೪ ಘಂಟೆಗಿಳಿಸುವುದು ಉತ್ತಮ. ನಟರ ಆರೋಗ್ಯ ಪ್ರೇಕ್ಷಕರ ತಾಳ್ಮೆ ಎರಡು ಕಡೆಗೂ 
ಪ್ರದರ್ಶನಗಾರರು ಗಮನಕೂಡಬೇಕು. 


ಕನ್ನಡ ಕಲಾಭಿಮಾನಿಗಳು ಈ ನಾಟಕವನ್ನು ನೋಡಬೇಕು. ಇದರಲ್ಲಿರುವ 
ವೈಭವ, ಉತ್ತಮ ಸಾಹಿತ್ಯ ಎರಡು ದೃಷ್ಟಿಯಿ೦ದಲೂ ನೋಡಬೇಕು. ಮತ್ತು ಉತ್ತಮ 
ಸಾಹಿತ್ಯ ನಾಟಕಕ್ಕೆ ಈ ಬಗೆಯ ಅಪೂರ್ವ ಮನ್ನಣೆಯನ್ನು ತೋರಿಸುವ ಶ್ರೀಮಾನ್‌ 
ವೀರಣ್ಣನವರು ಮುಂದೆಯಾದರೂ ಇದೇ ಮೇಲ್ಪ್ಬಂಜ್ತಯನ್ನನುಸರಿಸುವಂತೆ 
ಪ್ರೇರೇಪಿಸಬೇಕು.”* 


ಆಂಧ್ರ ದಿಗ್ವಿಜಯ ಮಾಡಿಬರುತ್ತಾ ವೀರಣ್ಣನವರು ಜತೆಯಲ್ಲಿ 
'ಕರ್ನಾಟಿಕಾಂಧ್ರನಾಟಿಕಸಾರ್ವಭೌಮ' ಪ್ರಶಸ್ತಿಯನ್ನುರಾಜಮಹೇಂದ್ರಿಯಲ್ಲಿಪಡೆದು 
ಬಂದರು. 


ಕನ್ನಡ ನಾಟಿಕರಂಗಕ್ಕೆ ವೀರಣ್ಣನವರ ಸೇವೆ ಎಷ್ಟು ಅಧಿಕವೊ ಅಷ್ಟೇ 
ಅಧಿಕವಾಗಿದೆ ಚಲನಚಿತ್ರರಂಗಕ್ಕೆ ಅವರು ಮಾಡಿರುವ ಉಪಕಾರ. 'ಕಬೀರದಾಸ', 
'ಅವನ ಪ್ರಣಯ' ಚಿತ್ರಗಳನ್ನು ನಿಶ್ಶಬ್ದ ಚಿತ್ರಗಳ ಕಾಲದಲ್ಲಿ ಸಿದ್ಧಗೊಳಿಸಿದರು. ಆಗಲೇ 
ಒಂದು ಸ್ಟುಡಿಯೋ ನಿರ್ಮಾಣದಲ್ಲಿ ತೊಡಗಿ ಸಾವಿರಾರು ರೂಪಾಯಿಗಳನ್ನು 
ಕಳೆದುಕೊಂಡರು. ಚಲನಚಿತ್ರ ರಂಗದಲ್ಲಿ ಆರಂಭದಲ್ಲಿಯೇ ಆದ ಕಟು 
ಅನುಭವದಿಂದ ವೀರಣ್ಣನವರು ಎದೆಗುಂದಲಿಲ್ಲ. ಕಷ್ಟನಷ್ಟಗಳು ಅವರ 


6 ವಿಶ್ವಕರ್ನಾಟಕ ೨೧-೧-೩೫ 


ಉತ್ಸಾಹವನ್ನು ಇಮ್ಮಡಿಸಿದವು. ೧೯೪೦ರಲ್ಲಿ 'ಸುಭದ್ರಾ' ೧೯೪೨ರಲ್ಲಿ 'ಜೀವನ 
ನಾಟಕ'--೧೯೪೫ರಲ್ಲಿ' ಮಲ್ಲಮ್ಮ ಚಿತ್ರಗಳನ್ನುಹೊರಡಿಸಿ ಕರ್ನಾಟಿಕದಲ್ಲಿ ಚಲನಚಿತ್ರ 
ಉದ್ಯಮ ತಲೆಯೆತ್ತಲು ನೆರವಾದರು. ನೂರಾರು ಕನ್ನಡ ಕಲಾವಿದರಿಗೆ ಪ್ರತಿಭೆಯ 
ಪ್ರಕಾಶನಕ್ಕೆ ಅವಕಾಶ ದೊರೆಯಿತು. 


ಈಯೆಲ್ಲಸೇವೆಯನ್ನು ಗೌರವಿಸಿ ಆಳುವ ಮಹಾಸ್ವಾಮಿಯವರು ೧೯೪೨ರಲ್ಲಿ 
ವೀರಣ್ಣನವರಿಗೆ 'ನಾಟಕರತ್ನ' ಎ೦ಬ ಬಿರುದನ್ನು ಉಚಿತ ಸನ್ಮಾನದೊಂದಿಗೆ 
ದಯೆಪಾಲಿಸಿದರು. ವೀರಣ್ಣನವರು ಅರಮನೆ, ಗುರುಮನೆ, ಜನಮನೆಗಳಿಂದ 
ಗೌರವಿತರಾದರು. 


ಗೌರವ, ಕೀರ್ತಿ, ಧನ ವೀರಣ್ಣನವರ ಪಾಲಿಗೆ ಯಥೇಚ್ಛವಾಗಿ ದೊರೆತಿದೆ. 
ಅವರಿಗೆ ಲಭಿಸಿರುವ ಯಶಸ್ಸಿನಲ್ಲಿ ಒ೦ದ೦ಶ ಇತರರಿಗೆ ದೊರೆತರೂ ಅವರನ್ನು 
ಹಿಡಿಯುವುದು ಕಷ್ಟ ಆದರೆ ಇಂದಿಗೂ ನಾಟಕ ರತ್ನರು--ನಾಲ್ಕಾರು ನಾಟಕಶಾಲೆಗಳ 
ಮಾಲೀಕರು-- ಶ್ರೀಮಂತರು ಆದ ವೀರಣ್ಣನವರು ಎಂದಿನಂತೆ ಇದ್ದಾರೆ. ಅದೇ 
ಸರಳತನ, ಅದೇ ನಿರಹಂಕಾರ, ಅದೇ ವಿದ್ವತ್ಛೈ €ಮ. 


ವೀರಣ್ಣನವರು ಕೈತುಂಬ ಗಳಿಸಿದರು. ಕೈತುಂಬ ಬಳಸಿದರು. ಅವರ 
ದಾನಧರ್ಮಕ್ಕೆ ಮಿಗಿಲಿಲ್ಪ್ಲ ಅಳತೆಯಿಲ್ಲ ಅವರ ಉಪಕಾರಕ್ಕೆ ಖಣಿಯಾಗದ 
ಸಂಸ್ಥೆಯಿಲ್ಪ ಅದೊಂದು ಬಡವರ ಕಾಮದೇನು ಕಲಾವಿದರ ಕಲ್ಪವೃಕ್ಷ ದೇಹೀ 


ಎಂದವರಿಗೆ ನಾಸ್ತಿ ಎನ್ನುವುದು ವೀರಣ್ಣನವರ ಜಾಯಮಾನದಲ್ಲಿಲ್ಲ ಇವರ 
ದಾನಧರ್ಮದ ಅಂಕೆ ಸಂಖ್ಯೆಯನ್ನು ಎಣಿಸಿದರೆ ಕೆಲವು ಲಕ್ಷಗಳಾಗಬಹುದು. 


ವೀರಣ್ಣನವರ ಉದಾತ್ತ ಹೃದಯಕ್ಕೆ ಒ೦ದು ನಿದರ್ಶನ ಸಾಕು. 'ಜೀವನ 
ನಾಟಕ' ಪ್ರದರ್ಶನಕ್ಕೆ ಸಿದ್ಧವಾಗುತ್ತಿದ್ದ ಕಾಲ. ಸುಮಾರು ಒಂದು ವರ್ಷ ವೀರಣ್ಣ ನವರ 
ಜತೆ ದುಡಿದ ಅನುಭವ ನನಗಿದೆ. ಆಗ ಬಾಲಗ೦ಧರ್ವರ ಕಂಪೆನಿ ಬೆ೦ಗಳೂರಿಗೆ 


ಬಂದಿತ್ತು. ವೀರಣ್ಣನವರ ಶಿವಾನಂದ ನಾಟಕ ಶಾಲೆಯಲ್ಲಿ ನಾಟಿಕಗಳಾದವು. 
ಬಾಲಗ೦ಧರ್ವರ ದುರದೃಷ್ಟದಿಂದ ಏನೂ ಹಣ ಸಿಗಲಿಲ್ಲ. ಪ್ರತಿದಿನದ ನಾಟಕಕ್ಕೆ ೨೦- 
೨೫ರೂ ಕಾಣುವುದು ಕಷ್ಟವಾಗಿತ್ತು. ನಾಟಕ ಶಾಲೆಯ ಬಾಡಿಗೆ ಕೆಲವು 
ಸಾವಿರಗಳವರೆಗೆ ಏರಿತ್ತು. ಗ೦ಧರ್ವರ ಕಂಪೆನಿ ಬೆ೦ಗಳೂರು ಬಿಡಲು ನಿಶ್ಚಯಿಸಿದರು. 
ನಾಟಕ ಶಾಲೆಯ ವ್ಯವಸ್ಥಾಪಕರು ಬಾಡಿಗೆ ಹಣ ಕೊಟ್ಟಿ ಹೊರತೂ ಸಾಮಾನುಗಳನ್ನು 
ಸಾಗಿಸುವುದಕ್ಕೆ ಅವಕಾಶ ಕೊಡುವುದಿಲ್ಲವೆ೦ದರು. 


ನಾಟಕರತ್ನ ವೀರಣ್ಣ 


ಜಿ. ಎಚ್‌. ವೀರಣ್ಣ 


ಒಂದು ದಿನ ನಾವೆಲ್ಲ ವೀರಣ್ಣನವರ ಕಛೇರಿಯಲ್ಲಿ ಮಾತನಾಡುತ್ತ 
ಕುಳಿತಿದ್ದಂತೆ ಗಂಧರ್ವ ಬಂದರು. ವೀರಣ್ಣನವರು ಅತ್ಯಂತ ಗೌರವಾದರಗಳಿಂದ 
ಅವರನ್ನು ಬರಮಾಡಿಕೊಂಡು ಅವರ ಕರುಣ ಕಥೆಯನ್ನು ಕೇಳಿದರು. 'ದಯೆಯಿಟ್ಟು 
ಸಾಮಾನು ಕೊಡಿಸಿದರೆ ಮುಂದಿನ ಕ್ಯಾಂಪಿನಲ್ಲಿ ನಾಟಕ ಮಾಡಿ ಹಣ ಕಳುಹಿಸುತ್ತೇವೆ” 
ಎಂದರು ಗಂಧರ್ವ. ವೀರಣ್ಣನವರ ಕಣ್ಣುಗಳು ತೇವಗೊಂಡಿದ್ದವು. ಗಂಧರ್ವರ ಕ್ಕೆ 


೪ 
ಹಿಡಿದು 'ನೀವು ಏನೂ ಕೊಡಬೇಡಿ ಸಾಮಾನುಗಳನ್ನು ಅವಶ್ಯಕ ತೆಗೆದುಕೂಂಡು 


ಹೋಗಿ. ನಾಟಕ ಕಲೆಗೆ ನೀವು ಮಾಡಿರುವ ಸೇವೆಗೆ ನಾನು ಇಷ್ಟಾದರೂ ಗೌರವ 
ತೋರಿಸಬೇಡವೇ' ಎಂದರು. ಗಂಧರ್ವರು ಹೊರಟು ಹೋದಮೇಲೆ ನಮ್ಮ ಕಡೆ 
ತಿರುಗಿ 'ದೊಡ್ಡ ಮನುಷ್ಯ. ಇಂತಹ ಕಷ್ಟ ಗಂಧರ್ವರಂತಹ ಮಹನೀಯನಿಗೆ 
ಬರಬಾರದು ಸ್ಥಾಮಿ' ಎಂದರು. ತಮ್ಮ ಅತ್ಯುನ್ನತ ಸ್ಥಿತಿಯಲ್ಲಿಯೂ ಹಿಂದಿನ ಕಷ್ಟಗಳನ್ನು 
ಮರೆಯದಿರುವುದು ಹೆಚ್ಚಿನ ಗುಣ. 


ವೀರಣ್ಣನವರ ಬಗ್ಗೆ ನನಗೆ ಆಶ್ಚರ್ಯವನ್ನುಂಟುಮಾಡಿರುವ ವಿಷಯಗಳು 
ಕೆಲವಿವೆ. ಅವರಿಗೆ ಪುಸ್ತಕ ಓದುವ ಚಟ ಬಹಳ. ಓದಿದ ಪುಸ್ತಕಗಳ ಕೆಲವನ್ನು 
ನನ್ನೊಂದಿಗೆ ಚರ್ಚಿಸಿದ್ದಾರೆ. ಚರ್ಚೆಯಲ್ಲಿ ಅವರು ತೋರುವ ಜಾಣತನ ಪಂಡಿತರನ್ನು 
ನಾಚಿಸುತ್ತದೆ. ಅವರ ಪಲ್ಲವಿ 'ನಾನೇನು ಸ್ವಾಮಿ ನಾಟಿಕದೋನು- ವಿದ್ಯಾವಂತನಲ್ಪ 
ಅಜ್ಞ' ನಿಜವೇ ಎ೦ದು ನಾನು ಹಲವು ಸಲ ಆಶ್ಚರ್ಯಪಟ್ಟಿದ್ದೇನೆ. 


ವೀರಣ್ಣನವರು ಶತಾವಧಾನ--ಅಷ್ಟಾವಧಾನಗಳನ್ನು ಕಲಿತಿಲ್ಲ- ಆದರೆ 
ಮಾಡಬಲ್ಲರು. ಅವರ ನಾಟಕ ನಡೆದಿರುತ್ತದೆ. ಬರುವವರು ಬರುತ್ತಿರುತ್ತಾರೆ 
ಹೋಗುವವರು ಹೋಗುತ್ತಿರುತ್ತಾರೆ. ಎಲ್ಲರ ಕೈಯಲ್ಲೂ ವೀರಣ್ಣನವರು 
ಮಾತನಾಡುತ್ತಿರುತ್ತಾರೆ. ಪಾತ್ರದ ವೇಳೆ ಬಂತೆ೦ದರೆ ರ೦ಗವೇದಿಕೆಗೆ ಧಾವಿಸುತ್ತಾರೆ. 
ಪಾತ್ರ ಮುಗಿಸಿ ಮತ್ತೆ ಬಂದು ಸಂಭಾಷಣೆಯಲ್ಲಿ ಬೆರೆಯುತ್ತಾರೆ. 


ಎಂಥೆಂಥ ಸಂದರ್ಭ, ಸನ್ನಿವೇಶ ಬಂದರೂ ವೀರಣ್ಣನವರು 
ಧೃತಿಗೆಡುವುದಿಲ್ವ ನಿರ್ಧಾರ ಅಚಲ. ಒಮ್ಮೆ ಒ೦ದು ನಿರ್ಧಾರಕ್ಕೆ ಬಂದರೆಂದರೆ ಯಾರು 
ಏನು ಹೇಳಿದರೂ ಬದಲಾಯಿಸುವುದಿಲ್ಲ ಎಲ್ಲರ ಮಾತಿಗೂ ಕಿವಿಗೊಡುತ್ತಾರೆ--ಆದರೆ 
ತಮಗೆ ಸೂಕ್ತ ತೋರಿದುದನ್ನೇ ಮಾಡುತ್ತಾರೆ. ಯಾರ ಮನಸ್ಸನ್ನೂ 
ನೋಯಿಸಲಿಚ್ಚಿಸುವುದಿಲ್ವ ಎಲ್ಲರನ್ನೂ ಮೆಚ್ಚಿಸಲೆತ್ಲಿಸುತ್ತಾರೆ. ಇದರಿಂದ ಹಲವು ವೇಳೆ 
ಯಾರನ್ನೂ ಮೆಚ್ಚಿಸದೆ ಹೋಗುವುದೂ ಉಂಟು. 


ವೀರಣ್ಣನವರು ೪೫--೪೬ ವರ್ಷಕಾಲ ರಂಗಭೂಮಿಯ ಸೇವೆ ಮಾಡಿದ್ದಾರೆ. 
ಹಲವು ಪಾತ್ರಗಳನ್ನಭಿನಯಿಸಿದ್ದಾರೆ. ಕೆಲವು ಸಲ ಗ೦ಭೀರ ಪಾತ್ರಗಳಿಗೆ ಕೈಹಾಕಿದುದೂ 
ಉಂಟು. ಕುರುಕ್ಷೇತ್ರ ನಾಟಕದಲ್ಲಿ ದುರ್ಯೋಧನ ಪಾತ್ರವನ್ನು ಒಂದೆರಡು ಸಲ 
ಅಭಿನಯಿಸಿದರು. ಆದರೆ ಅಂತಹ ಪಾತ್ರಗಳು ತಮಗಲ್ಲವೆಂದರಿತು ಅವುಗಳನ್ನು 
ಬಿಟ್ಟರು. ಈ ಯುಕ್ತಾಯುಕ್ತಜ್ಞಾನ, ವಿಮರ್ಶೆಗೆ ಮನಸ್ಸುಗೊಟ್ಟು ತಮ್ಮಓರೆಕೋರೆಗಳನ್ನು 
ತಿದ್ದಿಕೊಳ್ಳುವ ಮನೋಭಾವ ವೀರಣ್ಣನವರ ಶ್ರೇಯಸ್ಸಿಗೆ ಬಹುಮಟ್ಟಿಗೆ 
ಕಾರಣಗಳಾಗಿವೆ. 


ಅಭಿನಯದಲ್ಲಿ ಹಾಸ್ಕರಸಾಭಿನಯ ಬಹಳ ಸುಲಭವೆಂದೂ, ಕಡಿಮೆ 
ವರ್ಗದ್ದೆಂದೂ ಕೆಲವರು ತಪ್ಪು ಅಭಿಪ್ರಾಯ ತಳೆದಿದ್ದಾರೆ. ಉದಾತ್ತ ನಾಯಕನ ಪಾತ್ರ 
ಅಭಿನಯಿಸಬಹುದು--ಆದರೆ ಸಾಮಾನ್ಯಜೀವಿಯ ಪಾತ್ರ ಅಭಿನಯಿಸುವುದು ತುಂಬ 
ಕಷ್ಟ. ಹಾಸ್ಕಾಭಿನಯಕಾರ ಅಪಾರ ಅನುಭವಿಯಾಗಿರಬೇಕು. ಲೋಕದ ನಡತೆಯನ್ನು 
ಚೆನ್ನಾಗಿ ಬಲ್ಲವನಾಗಿರಬೇಕು. ಅವುಗಳಿಗೆ ಹಾಸ್ಯದ ಕು೦ದಣವಿಟ್ಟು ಕಾಣಿಸಬಲ್ಲ 
ಕುಶಲಶಿಲ್ಪಿಯಾಗಿರಬೇಕು. ಸದಾರಮೆ ನಾಟಕದಲ್ಲಿ ವೈಶ್ಯನ ಪಾತ್ರ ವಹಿಸುತ್ತಾರೆ 
ವೀರಣ್ಣನವರು. ವೈಶ್ಯನೊಬ್ಬನ ಭೀರು ಸ್ವಭಾವ, ದುರಾಸೆ, ಅಸತ್ಯ ಪ್ರಿಯತೆಯನ್ನು 
ವೀರಣ್ಣನವರ ಹಾಗೆ ಯಾರೂ ಅಭಿನಯಿಸಲಾರರು. ಸದಾರಮೆಯಲ್ಲಿ ಸಿ೦ಹಾಸನ 
ದೊರಕಿಸಿಕೊ೦ಡ ಆದಿಮೂರ್ತಿ, ಅದರ ಮೇಲೆ ಹತ್ತಿ ಕೂಡುತ್ತಾನೆ. ಅರಸನ೦ತಲ್ಲ-- 
ವೈಶ್ಯನ೦ತೆ. ಕುಕ್ಕರುಗಾಲಿನಲ್ಲಿ ಕುಳಿತು, ಕತ್ತಿಯನ್ನು ತಕ್ಕಡಿಯಂತೆ ಹಿಡಿಯುತ್ತಾನೆ. ಈ 
ದೃಶ್ಯವೇ ಸಾಕು ವೀರಣ್ಣನವರ ಸಮಾಜದರ್ಶನಕ್ಕೆ ದೃಷ್ಟಾಂತ. ಸ್ವಾಮಿನಿಷ್ಠೆಯಲ್ಲಿ ಅವರು 
ಅಭಿನಯಿಸುವ ಮುಸಲ್ಮಾನ ಪಾತ್ರದ ಅಭಿನಯ ಉಚ್ಚ ದರ್ಜೆಗೆ ಸೇರಿದ್ದು ಬೇರೆ 
ಸಂಸ್ಕೃತಿಗೆ ಸೇರಿದ ಒಬ್ಬ ವ್ಯಕ್ತಿಯ ಸ್ವಭಾವ ನಿರೀಕ್ಷೆಯನ್ನು ಅತ್ಯಂತ ಸೂಕ್ಷ್ಮವಾಗಿ 
ವೀರಣ್ಣನವರು ಕಾಣಿಸುತ್ತಾರೆ. ಇವರ ಪ್ರಭಾಮಣಿ ನಾಟಕದ ವಿರೋಚನ ಅರೆಹುಚ್ಚ. 
ಮ್ಯಚ್ಚಕಟಿಕದ 'ಶಕಾರ'ನಂತೆ. ಒಮ್ಮೊಮ್ಮೆ ವಿರೋಚನ ಕಡುಜಾಣನಂತೆ 
ನುಡಿಯುತ್ತಾರೆ, ಒಮ್ಮೊಮ್ಮೆ ತನ್ನ ನಿಜಗುಣವನ್ನು ಬಯಲಿಗಿಡುತ್ತಾನೆ. ಈ ದ್ವಂದ್ವವನ್ನು 


ವೀರಣ್ಣನವರು ಬಹಳ ರಸವತ್ತಾಗಿ ಚಿತ್ರಿಸುತ್ತಾರೆ. ಸದಾರಮೆ ನಾಟಕದ 'ಕಳ್ಳ'ನ 
ಪಾತ್ರವಂತೂ ವೀರಣ್ಣನವರ ಖಾಸಾಪಾತ್ರ. ಈ ಪಾತ್ರವನ್ನೊಮ್ಮೆ ವಿಮರ್ಶಿಸುತ್ತಾ 'ಕಳ್ಳನ 
ಪಾತ್ರದಲ್ಲಿ ವೀರಣ್ಣನವರು ನಿರೂಪಿಸುವ ಹಾಸ್ಯ ಬಹಳ ಕೀಳು ವರ್ಗದ್ದು ತನ್ನ ಮತ್ತು 
ಸದಾರಮೆಯ ಮಧುರ ಮೈತ್ರಿಯನ್ನು ವರ್ಣಿಸುತ್ತಾ ಕಳ್ಳ 'ಬೀಡಿ ಬೆಂಕಿ ಪೊಟ್ಟಣ ಇದ್ದ 
ಹಾಗೆ ಇದ್ದೆವಲ್ಲೇ--ಇಡ್ಲಿ ಚಟ್ಟಿ ಇದ್ದ ಹಾಗೆ ಇದ್ದೆವಲ್ಲೇ' ಮೊದಲಾದ ಹೀನ 
ಉಪಮೆಗಳನ್ನು ಕೊಡುತ್ತಾನೆ' ಎ೦ದು ನಾನು ಖೀಕಿಸಿದ್ದೆ ಕಳ್ಳನ ಪಾತ್ರಕ್ಕೆ ಈ ಟೀಕೆ 
ಸಲ್ಲದು. ಕುಮತಿಯೂ, ಕುಸ೦ಸ್ಕ್ಯತನೂ, ರೂಕ್ಷನೂ ಆದ ಕಳ್ಳ ಇಂತಹ 
ಉಪಮೆಗಳನ್ನಲ್ಲದೆ 'ನಾವು ವಸಂತ, ಕೋಕಿಲ ಇದ್ದ ಹಾಗೆ ಇದ್ದೆವಲ್ಲೆ' ಎಂದು 
ಹೇಳಲಾರ. ವೀರಣ್ಣನವರ ನಿರೂಪಣೆ ಕಳ್ಳನ ಪಾತ್ರದ ಸ್ವಭಾವಾನುಗುಣವಾಗಿ 
ಸಮಯೋಚಿತವಾಗಿದೆಯೆಂದು ನನ್ನ ಪುನರ್ವಿವೇಚಿತ ಅಭಿಪ್ರಾಯ. 


ಸಂಸ್ಕೃತ ಹಾಸ್ಯಗಾರರೊಬ್ಬರು ವೇಶ್ಯಾಗೃಹದ ಮಧ್ಯಸ್ಥಗಾರನ ಪಾತ್ರವಹಿಸಿ 
ಅಭಿನಯಿಸುವುದನ್ನು ನಾನು ಕಂಡಿದ್ದೇನೆ. ಅದನ್ನು 'ವೀರಣ್ಣನವರು' 
'ಗುಲೇಬಕಾವಲಿ' ನಾಟಕದಲ್ಲಿ ವಹಿಸುವ ಅದೇ ಬಗೆಯ. ಪಾತ್ರಕ್ಕೆ 
ಹೋಲಿಸಿನೋಡಬೇಕು. ಅಂತಹ ಕಠಿಣ ಪಾತ್ರವನ್ನೂ ಅಶ್ಲೀಲಮಯ ಮಾಡದೆ 
ಹಿತವಾಗಿ ಮಿತವಾಗಿ ವೀರಣ್ಣನವರು ಅಭಿನಯಿಸುತ್ತಾರೆ. 


ವೀರಣ್ಣನವರು ಹಾಸ್ಯ ಪಾತ್ರಗಳಲ್ಲಿ ಕಂಡುಬರುವ ಅನುಭವ ದರ್ಶನ 
ಅಂತರಂಗ ವಿವೇಚನೆ ಸಾಮಾಜಿಕ ಸ್ಥಿತಿಗತಿಗಳ ಲಕ್ಷ್ಯ ಸ್ತೋತ್ರಾರ್ಹವಾದುವಾಗಿವೆ. 


ನಮ್ಮ ನಟರನ್ನು ಸಾಮಾನ್ಯವಾಗಿ  ವಿಲಾಯಿತಿಯ ನಟರಿಗೆ 
ಹೋಲಿಸುವುದು೦ಟು, ವೀರಣ್ಣನವರನ್ನು 'ಕರ್ನಾಟಕದ ಚಾರ್ಲಿ ಚಾಪ್ಟಿನ್‌' ಎಂದು 
ಕೆಲವರು ಕರೆದಿದ್ದಾರೆ. ಚಾರ್ಲಿ ಶ್ರೇಷ್ಠ ದರ್ಜೆಯ ಹಾಸ್ಯಗಾರ. ಕರುಣಾಮಯ 
ಹಾಸ್ಯೋತ್ಪಾದನೆಯಲ್ಲಿ ಅವನು ಪರಮಸಿದ್ಯ ಆದರೆ ವೀರಣ್ಣನವರ ವಿವಿಧತೆ 
ಅವನಲ್ಲಿಲ್ಲ ಮಾಣವಕ, ಕಳ್ಳ ಬ್ರಾಹ್ಮಣ, ಮುಸಲ್ಮಾನ, ವೈಶ್ಯ ವಿರೋಚನ ಪಾತ್ರಗಳು 


ಒಂದೊಂದೂ ಒಂದೊಂದು ಬಗೆ, ಸಂಪ್ರದಾಯಕ್ಕೆ ಸೇರಿದವು. ಚಾರ್ಲಿ ಒಬ್ಬ 
ಹಾದಿಹೋಕನ ಪಾತ್ರದಲ್ಲಿ ತನ್ನೆಲ್ಲ ಸಿದ್ದಾಂತ ಅನುಭವಗಳನ್ನಡಗಿಸಿಬಿಡುತ್ತಾನೆ. 
ಸಮಾಜದ ವಿವಿಧವರ್ಗದ ವ್ಯಕ್ತಿಗಳನ್ನು ಅವನು ಚಿತ್ರಿಸಲಾರ. ಅವನಲ್ಲಿ ವಿಸ್ತಾರವಿಲ್ಪ 
ಆಳವಿದೆ. ವೀರಣ್ಣನವರಲ್ಲಿ ಆಳ, ವಿಸ್ತಾರಗಳೆರಡರ ಸ೦ಗಮವಿದೆ. 


ಅಂದು ವೀರಣ್ಣನವರು ಬಯಸುವುದು ಕಾಲದ ಪರಿಸ್ಥಿತಿಗೆ 
ಹೊಂದಿಕೊಂಡಿರುವ ನಾಟಕಗಳು. ಜನಗಳ ಮನಸನ್ನು ಹೊಡೆದೆಬ್ಬಿಸುವಂತಹ 
ಕಲಾಕೃತಿಗಳನ್ನು. ಬೆಂಗಳೂರಿನಲ್ಲಿ ಶಾಶ್ವತ ನಾಟ್ಯ ಮಂದಿರವನ್ನು ಸ್ಥಾಪಿಸಿ ಹೊಸಹೊಸ 
ಪ್ರಯೋಗಗಳನ್ನು ಮಾಡಬೇಕೆಂದೂ, ವರ್ಷಕ್ಕೆ ಒಂದೆರಡಾದರೂ ಉತ್ತಮ ಶ್ರೇಣಿಯ 
ಕನ್ನಡ ಚಿತ್ರಗಳನ್ನು ತಯಾರಿಸಬೇಕೆಂದೂ ನಿಯೋಜಿಸಿಕೊಂಡಿದ್ದಾರೆ. 


ವೀರಣ್ಣನವರು ತಮ್ಮ ಕಲಾಭಿಜ್ಞತೆ, ವಿದ್ಧತ್ರೇಮ, ಕನ್ನಡ ಪ್ರೇಮ, ಔದಾರ್ಯ, 
ಸುಹ್ಯದಯತೆಯಿ೦ದ ಕನ್ನಡನಾಡಿನ ವೈಭವವನ್ನು ಬೆಳಗಿಸಿದ್ದಾರೆ. ಕನ್ನಡ 
ರಂಗಭೂಮಿಯ ಚರಿತ್ರೆ ಅಖಿಲ ಭಾರತದಲ್ಲಿ ಬೆಳಗುವಂತೆ ಮಾಡಿದ್ದಾರೆ. ಇಂತಹ 
ಮಹನೀಯರು ಕನ್ನಡಕಲಾವಿದರಾಗಿರುವುದೂ, ಕನ್ನಡನಾಡಿನ ಉತ್ಕಟ 
ಪ್ರೇಮಿಗಳಾಗಿರುವುದೂ ನಮ್ಮಭಾಗ್ಯ. 


೧೯-೪-೧೯೪೬ 


ಅನುಬಂಧ 
[ ಕಲಾವಿದರ ಬಗ್ಗೆ ಈಚೆಗೆ ತಿಳಿದು ಬಂದ ಸಂಗತಿಗಳನ್ನು ಇಲ್ಲಿ 
ಸಂಗ್ರಹಿಸಲಾಗಿದೆ.] 


ಆಸ್ಥಾನವಿದ್ದಾನ್‌ ಬಿ. ದೇವೇಂದ್ರಪ್ಪ 


ದೇವೇ೦ದ್ರಪ್ಪನವರು ಏಪ್ರಿಲ್‌ ತಿ೦ಗಳು ೧೯೪೦ರಲ್ಲಿ ಮು೦ಬಯಿಗೆ ಹೋಗಿ 
ಅಲ್ಲಿ ಕೆಲವು ಕಛೇರಿಗಳನ್ನು ಮಾಡಿದರು. ಮಾತುಂಗದಲ್ಲಿರುವ ಜೀಜಾಭಾಯ್‌ 
ಹಾಲಿನಲ್ಲಿ ನಡೆದ ಕಛೇರಿಗೆ ಪ್ರಸಿದ್ದ ಗವಯ್‌ಗಳಾದ ಉಸ್ತಾದ್‌ ಅಮಾನುಲ್ಲಾ 
ಖಾನಸಾಹೇಬರು ದಯೆಮಾಡಿಸಿದ್ದರು. ಸಾಹೇಬರಿಗೆ ಜ್ವರ. ಸ್ವಲ್ಪ ಹೊತ್ತು ಇದ್ದು 
ಹೋಗುತ್ತೇನೆಂದು ಹೇಳಿದವರು ಕಛೇರಿ ಮುಗಿಯುವವರೆಗೆ--೪|| ಗಂಟೆಕಾಲ 
ಕುಳಿತರು. ಕೀರ್ತಿಶೇಷ ಬಿಡಾರ೦ ಕೃಷ್ಣಪ್ಪನವರ ನೆನಪು ತೆಗೆದು, 
ದೇವೇ೦ದ್ರಪ್ಪನವರನ್ನು ನೇವರಿಸಿ ತಮ್ಮ ತು೦ಬು ಸಂತೋಷವನ್ನು ವ್ಯಕ್ತಮಾಡಿದರು. 
ಅಂದಿನ ಸಭೆಯಲ್ಲಿದ್ದ ಸಂಗೀತ ವಿದ್ವಾನ್‌ ಶ್ರೀಕೃಷ್ಣ ಭಾಗವತರು ಕೊನೆಯಲ್ಲಿ ಭಾಷಣ 
ಮಾಡುತ್ತಾ 'ದೇವೇ೦ದ್ರಪ್ಪನವರ ಗಾನದಲ್ಲಿ ದಿವಂಗತ ಅನ೦ತರಾಮ ಭಾಗವತರ 
ರಾಗಭಾವ, ಗಾ೦ಭೀರ್ಯಗಳೂ, ದಿವಂಗತ ಬಿಡಾರ೦ ಕೃಷ್ಣಪ್ಪನವರ ರಾಜಠೀವಿ, ಕಲ್ಪನಾ 
ಶಕ್ತಿಗಳೂ ಸಮ್ಮಿಳನವಾಗಿವೆ' ಎಂದು ಹೇಳಿದರು. ಮುಂಬಯಿಯಲ್ಲಿರುವ 
ಕಾಶೀಮಠದ  ಶ್ರೀಶ್ರೀಗಳವರು ದೇವೇಂದ್ರಪ್ಪನವರ ಕಛೇರಿ ಮಾಡಿಸಿ 
ಸ್ಮರ್ಣಪದಕವನ್ನಿತ್ತು ವಿಶೇಷ ಗೌರವ ಸಲ್ಲಿಸಿದರು. 


೧೯೪೪, ಭೆಬ್ರುವರಿ ತಿಂಗಳಲ್ಲಿ ಪ್ರೊದತ್ತೂರಿನ ಮಹಾಜನರು 
ದೇವೇಂದ್ರಪ್ಪನವರನ್ನು ಬರಮಾಡಿಕೊಂಡು ಶ್ರೀಸಮರ್ಥನಾರಾಯಣ ಮಹಾರಾಜರ 
ಆಧ್ಯಕ್ಷತೆಯಲ್ಲಿ ಸೇರಿದ ಸಭೆಯಲ್ಲಿ 'ಗಾಯಕ ಸಾರ್ವಭೌಮ' ಎ೦ಬ ಪ್ರಶಸ್ತಿಯನ್ನು 
ಉಚಿತ ಮರ್ಯಾದೆಗಳೊಡನೆ ಸಲ್ಲಿಸಿದರು. 


ಮದರಾಸಿನ `ತ್ಯಾಗಬ್ರಹ್ಮಸಭಾ' ಎ೦ಬ ವಿದ್ಯುತ್ನಬೆಯಲ್ಲಿ ಜನವರಿ ೪೫ರಲ್ಲಿ 


ದೇವೇ೦ದ್ರಪ್ಪನವರ ಕಛೇರಿ. ಅದನ್ನು ವಿಮರ್ಶಿಸುತ್ತಾ ಪ್ರಸಿದ್ಧತಮಿಳು ಪತ್ರಿಕೆ 'ಸ್ವದೇಶ 
ಮಿತ್ರನ್‌' ಹೀಗೆ ಅಭಿಪ್ರಾಯಪಟ್ಟಿತು. 


“ಕೆಲವರಿಗೆ ಪ್ರಶಸ್ತಿಗಳು (11069) ಇರುತ್ತವೆ--ಆದರೆ ಅವರಿಗೆ ಹಾಡಲು 
ಬರುವುದಿಲ್ಲ ಕೆಲವರಿಗೆ ಹಾಡಲು ಬರುತ್ತದೆ, ಪ್ರಶಸ್ತಿಗಳು ಇರುವುದಿಲ್ಲ 
ದೇವೇ೦ದ್ರಪ್ಪನವರಿಗೆ ಎರಡೂ ಇವೆ.” 


ಕಳೆದ ವರ್ಷ ಡಿಸೆಂಬರ್‌ ತಿಂಗಳಲ್ಲಿ ಆಳುವ ಮೈಸೂರು 
ಮಹಾಸ್ವಾಮಿಯವರು ಒಂದೇ ಸಮನಾಗಿ ೯ ದಿವಸ ದೇವೇಂದ್ರಪ್ಪನವರನ್ನು 
ಬರಮಾಡಿಕೊಂಡು ಅವರ ಬಾಯಿಹಾಡುಗಾರಿಕೆ, ಪಿಟೀಲು ವೀಣೆ, ಜಲತರಂಗ 
ವಾದ್ಯವಾದನವನ್ನುಕೇಳಿ ಸ೦ತೋಷಪಟ್ಟರು. ಪ್ರತಿದಿವಸ ಮಹಾಸ್ಟಾಮಿಯವರು ಹೀಗೆ 
೧-೦1] ಗ೦ಟೆ ಒಬ್ಬ ವಿದ್ವಾಂಸರಿಗೆ ಕೊಟ್ಟುದು ಅಪರೂಪ. 


ಈಚೆಗೆ ದೇವೇ೦ದ್ರಪ್ಪನವರು ಪ್ರಬಲ ಬೇನೆಗೆ ತುತ್ತಾಗಿ ಅದರಿಂದ 
ಪಾರಾಗಿದ್ದಾರೆ. ಕನ್ನಡಿಗರ ಪುಣ್ಯಫಲದಿ೦ದ ಅವರು ಮೃತ್ಯು ದವಡೆಯಿಂದ ಹೊರ 
ಬಂದಿದ್ದಾರೆ. ಇದರಿ೦ದ ಇವರಿಗೆ ಒಳ್ಳಿತೇ ಆಗಿರುವುದು ಪರಮಾಶ್ಚರ್ಯ. ಅವರ 
ಶಾರೀರ ಈಗ ಅದ್ಭುತವಾಗಿದೆ. ಅದರ ಸಿಂಹ ವೈಖರಿ ಇಡೀ ದಕ್ಷಿಣ ಹಿಂದೂಸ್ಥಾನದ 
ಯಾವ ಸಂಗೀತಗಾರರಿಗೂ ಇಲ್ಲವೆಂದು ಧೈರ್ಯವಾಗಿ ಹೇಳಬಹುದು. 


ದೇವೇಂದ್ರಪ್ಪನವರು ತಮ್ಮ ವಿದ್ಯಾಬಲದಿ೦ದ ಕೀರ್ತಿಶೇಷ ಬಿಡಾರಂ 
ಕೃಷ್ಣಪ್ಪನವರು ಬಿಟ್ಟು ಹೋಗಿರುವ ಸಂಗೀತ ಸಿಂಹಾಸನವನ್ನಡರಿ ಕನ್ನಡ ನಾಡಿಗೆ 
ಅಭೂತಪೂರ್ವ ಕೀರ್ತಿ ತರುತ್ತಾರೆ೦ಬ ಭರವಸೆ ಕಲಾಪ್ರೇಮಿಗಳಿಗಿದೆ. 


೨೦-೪-೧೯೪೬ 


ವಾದ್ಯವಾದನ ನಿಪುಣ ವಾಸುದೇವ 


ಚಿರಂಜೀವಿ ವಾಸುದೇವನ ಸ೦ಗೀತ ಕರ್ನಾಟಕದಲ್ಲಿ ಮತ್ತು ಹೊರಗೆ 
ವಿಶೇಷವಾಗಿ ಆಗುತ್ತಿದೆ. ಮು೦ಬಯಿ, ಪುಣೆ, ಫಲಟನ್‌ ಮೊದಲಾದ ಊರುಗಳಲ್ಲಿ 
ಮೇಲಿಂದ ಮೇಲೆ ಅವನ ಸಂ೦ಗೀತವಾಗುತ್ತಿರುತ್ತದೆ. ಕೆಲವು ಕಡೆ ಸ್ವಾರಸ್ಯ ಪ್ರಸಂಗಗಳು 
ನಡೆದಿವೆ. 


ಒಮ್ಮೆ ಮುಂಬಯಿಯ ಪ್ರಸಿದ್ಧ ಶಿಲ್ಪಿಗಳಾದ ತಾಲೀಮರಲ್ಲಿ ವಾಸುದೇವನ 
ಸಂಗೀತ. ಹಾರ್ಮೋನಿಯಂ ವಾದ್ಯವಾದನ ನಿಷ್ಣಾತರಾದ ಕೊರೆಗಾ೦ವಕರರವರೂ 
ಆಮಂತ್ರಿತರಾಗಿ ಬ೦ದಿದ್ದರು. ವಾಸುದೇವನ ಜಾಣ್ಮೆಯನ್ನು ಕ೦ಡು 'ನಿನಗೇನು ಬೇಕು, 
ವಾಸುದೇವಾ. ಕೇಳು ಕೊಡುವೆನು' ಎ೦ದರು. ಅದಕ್ಕೆ ವಾಸುದೇವ 'ನನಗೆ ಏನೂ 
ಬೇಡ. ನಾನು ನುಡಿಸಿದ ಪೂರ್ಯಾ ರಾಗವನ್ನೇ ನೀವು ವಿಸ್ತಾರವಾಗಿ ನುಡಿಸಿ ತೋರಿಸಿ' 
ಎ೦ದ. ಕೊರೆಗಾ೦ವಕರವರು ನುಡಿಸಿ ಬಾಲಕಲಾವಿದನನ್ನುಆನ೦ದಗೊಳಿಸಿದರು. 


ಪಂಡರಾಪುರದಲ್ಲಿ ಶ್ರೀ ಪಂಚವಾಡಕರವರಲ್ಲಿ ವಾಸುದೇವನ ಸಂಗೀತ. 
ಸಂಗೀತಕ್ಕೆ ಬಂದಿದ್ದ ಗಾಯನಾಚಾರ್ಯ ನಾರಾಯಣರಾವ್‌ ಧಿಟೆಯವರು 
ವಾಸುದೇವನಿಗೆ 'ಮ೦ಜುಷಾರತ್ನ' ಎಂಬ ಪ್ರಶಸ್ತಿಯನ್ನು ಅಲ್ಲಿಯೇ ಕೊಡುತ್ತಾ 
'ನನಗೀಗ ಎಪ್ಪತ್ತು ವರ್ಷ, ನಾನು ಇಪ್ಪತ್ತು ವರ್ಷದವನಿರುವಾಗಲೇ ಸಂಗೀತ 
ಆರಂಭಿಸಿದೆ. ನನಗಿನ್ನೂ ವಾಸುದೇವನಿಗೆ ಬ೦ದಿರುವಷ್ಟು ಲಯದ ಲೆಖ್ಬ ಬಂದಿಲ್ಲ. 
ಇವನಿಗೆ ಇದನ್ನು ಭಗವ೦ತನಲ್ಲದೆ ಇನ್ನುಯಾರೂ ಹೇಳಿಕೊಟ್ಟಿರಲಾರರು' ಎ೦ದರು. 


ಪಂಡರಾಪುರದಲ್ಲಿ ವಾಸುದೇವ ಹೋಗಿದ್ದಾಗ ಒಂದು ವಿಚಿತ್ರ ಘಟನೆ 
ನಡೆಯಿತು. ರಖುಮಾಬಾಯಿ ದೇವಸ್ಥಾನದಲ್ಲಿ ವಾಸುದೇವನ ಸಂಗೀತ. ಸಾವಿರಾರು 
ಜನರ ಗುಜಗು೦ಪಲು. ಮತ್ತೊಂದು ಕಡೆ ಸುಪ್ರಸಿದ್ದಗವಯ್‌ಗಳಾದ ಜಗನ್ನಾಥ ಬೂವಾ 


ಪಂಡರಾಪುರಕರ ಇವರ ಗಾಯನ. ಜನಕ್ಕೆ ವಿಶೇಷ ಕುತೂಹಲ. ಒಂದು ಕಡೆ 
ಅರಿತನುರಿತ ಗಾಯಕ, ಇನ್ನೊಂದು ಕಡೆ ಹಾಲುಹಸುಳೆ ವಾದ್ಯಗಾರ. ಡಾ|| 
ಘಾರಪುರೆಯವರು ಬಂದು ಜಾಗ್ರತೆಯಿಂದ ಬಾರಿಸುವಂತೆ ವಾಸುದೇವನನ್ನೆಚ್ಚರಿಸಲು 
ಅವನ ತಂದೆಗೆ ತಿಳಿಸಿದರು. ವಾಸುದೇವ ಕಣ್ಣುಮುಚ್ಚಿ ರಖುಮಾತಾಯಿಯ 
ಧ್ಯಾನಾಸಕ್ತನಾಗಿದ್ದ ಧ್ಯಾನಮುಗಿದು, ಎಂದಿನಂತೆ 'ಆರಂಭಿಸಲೇ' ಎಂದು ಕೇಳಿದಾಗ 
ತಂದೆ ಘಾರಪುರೆಯವರ ಮಾತನ್ನು ಹೇಳಿದರು. ವಾಸುದೇವ ಗಂಭೀರನಾಗಿ, 
'ದೇವಿಯ ಮುಂದೆ ಕುಳಿತಿದ್ದೇನೆ. ಅದನ್ನು ಅವರಿಗೆ ತಿಳಿಸು' ಎಂದ. ಯಮನ್‌ರಾಗದ 
ಸ್ವರ ಕೆಲಸವನ್ನು ತಂದೆ ಆರಂಭಿಸಿ ಎಕ್ಕಾತಾಳದಲ್ಲಿ ತ್ರಿಕಾಲದಲ್ಲಿ ಬಾರಿಸುವಂತೆ 
ವಾಸುದೇವನಿಗೆ ಹೇಳಿದರು. ವಾಸುದೇವ ಹಾರ್ಮೋನಿಯಂ ಮುಂದೆ ಕುಳಿತು ಒಂದು 
ಸಲ ತಿದಿಯೊತ್ತಿ ಬಲಗೈ ಬೆರಳನ್ನು ಷಡ್ಜದ ಮೇಲಿಡುವಷ್ಟರಲ್ಲಿ ತಬಲಾದವನು ಒಂದು 
ಕಠಿಣ ಬೋಲನ್ನು ಬಾರಿಸಿ, ವಾಸುದೇವನನ್ನು ಬೆದರಿಸಲೆತ್ನಿಸಿದ. ವಾಸುದೇವ ಒಮ್ಮೆ 
ಸಭೆಯನ್ನು ನೋಡಿ, ತಂದೆಗೆ 'ಪೇಟಿಯವನಿಗೆ ಹೇಳು. ಇವತ್ತು ಪೇಟಿಯ 
ಕಾರ್ಯಕ್ರಮವೇ ವಿನಾ ತಬಲಾ ಕಾರ್ಯಕ್ರಮವಲ್ಲ ತಬಲಾ ಅಂದರೆ ಲಯಸೂಚಕ 
ವಾದ್ಯ. ನಾನು ಷಡ್ಗಸ್ವ್ತರ ಹೊರಡಿಸುವಷ್ಟರಲ್ಲಿಯೇ ತಬಲಾದವನಿಗೆ ಯಾವ ಲಯ 
ಸಿಕ್ಕಿತು? ಇದು ದೊಡ್ಡ ತಪ್ಪು. ನಾನು ಹೇಳುವವರೆಗೆ ತಬಲಾ ಮೇಲೆ 
ಕೈಹಾಕಕೂಡದೆಂದು ಹೇಳು' ಎ೦ದು ಅಧಿಕಾರವಾಣಿಯಿಂದ ನುಡಿದ, ಶಾಸ್ತ್ರ ಪದ್ಧತಿ 
ಎರಡೂ ವಾಸುದೇವನ ಬೆ೦ಬಲಕ್ಕಿದ್ದವು. ತಬಲಾದವನು ವಾಸುದೇವನ ಆಜ್ಞೆಯನ್ನು 
ನಿರ್ವಾಹವಿಲ್ಲದೆ ಪರಿಪಾಲಿಸಬೇಕಾಯಿತು. ಯಮನ ರಾಗವನ್ನೇ ವಾಸುದೇವ ೧॥ 
ಗ೦ಟೆ ಬಾರಿಸಿ ಜಯಭೇರಿ ಹೊಡೆದ. ವಾಸುದೇವನ ವಿಜಯ ಕನ್ನಡದ ವಿಜಯ. 
ಮರಾಟಿ ವಾತಾವರಣ, ಮರಾಟಿ ತಬಲಾದವನು ಈ ವಿಷಮ ಸನ್ನಿವೇಶದಲ್ಲಿ 
ವಾಸುದೇವ ಕನ್ನಡ ಪ್ರತಿಭೆಯ ಪಂಜನ್ನು ಎತ್ತಿ ಹಿಡಿದ. 


೧೯೪೪ ಅಕ್ಟೋಬರ್‌ ತಿ೦ಗಳಲ್ಲಿ ಮೈಸೂರು ಅರಮನೆಯಲ್ಲಿ ನುಡಿಸುವ 
ಅವಕಾಶ ವಾಸುದೇವನಿಗೆ ಸಿಕ್ಕಿತು. ರಾಜಮಾತೆ, ರಾಜಮಹಿಷಿ, ರಾಜಭಗಿನಿಯರು 


ಅವನ ಸಂಗೀತ ಕೇಳಿ ಸ೦ತೋಷಿಸಿದರು. ಕಾರ್ಯಕ್ರಮ ಮುಗಿದ ಮೇಲೆ ರಾಜಮಾತೆ 
'ಮಗೂ--ನಿನಗೇನು ಬೇಕು' ಎಂದರು. ವಾಸುದೇವ ವಿನಮ್ರತೆಯಿಂದ 
`ಮಹಾಸ್ಟಾಮಿಯವರ ಎದುರಿಗೆ ನುಡಿಸುವ ಸುಸಂಧಿ ಒದಗಿಸಿಕೊಡಬೇಕು” ಎ೦ದು 
ಕೇಳಿಕೊಂಡ. ತಾಯಿಯವರು ಕೂಡಲೆ ಮಹಾಸ್ಟಾಮಿಯವರಿಗೆ ಫೋನ್‌ ಮಾಡಿದರು. 
ಆದರೆ ಕಾರ್ಯಾವಸರದಲ್ಲಿ ಮಹಾಸ್ಟಾಮಿಯವರಿಗೆ ವ್ಯವಧಾನವಿರಲಿಲ್ಲ ಮತ್ತೊಮ್ಮೆ 
ಅವಕಾಶ ಕಲ್ಪಿಸಿ ಕೊಡುತ್ತೇವೆ೦ದು ತಿಳಿಸಿ ರಾಜಮಾತೃಶ್ರೀಯವರು ವಾಸುದೇವನಿಗೆ 
ಬಂಗಾರದ ಮೆಡಲು, ಜೋಡಿಶಾಲು, ಶಲ್ಯ ೧೦೦ ರೂಪಾಯಿಗಳನ್ನು 
ಆಶೀರ್ವದಿಸಿದರು. 


ಹೋದೆಡೆಯಲ್ಲಿ ತನ್ನ ಪ್ರತಿಭೆಯನ್ನು ಸಾರಿ, ತನ್ನ ಮಧುರ ಸಂಗೀತದಿಂದ 
ಚಿರಂಜೀವಿ ವಾಸುದೇವ ಶ್ರಾವಕರ ಮನದಣಸುತ್ತಿದ್ದಾನೆ. ಇ೦ಥವನು ಹೆಚ್ಚು ವಿದ್ಯೆ 
ಬೇಕೆಂದು ಹಾತೊರೆಯುತ್ತಿದ್ದಾನೆ. ತಂದೆಯ ಆರ್ಥಿಕ ಸ್ಥಿತಿಯಲ್ಲಿ ಅದು ಹಗಲುಗನಸು. 
ಕನ್ನಡನಾಡಿನಲ್ಲಿ ಈ ಬಾಲಸರಸ್ವತಿಯನ್ನು ಎತ್ತಿ ಹಿಡಿದು, ಅವನ ವಿದ್ಯಾವ್ಯಾಸ೦ಗಕ್ಕೆ 
ನೆರವಾಗುವ ಪುಣ್ಯವ೦ತರು ಯಾರೂ ಇಲ್ಲವೇ? 


೨೦-೪-೧೯೪೬. 


